NARASIMHARAJA WADIYAR SERIES 





ದುರ್ಗೇಶನಂದಿನಿ 


208 


ಬಿ. ಮೆಂಕಬಾಚಾರ್ಯ 


ಬೆಂಗಳೂರು ಸಿಟಿ: 
ಬೆಂಗಳೂರು ಪ್ರಿಂಟಿಂಗ್‌ ಅಂಡ್‌ ಪಬ್ಲಿಷಿಂಗ್‌ ಕಂಪೆನಿ 
1930 


UNIVERSAL 
LIBRARY 
fe) 


OU 20021 


೬೬11೬೮1] 
IVSHAINN 


OUP - 880-—5-8-74-—10,000 
OSMANIA UNIVERSITY LIBRARY 
Call No.K@d \v 11 D Accession No, Pa, ೬೩232 


Author ಷೆ ಲಲಿ WoT, h- 
Tie Qtr RogseH®- 1920 


This book should be returned on or before the da.: last marked below. 





ವೆಂಕಟಾಚಾರ್ಯ 


೪ 
. 


ಶ್ರೀಯುತ 


NARASIMHARAJA WADIYAR SERIES 


ದುರ್ಗೇಶನಂದಿನಿ 


(ನಾಲ್ಕನೆಯ ಸಂಸ್ಕರಣ) 


ಬಿ. ವೆಂಕಬಾಚಾರ್ಯ 


ಬೆಂಗಳೂರು ಸಿಟಿ: 
ಬೆಂಗಳೂರು ಪ್ರಿಂಟಿಂಗ್‌ sou’ ಪಬ್ಲಿಷಿಂಗ್‌ ಕಂಪೆನಿ 
1930 


All rights reserved} [ಬೆಲೆ : ೨ ರೂಪಾಯಿ 


ಬೆಂಗಳೂರು ಸಿಟಿ: 


ಬೆಂಗಳೂರು 3 KS, ಮೈಸೂರು ರೋಡ್‌ 





ISMAIL, KT. BA, CLE. ೦.8.£, AMIN-UL-MULK 


SIR MIRZA M. 


DEWAN OF MYSORE 


7೦ 
SIR MIRZA MAHOMED ISMAIL 


KT. BA. CIE. ೦.೫.8. 
AMIN-UL-MULK 
DEWAN OF MYSORE 


THIS WORK 
(by special per- 
mission graciously 
granted) 18 most respectfully 
and loyally dedicated in token 
ofthe esteemed encouragement given 
to Kannada literature, and in commemo- 
ration of the KNIGHTHOOD graciously 
conferred on him by His Most Excellent 
Majesty the King George V, Emperor 
of India, on the New Year's Day 
of 1930 in appreciation of 
his high statesmanship. 
By his patriotic 
admirer 
SRI SALLAMMA. 


PREFACE 





A Novel in the sense in which it is understood in English is not 
familiar to the Kanatese-speaking public. I was therefore induced 
to undertake the translation of the present work, ‘which is a novel 
by the well-known Bengali Novelist of the day—Babu Bankim 
Chander Chatterji. 


The original Bengali work, of which this is a translation, has 
been translated into English and published under the distinguished 
patronage of Lord Lytton, ನ 


The works of Babu Bankim Chander Chatterji are many, and 
one of them, “Visha Vriksha’’ has since been translated into 
English by Mrs. Mariam S. Knight, and published with a preface 
by Mr. Edwin Arnold, C.S.I. Mr. Edwin Arnold introduces our 
author to the English public in these words: “The author is Babu 
Bankim Chatterji, a native gentleman of Bengal, of superior intellec- 
tual acquisitions, who ranks unquestionably as the first living writer 
of fiction in his Presidency. His renown is widespread among the 
Native readers, who recognize the truthfulness and power of his 
descriptions. Allowance being made for the loss which an original 
author cannot but sustain by the transfer of his style and method 
into another language and system of thought, it will be confessed, 
I think, that the reputation of " Bankim Babu’ is well deserved, 
and that Bengal has here produced a writer of true genius, whose 
vivacious invention, dramatic force and purity of aim, promise well 
for the new age of Indian vernacular literature. '' 


Such being the reputation of the author among the English 
public, I need not apologize for introducing him to our Kanarese- 
speaking public. But I beg that my kind readers will not judge 
of the merits of the original work from my poor attempt to render 
it into our vernacular, which is much behind the times. I hope 
they “will not measure by the scale of perfection the meagre 
product of reality. '' 


iv 


1 am deeply indebted to Babu Bankim Chander Chatterji for 
his kind permission to publish this translation. 

1 hope my kind readers will show me the same indulgence 
and give me the same encouragement as they have done in respect 
of my previous works. 

My thanks ate due to my friend Mr. Gundappa for his great 
help to me in getting up this work. 


Yadehally, B. VENCATACHARYA. 


31—3—85. 


ಉಖರಡನೆಯ ಮುದ್ರಾವರ್ಶಿಯ ವಿಜ್ಞಾಷನೆ 


ಈ ಗ್ರಂಥದ ಮೊದಲ ಮುದ್ರಾವರ್ತಿಯ ಪ್ರತಿಗಳೆಲ್ಲವೂ ಮುಗಿದು 
ಹೋಗಿ ಬಹಳ ಕಾಲವಾಯಿತು. ನನ್ನ ಸ್ಪೇಹಿತರನೇಕ ಮಹನೀಯರು ಪುನಃ 
ಮುದ್ರಿಸಬೇಕೆಂದು ಅಪೇಕ್ಲಿಸಿದರು. ಅವರ ಇಷ್ಟದಂತೆ ಮೊದಲ ಮುದ್ರಾ 
ವರ್ತಿಯಲ್ಲಿದ್ದ ಅಶುದ್ಧಗಳನ್ನೆಲ್ಲಾ ಪರಿಶೋಧಿಸಿ, ಪುನಃ ಮುದಿಸಲ್ಪಟ್ಟಿರುವ 
ಈ ಮುದ್ರಾವರ್ತಿಯಕ್ಲಿ, ಪಂಡಿಶವರ್ಯರಾಗ ಸ್ವನಾಮಾಖ್ಯಾತರಾಗಿದ್ದ 
ಪ್ರಾತಃಸ್ಮರಣೀಯರಾದ ಶ್ರೀ ಎಸ್‌. ಜಿ, ನರಸಿಂಹಾಚಾರ್ಯರವರು ನನಗೆ 
ತಿಳಿಸಿದ್ದ ಪ್ರಕಾರ ಕೆಲವು ಸುಧಾರಣೆಗಳನ್ನು ಮಾಡಿದ್ದೇನೆ. 

ಮೂಲಗ್ರಂಥ ಲೇಖಕರಾದ ಶ್ರೀ ಬಂಕಿಮಬಾಬುಯವರ ಗ್ರಂಥಗಳ 
ವಿಚಾರದಲ್ಲಿ ಹೆಚ್ಚು ಹೇಳಬೇಕಿಲ್ಲ. ಅವರ ವರ್ಣನೆಯೇನು, ಭಾವವೇನು, 
ಭಾಷೆಯೇನು, ಚರಿತ್ರಘಟನೆಯೇನು, ರಚನಾನೈ ಪುಣ್ಯವೇಸು, ಅವರ ಅಪಿಯ 
ಕುಶಲತೆಯೇನು, ಉದ್ಭಾವನೆಯ ಶಕ್ಷಿಯೇನು, ಸೌಂದರ್ಯ ಸೃಷ್ಟಿಯೇನು, 
ಘಟನಾ ಸಾಮಂಜ ಸ್ಯವೇನು,-ಸಕಲ ವಿಷಯಗಳಲ್ಲಿಯೂ ಒಂಕಿಮಬಾಬುಯವರು 
ಉಪನ್ಯಾಸ ಲೇಖಕರ ಜಗತ್ತಿನಲ್ಲಿ ರಾಜರಾಬೇಶ್ವರರಾಗಿ ಏರಾಜಿಸುತ್ತಿದ್ದರು. 
ಅವರ ಗ್ರುಂಥಗಳೆಲ್ಲವೂ ಉತ್ಕೃಷ್ಟವಾದುವೆಂದು ಪುನಃಪುನಃ ಹೇಳಬೇಕಾಗಿಲ್ಲ. 
ಅವುಗಳಲ್ಲೊಂದಾದ "ಕೃಷ್ಣಚರಿತ್ರೆ' ಎಂಬುದು ಸರ್ವೋತ್ಯ್ಯೃಷ್ಟವಾದುದೆಂದು 
ಅಂಗೀಕರಿಸಲ್ಪಟ್ಟಿದೆ. ' ಅದನ್ನೂ ಸ್ವಲ್ಪ ದಿನಗಳಲ್ಲಿ ಕನ್ನಡಿಸಬೇಕೆಂಬ ನನ್ನ 
ಮನೋರಥವು ಈಗೆನಗಿರುವ ಅನನುಕೂಲ ಬಾಹುಳ್ಯುದಿಂದ ಹೇಗೆ ಪರಿಣಮಿ 
ಸುವ್ರದೋ ಅದನ್ನು ಹೇಳಲಸಾಧ್ಯ. ಮಹನೀಯರಾದ ಕನ್ನಡ ಭಾಷಾಸೇವಿಗಳ 
ಉದಾರ ಆಶ್ರಯದಿಂದದು ಕೈಗೂಡತಕ್ಕು ಕೆಲಸವಾಗಿದೆ. 

ಬಹು ಭಾಷಾ ತತ್ತಜ್ಞರಾದ ಜೆ. ಎಫ್‌. ಬ್ಲಮ್‌ಹಾರ್ಟ್‌ (J. F. Blumhardt) 
ಎಂಬ ಮಹಾ ಪಂಡಿತ ಪುಂಗವರು 1895ನೆಯ ಇಸವಿ PID ತಿಂಗಳಲ್ಲಿ 
ಶ್ರೀ ಬಂಕಿಮಬಾಬುಯವರನ್ನೂ ಅವರ ಗ್ರಂಥಗಳನ್ನೂ ಕುರಿತು ಬರೆದಿರುವ 
ಕೆಲವು ಅಂಶಗಳನ್ನು ನಮ್ಮ ಪಾಠಕರ ಅವಗಾಹನಕ್ಕೆ ಸಲುವಾಗಿ ಇದರಡಿ 
ಬರೆದಿರುವೆನು ;-- 

"" Bankim Chandra Chatterjee was unquestionably the greatest 
novelist that India has ever produced. No other writer has done 
so much to improve the style andto raise the tone of Bengali 
literature. His severe criticism on the worthless and ephemeral 


vi 


productions of so many of his fellow country-men, his fearless 
exposure of the faults and shortcomings of Hindu Social life and 
of the evils arising from a corrupt and superstitious form of Hindu 
religion have brought about a complete evolution in the History of 
Bengali literature. 

He was himself a vigorous author. His works display a wonder- 
ful power of description of human life and character, which render 
them so deeply interesting and instructive x x * x 

Towards the close of his life Bankim Chandra appeared as an 
advocate of a reformed system of Hindu Religion and a teacher of 
the sublime philosophy of the Bhagavadgita. His ‘Krishna Charitra’ 
or Life of Krishna, which was first published in 1886, is by many 
considered to be his finest work. * + x K * ಸ 

Bankim Chandra was also an able exponent of intellectual and 
scientific research. He was himself a perfect master of the English 
language, as well as of Sanskrit. * * x K x * 

‘The story (Krishna-Kanta’s Will) is written with much dramatic 
force, tragic indeed, but enlivened by passages of humorous de- 
scriptions. The moral lesson intended to be conveyed is obvious—in 
fact the chief aim of the author inall his works appears to have been 
to promote the amelioration of Hindu Society and to teach the vital 
importance of a reliance on religious principles in the affairs of life.” 


ಮೇಲಿನ ನುಡಿಗಳಲ್ಲಿ ಹೇಳಿರುವ ಒಂದೊಂದು ವಿಶೇಷಣವೂ ದುರ್ಗೇಶ 
ನಂದಿಸಿಯಲ್ಲಿ ಸಮನ್ವಯವಾಗಿ ಸಾರ್ಥಕಗೊಳ್ಳುವುದು--ದುರ್ಗೇಶನಂದಿನಿಯು 
ನವರಸಭರಿತವಾದ ಸರ್ವೋತ್ಕೃಷ್ಟ ಕಾದ೦ಬರಿಯೆಂಬುದು ಸರ್ವಸಮ್ಮತವಾಗಿದೆ. 
ಈ ಕನ್ನಡ ಗ್ರಂಧವು ನನ್ನ ಅನುಮತಿಯಿಂದ ಸಂಸ್ಕೃತ ಭಾಷೆಗೆ ಪರಿವರ್ತಿತ 
ವಾಗಿದೆಯಲ್ಲದೆ ಇತರ ದ್ರಾವಿಡ ಭಾಷೆಗಳಿಗೂ ಪರಿವರ್ತಿತವಾಗಿದೆ. 


ಬಂಕಿಮಬಾಬುಯವರು ಇಂಗ್ಲೀಷರ ಸರಕಾರದಲ್ಲಿ ಗೌರವ ಪದವಿಯ 
ಛ್ಲಿದ್ದು, "ರಾಯಬಹದುರು' ಹಾಗೂ ‘CLE,’ Yow ಬಿರುದುಗಳನ್ನು ಹೊಂದಿ 
ಸಮ್ಮಾನಿತರಾಗಿದ್ದು, 1894ನೆಯ ಇಸವಿ ಮೇ ತಿಂಗಳಲ್ಲಿ, 57ನೆಯ ವರ್ಷದ 
ವಯಸ್ಸಿನಲ್ಲಿ ಪರಂಧಾಮವನೈದಿದರು. 

ಬಂಕಿಮಬಾಬುಯವರ ಉಪನ್ಯಾಸಗಳಲ್ಲೊಂದೆರಡನ್ನು ಹೊರತು ಉಳಿದ 
ಎಲ್ಲಾ ಉಪನ್ಮ್ಯಾಸಗಳನ್ನೂ ಅವರ ಅನುಮತಿಯಿಂದ ಕನ್ನಡಿಸಿರುವೆನು. ಅವರ 


vii 


ಗ್ರಂಥಗಳ ಸ್ವತ್ವಾಧಿಕಾರವನ್ನು * ವಸುಮತಿ ' ಎಂಬ ಪತ್ರಿಕೆಯವರು ಈಗ್ಗೆ 
ಎರಡು ವರ್ಷಗಳಲ್ಲಿ odds, ರೂಪಾಯಿಗಳ ಬೆಲೆಗೆ ಕೊಂಡುಕೊಂಡಿದ್ದಾರೆ. 
ಅದರಿಂದಲೇ ಬಂಕಿಮಬಾಬುಯವರ ಗ್ರಂಥಗಳ ಉತ್ಕರ್ಷೆಯನ್ನೂ ಸ್ವದೇಶ 
ಭಾಷಾಸೇವಿಗಳಾದಾ ದೇಶದವರ ಅಭಿರುಚಿಯನ್ನೂ ಸುಲಭವಾಗಿ ಊಹಿಸ 
ಬಹುದು. ಕನ್ನಡಿಗರಲ್ಲಿ ಅಂತಹ ಗ್ರಂಥವನ್ನು ಕಾಸಿಗೆ ಕೊಟ್ಟರೂ ಕೊಂಬುವವ 
ರಿಲ್ಲ!! ಇದು ಶೋಚನೀಯವಾದುದೆಂದು. ಚಿಂತಾಶೀಲರು ತಿಳಿಯೆದಿರರು. 
ನಾವು ಪರಭಾಷೆಯಲ್ಲಿ ಉದ್ದು {39,5 ಬಭಾಷಣಗಳನೆ AON ದರಿಕೊಳ್ಳುವ ವ ದೇಶಾಭಿ 
ವತಾನಿಗಳಾಗಿ gnasi ವಾಹಿಣಿಯನ್ನು ಸಾರ್ಥಕಗೊಳಿಸಿಕೊಳ್ಳ 


ತಕ್ಕವರೆಂದಿನ್ನೂ ತೋರದಿರುವುದು ಅಚ್ಚರಿದೋ ರುವುದು !! 


ಮೈಸೂರು, \ ಇತಿ, 
1910. | ಬಿ. ವೆಂಕಖಾಚಾರ್ಯ. 


~~ 
ಜಾ an 
me! 


a 
Ww 


ಈ ಪುಸ್ತಕವನ್ನು ಮೈಸೂರು ಸರಕಾರದ ವಿದ್ಯಾ ಇಲಾಖೆಯ Boe 
SEAN ಕಮಿಟಿಯವರು 1922-23 ನೆಯ ವರುಷಕ್ಕೆ ೪.೮.1.೮. ಪರೀಕ್ಷೆಗೆ 
Bo ಪುಸ್ತಕವನ್ನಾಗಿ ಚುನಾಯಿಸಿ ನ್ಮೂಲಕ ಗ್ರಂಥಕರ್ತರ ಗ್ರಂಥಗಳ 


ಪುನರುಜ್ಜೀವನಕ್ಕೆ. ಅವಕಾಶಕೊಟ್ಟು ಪ್ರೋತ್ಸಾಹಿಸಿರುವ್ರದರಿಂದ ಅವರಿಗೆ 
ನಾನು ಚಿರಖುಣಿಯಾಗಿರುವೆನು. 


at E 


i 


ಮುಂದೆಯೂ ಇದೇ ರೀತಿ ಪೋೋತ್ಸಾಹವು ದೊರೆಯುತ್ತಿರುವುಡೆಂದು 
ನಂಜರುವೆನಲ್ಲದೆ, ಪಾಠಕಮಹಾಶಯರ ಪ್ರೋತ್ಸಾಹವೂ ಎಂದಿನಂತೆ ದೊರೆಯು 
ತ್ರಿರಬೇಕೆಂದು ಕೋರುವ, 


ಮೈಸೂರು, | 
1922. | ಬಿ. ವಿ. ನರಸಿಂಹೈಯ್ಯಂಗಾರ್‌ 


೦ 


ವಜಾ DA 
~ 


€ 


ದೆಂಬುದಕ್ಕೆ ಈ ಗ್ರಂಥದ ನಾಲ್ಕನೆಯ ಸಂಸ್ಕೃರಣವೇ ದೃಷ್ಟಾ೦ತರವಲ್ಲವೆ ? 
ಇವರ ಗ್ರಂಥಗಳು ಇಡೀ ಕರ್ನಾಟಕದ ಕನ್ನಡ ಭಾಷಾಭಿಮಾನಿಗಳಿಂದಲೂ, 
ಮ್ಮ್ಮ ಸರಕಾರದ ಪಠ್ಯ ಪುಸ್ತಕ ಕವಿ ಬಿಯವರಿಂದಲೂ, ವಿಶ್ವವಿದ್ಯಾನಿಲಯದವ 
ರಿಂದಲೂ ಸಮ್ಮಾನಿಸಲ್ಪಡುತ್ತಿರುವುದರಿಂದ ಈ ಗ್ರಂಥಗಳ ಪ್ರಾಮುಖ್ಯತೆಯು 
ದಿನೇ ದಿನೇ ಹೆಚ್ಚು ವೃದ್ಧಿಯನೈದುತ್ತಿರುವುದು. ಬಹು ಶ್ಲಿಘನೀಯವಾಗಿ 


೧ Q 


ರುವುದು. ಈರೀತಿ ಪ್ರೋತ್ಸಾಹವು ದೊರೆಯುತ್ತಿರುವುದರಿಂದ ಈ ಗ್ರಂಥ 
ಗಳ ಗೌರವಕ್ಕನುಗುಣವಾದ ಯೋಗ್ಯರೂಪದಲ್ಲಿ ಪ್ರಚುರಪಡಿಸಬೇಕೆ೦ಬ ಪಾಠಕ 
ಮಹನೀಯರ ಆಜ್ಲೆಯಂತೆ ನಡೆಯಲುಪಕ)ವಿುಸಿರುವೆನು. 


ಈ ಗ್ರಂಥಕರ್ತರ ಖ್ಯಾತಿಯು ಇತ್ತೀಚೆಗೆ ಹೆಚ್ಚು DD BAN ಬರುತ್ತಿರುವು 


ಬಹುಮಾನಿತರಾಗಿಯೂ, ಮುದ್ರಣ ಕಾರ್ಯ ನಿಪುಣರಾಗಿಯೂ ಇರುವ 
ಬೆಂಗಳೂರು ಪ್ರಿಂಟಿಂಗ್‌ ಅಂಡ್‌ ಪಬ್ಳಿಷಿಂಗ್‌ ಕಂಪೆನಿಯವರು ಈ ಗ್ರಂಥಕರ್ತರ 
ಗ್ರಂಥಗಳಲ್ಲಿನ ಈ ಗುಂಧವನ್ನು ಅಂದವಾಗಿಯೂ ಉತ್ತಮ ಕಾಗದದಲ್ಲಿ ಅಚ್ಚು 
ಮಾಡಿ ಕನ್ನಡಿಗರ ಮೆಚ್ಚುಗೆಗೆ ಅರ್ಹತೆಯನ್ನು ಂಟುಮಾಡಿಕೊಟ್ಟಿರುವುದಕ್ಕೆ 
ಅವರಿಗೆ ನಾನು ಕೃತಜ್ಞಳಾಗಿರುವೆನು. 

ಕನ್ನಡ ಭಾಷಾ ಪಕ್ಷ ಪಾತಿಗಳ ಮಹದಾಶ್ರಯವು ನನ್ನೀ ಪ್ರಯತ್ನಕ್ಕೆ 
ಸರ್ವೆದಾ ದೊರೆಯುತ್ತಿರಬೇಕೆಂದು ಕೋರುವ 


ಬೆಂಗಳೂರು ಸಿಟಿ, ) 


6 
10-8-30... ) ಇಟ ee 


2 


ೇಎಿನಲ್ಲ ಬಹಳವಾಗಿ ಪ್ರಚಾರಗೊಂಡಿರುವ (Novel) 
ಗೃ೦ಧಗಳಿಗನುಸಾರವಾಗಿ ರಚಿಸಲ್ಪಟ್ಟಿದೆ. 

"ನಾವೆಲ್‌' ಎಂದರೆ ಉಪನ್ಯಾಸ. ನಾವೆಲ್‌ ಎಂಬುದು ಇಂಗ್ಲೀೀಷಿನೆಲ್ಲೊಂದು 
ಸಾಹಿತ್ಯ ವಿಶೇಷವ್ರ. ಈಚೆಗೆ ಸ್ವಲ್ಪ ಕಾಲಬಂದ ಅದರ ಪ್ರಾಬಲ್ಬವುಂಟಾಯಿತು. 
ಪೂರ್ವಕಾಲದಲ್ಲಿ ಹುಡುಗರು ತಪ್ಪು ವೃದ್ಧಪಿತಾಮಹೀಯರ ಬಳಿ ಕುಳಿತು ಅವರು 
ಹೇಳುತ್ತಿದ್ದ ಆಶ್ಚರ್ಯಕರವಾದ ಅದ್ಭುತ ಕಟ್ಟುಕಥೆಗಳನ್ನು ಹೇಗೆ ಆತುರರಾಗಿ 
ಆದರದಿಂದ ಕೇಳುತಿದ್ದರೋ, ಹಾಗೆ ಅಲೌಕಿಕ ಅದ್ಭುತ ಘಟನಾವಳಿಗಳನುಳ್ಳೆ 
ಸಾಮಾನ್ನ ಉಪನ್ಯಾಸಗಳನ್ನೋದಿ ಅನೇಕರು ಈಚೀಚಿನವರೆಗೆ ತೃಸ್ತರಾಗು 
ತಿದ್ದರು. ಚಾತುರ್ಯ ರಚನಾ ಪಾರಿಪಾಟ್ಟಿ ಹೀನವಾಗಿ ಭಾವಹೀನನಾದಾ ಉಪ 
ನ್ಯಾಸಗಳಲ್ಲಿ ಅದ್ಭುತ ಘಟನಾವಳಿಗಳು, ಅದ್ಭುತ ಜನರು, ದೇವತೆಯರು, ದೈತ್ಯರು 
ಮುಂತಾಗಿ ವರ್ಣಿತರಾಗುತಿದ್ದರು. ಕಥೆಯು ಕೇವಲ ಅಸಾಧಾರಣವಾದ 
ಮಾನುಷಾತೀಶ ವ್ಯಾಪಾರಗಳನ್ನುಳ್ಳ ದು ದಾಗಿದ್ದರೆ ಬನರಿಗದು ಚಿತ್ತಾಕರ್ಷಣ 
ವಾಗಿ ಉಪನಾಸವ್ರ ಪ್ರಶ೦ಸಾಸ್ಪದವಾಗುತಿದ್ದಿತು. ಉಪನ್ಯಾಸಗಳು ನಾಯಕ 
ನಾಯಕಿಯರ ಪುಣಯಕಧಗಳನ್ನುಳ್ಳಮಾಗಿದ್ದರೆ ಅವುಗಳಿಂದಲೇ ಪಾಠಕರು ಪರಿ 
ತೃಪ್ಪರಾಗುತಿದ್ದರು. ಆದುದರಿಂದ ಅಂತಹ ಉಪನ್ಯಾಸಗಳೇ ಬಹು ಕಾಲದವರೆಗೂ 
ಆದರಿಸಲ್ಪಡುತಿದ್ದುವು. ಈಗಾ ದಿವಸಗಳು ಕಳೆದುಹೋದುವು. ಇಂಗ್ಲಾಂಡು 
ದೇಶದಲ್ಲಿ ಪ್ರಥಮತಃ ಫೀಲ್ಲಿಂಗ್‌, ಸರ್‌ ವಾಲ್ಟರ್‌ ಸ್ಕಾಟ್‌ ಎಂಬುವರು ಹೊಸ 
ಪದ್ಧತಿಯನ್ನು ವಲಂಬಿಸಿ, ನಾವೆಲಗಳನ್ನು ಬರೆದರು. ತದಾರಭ್ಯ ಇಂಗ್ಲೀಷು 
ಸಾಹಿತ್ಯದಲ್ಲಿ ನಾವೆಲ ಯುಗವು ಪ್ರಾರಂಭವಾಯಿತು. ಬಳಿಕ ಇತರ ಅನೇಕ 
ಲೇಖಕರು ನಾವೆಲಗಳನ್ನು ಒರೆಯಲು ಪ್ರಾರಂಭಿಸಿ, ಈಗ ಇಂಗ್ಲೀಷು ಭಾಷೆ 
ಯಲ್ಲಿ ನಾವೆಲಗಳು ಅಸಂಖ್ಯಾಕಮಾಗಿ ನಕ್ಷತ್ರಗಳಂತೆ ತುಂಬಿವೆ. ಇಂಗ್ಲೀಷು 
ಸಾಹಿತ್ಯಕ್ಕೆ ಯುಗಗಳನ್ನು ಕಲ್ಪಿಸುವುದಾದರೆ, ಹತ್ತೊಂಭತ್ತು ಇಪ್ಪತ್ತನೆಯ 
ಶತಾಬ್ಬಗಳನ್ನು ಯಥಾರ್ಥವಾಗಿ ನಾವೆಲ ಯುಗಗಳೆಂದು ಹೇಳಬಹುದು. 

ಇಂಗ್ಲೀಷು ಸಾಹಿತ್ಯ ಪ್ರಭಾವದಿಂದ ಈಗ್ಗೆ ಪ್ರಾಯಶಃ ಐವತ್ತು ವರ್ಷ 
ಗಳಿಂದ ವಂಗಭಾಷೆಯ ಸಾಹಿತ್ಯದಲ್ಲಿಯೂ ಸಂಪೂರ್ಣವಾದ ಬದಲಾವಣೆಗಳುಂ 
sans. ಪ್ರಕೃತ ವಂಗಭಾಷೆಯಲ್ಲಿ ಇ೦ಗ್ಲೀಷಿನಲ್ಲಾವಾವ ವಿಧ ವರ್ತಮಾನ 
ಪತ್ರಿಕೆಗಳುಂಟೋ, ಅದೇ ವರಾದರಿಯ ಮಾಸಪತ್ರಿಕೆಗಳು, ದೈನಿಕ, ಸಾಪ್ತಾಹಿಕ, 
ಪಾಕ್ಸಿಕ, ಮಾಸಿಕ, ತ್ರೈಮಾಸಿಕ ಮುಂತಾದುವುಗಳು ನೂರಾರು ಹುಟ್ಟಿ ಅನೇಕ 

B 


t 
ಆ). 


= ಟ್‌ 
wt ಅ ವ ~ - ಪಿ “ox 
ಪದಾರ್ಥವಿಚ್ಚಾನ ಭೂತತ್ತ ೫ಬು೦ಶೌದಿ ಅನೀಕಾನೀಕ ಶಾಸ 
ow 
x ~ 1 
wv 


di 
J 
e 
₹1 
30 
o 
& 
oO 
A ot 
g 
mee 
OW 
a 
C 
C 


ಗೆಳುಯಾಗಿವೆ. SAROI ಅಲ್ಲ 
N 3 ಗೃ Z OOF 
wr, ತಿಗೆ ಪ್ರಧಾನ ಕಾರಣವು ಇಂಗ್ಲೀಷು ಸಾಹಿತ್ಯವಾಗಿದೆ. 
ಣ೯ಟಿದೇಶದಲ್ಲಿ ಇಂಗ್ಲೀಷು ಭಾಷೆಯ ಪ್ರಾಚುರ್ಯವು ಕಡಿಮೆ 
ಯಾಗಿಬದಿದ್ದರೂ ದೇರಭಾಷೆಯು ಮಾತ್ರ ಹಿಂದೂಸ್ಮಾನದೇಶದ ಇತರ ದೇಶ 
೨ತೆ ಕಾಲಾನುಗುಣವಾಡ ವೃದ್ಧಿಯನ್ನು ಹೊಂದದಿರುವುದು ಕೇವಲ 
ಏಷಾದಕ್ಕೆ ಕಾರಣವಾ(ದೆ. ನಮ್ಮಲ್ಲಿ ಸಾಕಾದಷ್ಟು ವರ್ತಮಾನ ಪತ್ರಿಕೆಗಳು 
ಇಲ್ಲವು, ಇರುವ ಒಂದೆಂಡು ಪತ್ರಿಕೆಗಳು ಓದುವವರಿಲ್ಲದೆ ಗತಾಯುಗಳಾಗಿ 
ಮುಮೂರ್ಷಾವನ್ಸೆಯಲ್ಲಿವೆ, ಶಾಸ್ತ್ರಸಂಒಂಧವಾದ ಪುಸ್ತಕಗಳೇ ಇಲ್ಲ. ಪುಸ್ತಕ 
ಲೇಖಕರು ಕೇವಲ ವರಳರಾಗಿದ್ದಾರ. ಅದಕ್ಕೆ ಮುಖ್ಯ ಕಾರಣವು ತೋರುವು 
ದೇನೆಂದರೆ:-- ನಮ್ಮಲ್ಲಿ ಇಂಗ್ಲೀಷು ಭಾಷಾಭಿಜ್ಞರಾದವರು ತಾವು ಓದುವ 
ವಿದ್ಯಾಲಯದ ಉಪಾಧಿಗಳನ್ನು ಸಂಪಾದಿಸಿಬಟ್ಟಿರೆ ಕೃತಕಾರ್ಯರಾದೆವೆಂದು 
ತಿಳಿದುಕೊಂಡು ತಟಿಸ್ಮರಾಗಿ, ದೇಶಭಾಷೆಯ ಅಭಿವೃದ್ಧಿಯ ಏಚಾರದಲ್ಲಿ 
ಸ್ವಲ್ಪವೂ ಲಕ್ಷ್ಮ್ಯಕೊಡದೆ ಉದಾಸೀನರಾಗಿರುವುದೇ. ಶೋಚನೀಯವಾದೀ 
ABA ಕಾರಣವೆಂದು ತೋರುತ್ತದೆ. ಇದರಿಂದ ಇಂಗ್ಲೀಷು ಭಾಷೆಯಲ್ಲ 
ಕೃತವಿದ್ಯರಾಗಿರುವ ಸಮ್ಮ ಅನೇಕ ಪಂಡಿತ ಮಹಾಶಯರು ನಿಂದಿತರಾದೆವೆಂದು 
ತಿಳಿಯ ಕೂಡದು. ಅವರಿಂದಲೇ ದೇಶಕ್ಕೆ ಮಂಗಳವುಂಟಾಗಿ ಕಾರ್ಯಸಿದ್ಧಿ 
ಯಾಗಬೇಕಾಗಿರುವುದರಿಂದ ಅವರನ್ನು ನಾವೆಂದಿಗೂ ದೂಷಿಸಲಾರೆವು. 
ಮುಂದಾದರೂ ಅವರು ವ್ರತದೋಪಾದಿಯಲ್ಲ ಕೈಗೊಂಡಿರುವಾ SUA, ಭಾವ 
ವನ್ನು, ಪ್ರತಭಂಗವಾದರೂ ಚಿಂತೆಯಿಲ್ಲವೆಂದು ತ್ಯಜಿಸಿ, ತಮ್ಮ ವಿದ್ಯಾಪಾರಂ 
ಗತೆಯ ಪುಭಾವದಿಂದ ದೇಶಭಾಷೆಯನ್ನು ಇತರ ದೇಶೀಯರಂತೆ ಅಭಿವೃದ್ಧಿಯ 
Š ದಿಸುವ ಪ್ರಯತ್ನವನ್ನು ಮಾಡಿದರೆ, ಸರ್ಕಾರದವರವರನ್ನು ಸುಶಿಕ್ಸಿತರನ್ನಾಗಿ 
ಮಾಡಿದುದಕ್ಕೆ ತಕ್ಕ ಫಲಪ್ರಾಫ್ಲಿಯುಂಬಾಗಿ ಅದರಿಂದ ದೇಶಕ್ಕೆ ಬಹೂಪಕಾರ 
ವಾಗುವುದು. ಅದನ್ನ ವರೇ ಒಪ್ಪದಿರರು. 
ಇಂಗ್ಲೀಷ ಸಾಹಿತ್ಯಕ್ಕೆ ನಾವೆಲ ಯುಗವು ಪ್ರಾರಂಭವಾಗಿದೆಯೆಂದು ಮೇಲೆ 
ಹೇಳಿದ್ದೇವಷ್ಟೆ. ಇಂಗ್ಲೀಷು ಸಾಹಿತ್ಯದ ಸಂಘರ್ಷಣೆಯಿಂದ ಇಂಗ್ಲೀಷು 
ಭಾವಗಳಿಗೆ ಅನುಕರಣವಾಗಿ ವಂಗಭಾಷಾ ಸಾಹಿತ್ಯದಲ್ಲಿಯೂ ನಾವೆಲ ಯುಗವು 
ಪ್ರಾರಂಭವಾಗಿರುವದೇನು ಆಶ್ಚರ್ಯ? ವಂಗಭಾಷೆಯಲ್ಲಿ ಪ್ರಥಮತಃ ಒಬ್ಬಿಬ್ಬರು 
ಪಂಡಿತರು ನಾಲ್ಕಾರು ನಾವೆಲಗಳನ್ನು ಬರೆದಿದ್ದರು. ಆದರೆ. ಆಗ ನಾವೆಲ 
ಯುಗವು ಪ್ರಾರಂಭವಾಗಿರಲಿಲ್ಲ. ಬಾಬು ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯರ 


XI 


"ದುರ್ಗೇಶ ನಂದಿನಿಯು' ಪ್ರಕಾಶವಾಯಿತು. ತದಾರಭ್ಯ ಬಂಗಾಳಿಯಲ್ಲಿ ಅನೇ 
ಕಾನೇಕ ನಾವೆಲಗಳು ಹುಟ್ಟಿದುವು. ಆಗಲಂದಲೇ ಪಂಗಭಾಪಾ ಸಾಹಿತ್ಯಕ್ಕೆ 
ನಾವೆಲ ಯುಗವು ಪ್ರಾರಂಭವಾಯಿತೆಂದು ಹೇಳಬಹುದು. ಅದೇ ರೀತಿಯಾಗಿ 
ನಮ್ಮ ದೇಶದಲ್ಲಿಯೂ ಇಂಗ್ಲೀಷಿನಲ್ಲಿ ಪಾರಂಗತರಾಗಿರುವ ನಾಲ್ಕಾರು ಪಂಡಿ 
ತರು ಉದಾಸೀನರಾಗದೆ ತಾಸ ಸಾಹಿತ್ಯ ಸಂಬಂಧವಾದ ಪುಸ್ತಕಗಳನ್ನು ಬರೆ 
ಯಲು ತೊಡಗಿದರೆ ನಮ್ಮ ಕಾಲದಲ್ಲಿಯೇ Ws 
ಕಾಲಾನುಗುಣ್ಯವಾದ ಉನ್ನ S 5 


a pl ಹೆ ನ್‌ 
ವಂಗಭಾಷೆಯೇ ಉದಾಹರಣವಾಗಿದೆ. ನಮ್ಮ ಸಂಸ್ಕೃತ ಸಂಡಿತರಿಂದೀ ಕಾರ್ಯ 
ಸಾಧನೆಯಾಗುವುದೆಂದು ನಿಲೀಕ್ಲಿಸಕೊಡದು. ಹಾಗೆ ನಿರೀಕ್ಷಿಸುವದೂ ಸರಿ 
ಯಲ್ಲ. ಅವರು ಸಾಮಾನ್ಯರಿಗೆ ತಿಳಿಯದ ಧರ್ಮಶಾಸ್ತ್ರಗಳಲ್ಲಿ ಪಾರಂಗತರಾ 


ಗಿರುವ ಕಾರಣ ಅವರು ಅದರ ತತ್ತಾನೇಷಣದಲ್ಲ ನಿರತರಾಗಿರುತ್ತಾರೆ. ಪ್ರಾಕೃತ 
we 
ವಾದ ದೇಶಭಾಷೆಯು ಅವರು ನೋಡತಕ್ಕುದಲ್ಲ. ಅವರವಧಾನಕ್ಕದು ಯೋಗ 


ವಾದುದಲ್ಲ. ಅದರಿಂದ ತಮಗೆ ಕಾರ್ಯಕಾರಿಯಲ್ಲವೆಂಡದು ಉದಾಸೀನರಾಗಿರು 
ತ್ತಾರೆ. ಅದು ಸಹಜವಾದುದೇ ಅಹುದು. ಏಕೆಂದರೆ, ಅವರು ಏಶೇಷ ದುರೂಹ 
ಅಪ್ರಾಕೃತ ಅಧ್ಯಾತ್ಮ ಸಂಬಂಧವಾದ ನಿಗೂಢ ತತ್ತಾನ್ರೇಷಣದಲ್ಲಿ ವ್ಯಾಪೃತ 
ರಾಗಿರುತ್ತಾರೆ! ಅಂತಹವರನ್ನು ಲೌಕಿಕ ಪ್ರಾಕೃತ ಭಾಷೆಯ ಉನ್ನತಿಯ ವಿಚಾರ 
ದಲ್ಲಿ ದೃಷ್ಟಿ ಯನ್ನು *ೂಡಬೇಕನ 2, Boe esis norte ವಲ್ಲವಾಗಿ ತೋರುತ್ತದೆ: 
ಅತಬದ, ಇಂಗ್ಲೀಷಿನಲ್ಲಿ ಪಾರಂಗತರಾದ ಪಂಡಿತರಿಂದಲೇ ಈ ಕಾರ್ಯಸಿದ್ಧಿ 
ಯಾಗಬೇಕು. 


ನಾವೆಲ ಹೇಗೆ ಉಂಟಾಯಿತು? ಮತ್ತು ನಾವೆಲಿನ ಉದ್ದೇಶವೇನು ? 

ಈ ವಿಚಾರವಾಗಿ ಒಂದೆರಡು ಮಾತುಗಳನ್ನು ಹೇಳುವುದು ಅವಶ್ಯಕವು. 
ಪೂರ್ವದಲ್ಲಿ ಅಲೌಕಿಕವಾದ ಅಪ್ರಾಕೃತ ದಳಗಳ. ಆಸ್ಚಾ ಭಾವಿಕ 
ವಾದ ಮಾನವ ಜಂತ್ರೆಯನುಳ್ಳ ಕಥೆಗಳನ್ನೂ ಓದಿ ಜನರು ಸ್ತರಾಗುತ್ತಿ, ದ್ವುದು 
ಕ್ರಮಕ್ರಮವಾಗಿ ನಿಂತುಹೋಗುತ್ತಾ ಬಂದಿತೆಂದು ಮೇಲೆ ಹೇಳಿದ್ದೇವಷ್ಟೈ. 
ಅದಕ್ಕೆ ಬದಲಾಗಿ ಸ್ವಾಭಾವಿಕ ಘಟನೆಗಳನುಳ್ಳ, ds ಮನುಷ. ವಿಷಯಕ 
ಚ ವರ್ಣನೆಯನ್ನು ಮಾಡುವ ಪದ್ಧತಿಯು ಸ್ರಾರಂಭವಾಯಿತು. ಆದ 
ರಾಗಲೂ ಮನುಷ್ಯರಿಗೆ ಅಪ್ರಾಕೃತ ಶಕ್ತಿಗಳನ Bd, ರೋಪಿಸಿ ವರ್ಣನೆಮಾಡುವುದು 
ತಪ್ಪಲಿಲ್ಲ. ಅದು ಕೆಲವ್ರಕಾಲ ಗಡೆದುಬಂದುದರಲ್ಲಿಯೂ ಪಾಠಕರಿಗೆ ಅಭ 
ರುಚಿಯು ತಪ್ಪಿಹೋಯಿತು. ತರುವಾಯ ಐತಿಹಾಸಿಕ ಘಟಿನಾವಳಿಗಳನ್ನವ 
ಲಂಬಿಸಿ ಗ್ರಂಥಗಳನ್ನು ಬರೆಯುವ ಸಂಪ್ರದಾಯವು ಪ್ರಾರ ಜ್ಯ ಆ ಗ್ರಂಥ 
ಗಳು ಕೆಲವುಕಾಲ ಪಠನೀಯಗಳಾಗಿದ್ದು, ಕೆಲವು ಲೇಖಕರು ಆ ಗ್ರಂಥಗಳ 


ಲ್ಲಿಯೂ ನಾಯಕರಾದ ವೀರಪುರುಷರ ಚರಿತ್ರೆಯನ್ನೂ ಅವರ ಕಾರ್ಯಗಳನ್ನೂ 


X11 

ಅಪ್ಪಾಕೃತವಾಗಿ ವರ್ಣನೆ ಮಾಡತೊಡಗಿದುದರಿಂದ ಅವುಗಳಲ್ಲಿಯೂ ನೈರಾಶ್ಯ 
ಉಂಟಾಯಿತು. ಅದಲ್ಲದೆ, ಕ್ರಮೇಣ ಅವುಗಳಲ್ಲಿ ವರ್ಣಿತರಾದ ನಾಯಕ 
ರಾದ ವೀರಪ್ರರುಷರ ಸಹಜವಾದ ನಡತೆಯೂ ಕಾರ್ಯಗಳೂ ಸಾಧಾರಣ ಜನ 
ರಿಗೆ ಅಸಾಧಾರಣವಾಗಿ ಕಂಡುಬಂದುವಲ್ಲದೆ, ಕೆಲವು ಪುಮೇಯಗಳಲ್ಲಿ ಈ 
ಗುಂಧಗಳು ಪೂರ್ವೋಕ್ಯ ಕಟ್ಟುಕಥೆಗಳಿಗೆ ಹತ್ತಿರ ಹತ್ತಿರ ಹೋಲಿಕೆಯಾಗುವ 
ಸಂಭವವೂ ಕಂಡಿತು. ಅಡುಕಾರಣ ಆ ಸಂಪ್ರದಾಯ ಗ್ರಂಥಗಳೂ ಕೆಲವು 
ದಿನಗಳಲ್ಲಿಯೇ ವಿರಳವಾಗುತ್ತಾ ಬಂದು, ಇತಿಹಾಸ ಸಂಬಂಧವಾದ ನಾವೆಲಿಗೆ 
ಬದಲಾಗಿ ಗಾರ್ಹಸ್ಟ್ಕೃು ಸಂಒಂಧವಾದ ನಾವೆಲುಗಳು ಪ್ರಾರಂಭವಾಗಿ, 
ಕ್ರಮೋನ್ನತಿಯಾ?) ಸ್ವಾಭಾವಿಕವಾದುದಾಗಿಯೂ, ಮನುಷ್ಯಚರಿತ್ರ ಪರಿಚಾಯಕ 
ವಾಡುದಾಗಿಯೂ, ಮನುಷ್ಯನ ಸದ್ವೊವಹಾರ ನಡತೆಗಳಿಗೆ ಮೂಲಸೂತ್ರ 
ಜ್ಞ್ಯಾಪಕೆಜನಕವಾದುದಾಗಿಯೂ ಇರುವ ಅತ್ಯುತ್ಕೃಷ್ಟವಾದ ನಾವೆಲುಗಳ 
ಸೃಷ್ಟಿಯಾಯಿತು. ಅಂತಹ ಗುಂಧಗಳ ಉದ್ದೇಶವೇನೆಂದರೆ ಸಮಾಜದ 
ಹಾಗೂ ಸಮಾಜಕ್ಕೆ ಅಂಗಭೂತನಾದ ಮನುಷ್ಯನ ಚರಿತ್ರೆ ನಡತೆಗಳಲ್ಲಿ ಕಂಡು 
ಬರುವ ಅತ್ಯಾಚಾರ, ದುರಾಚಾರ, ಅಸದ್ವ ವಹಾರ, ದುರ್ನಡತೆ ಮುಂತಾದುವು 
ಗಳನ್ನು ಉದಾಹರಣೆಗಳೊಡನೆ ಚಿತ್ರಿಸಿ ಅವುಗಳಿಂದುಂಬಾಗುವ ವಿಪತ್ತು 
ಗಳನ್ನು ತೋರ್ಪಡಿಸಿ ಪ್ರತಿ ಒಬ್ಬನೂ ಸಮಾಜದಲ್ಲಿ ಸದ್ಭ್ರಾವದಿಂದ ನಡೆದು 
ಕೊಳ್ಳಬೇಕಾದುದನ್ನು ತೋರ್ಪಡಿಸತಕ್ಕುದಾಗಿರುತ್ತದೆ. ಈ ರೀತಿಯಾದ 
ಉದ್ದೇಶವು ಮನಸ್ಸಿನಲ್ಲಿ ಅಂಕಿತವಾಗಬೇ ಕಾದರೆ ಗ್ರಂಥಗಳನ್ನೋದಿದ 
ಮಾತ್ರದಿಂದ RO AWW ಆಯಾ ಭಾವೋದಯಗಳನ್ನುಂಟುಮಾಡುವ ಹಾಗೆ 
ಘಟನಾವಳಿಗಳನ್ನು ಕಲ್ಪಿಸಿ ಕೌಶಲದಿಂದ ರಚಿಸಬೇಕು. ನಾವೆಲ ಎಂಬುದು 
ಸಮಾಜದ ಹಾಗೂ ಮನುಷ್ಯ ಚರಿತ್ರೆಯ ಪುತಿಚಿತ್ರವಾಗಿ ws ಒಬ್ಬ ಪಾಠಕರ 
ಮನಸ್ಸಿಗೂ ಮುಕುರಸ್ವರೂಪವಾಗಿರಬೇಕು. ನಾವೆಲಗಳಾ ಉದ್ದಿಷ್ಟ ಫಲ 
ಸಿದ್ಧಿಗೆ ಎಷ್ಟರಮಟ್ಟಿಗೆ ಸಾಧಕವಾಗುತ್ತದೆಂಬುದರ ಮೇಲೆ ಅವುಗಳ ws, Hors 
ಕರ್ಷವನ್ನು ಮಾಡಬೇಕು. ದಾರ್ಶನಿಕರನೇಕರು ನಾವೆಲಗಳು ಶುದ್ಧವಾದ 
ಉದ್ದೇಶವುಳ್ಳವುಗಳಾಗಿದ್ದರೆ ಅವು ಸಮಾಜತತ್ವ ಅಥವಾ ಸಮಾಜ ಏಚ್ಛ್ವಾನವಾಗಿ 
(Sociology) ಪರಿಣಮಿಸುವುವೆಂದು ಹೇಳಿದ್ದಾರೆ. 


ಪೂರ್ಮೋಕ್ತೆ ಸಂಪ್ರದಾಯದ ಗ್ರಂಥಗಳು ಕನ್ನಡದಲ್ಲಿ ಪ್ರಚಾರವಿಲ್ಲ 


ವಾದುದರಿಂದ ಈ ಪುಸ್ತಕವನ್ನು ಬರೆಯಲು ಪ್ರೇರಿತನಾದೆನು. 


ಈ ಉಪನ್ಯಾಸದ ಮೂಲಗ್ರಂಥವು ಕಲಕತ್ತಾದಲ್ಲಿ ವಿಖ್ಯಾತ ಉಪನ್ಯಾಸ 
ಪ್ರಣೇತರಾದ ಶ್ರೀಯುತ ಬಾಬು ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯರಿಂದ 
ಬಂಗಾಳಿ ಭಾಷೆಯಲ್ಲಿ ರಚಿಸಲ್ಪಟ್ಟಿದೆ. ಆ ಪುಸ್ತಕವು ಇಂಗ್ಲೀಷಿನಲ್ಲಿ ಭಾಷಾಂತರ 


xiii 
ಮಾಡಲ್ಪಟ್ಟು, ಭಾರತವರ್ಷದ ಭೂತಪೂರ್ವ ಗವರ್ನರ್‌ ಜನರಲ್‌ ಮಹಾ 
ಮತಿ ಲಾರ್ಡ್‌ ಲಿಟ್ಟನ್‌ ಸಾಹೆಬ ಬಹದ್ಧೂರ್ರವರ ಆಶ್ರಯದಿಂದ ಪ್ರಚಾರ 
ಮಾಡಲ್ಪಟ್ಟಿದೆ. 
ಮೂಲಗ್ರ೦ಥಕರ್ತರಾದ ಬಂಕಿಮ ಬಾಬುಯವರ ಗ್ರಂಥಗಳು ಅನೇಕ 
ಉಂಟು. ಅವುಗಳಲ್ಲಿ "ವಿಷವೃಕ್ಸ'ವೆಂಬ ಗಾರ್ಹಸ್ಕ g ಸಂಬಂಧವಾದೊಂದು 
ನಾವೆಲು ಈಜೆಗೆ DÄ, ಸ್‌ ಮೇರಿಯಂ ಎಸ್‌. ನೈಟ್‌ ಎಂಬುವರಿಂದ 
ಇಂಗ್ಲೀಷಿನಲ್ಲಿ ಭಾಷಾಂತರಿಸಲ್ಪಟ್ಟು, ಮೆಸ್ಟರ್‌ ಎಡ್ವಿನ್‌ ಆರ್ನೋಲ್ಡ್‌, ನಿ.ಎಸ್‌.ಐ. 
ಎಂಬುವರು ಬರೆದಿರುವ ಪೀಠಿಕೆಯೊಡನೆ ಪ್ರಚಾರಮಾಡಲ್ಪಟ್ಟಿದೆ. ಮೆಸ್ಟರ್‌ 
ಎಡ್ವಿನ್‌ ಆರ್ನೋಲ್ಡ್‌ ಸಾಹೆಬರವರು ಬರೆದಿರುವ ಪೀಠಿಕೆಯಲ್ಲಿ, ನಮ್ಮ 
"ಗ್ರಂಥಕರ್ತರಾದ ಬಾಬು ಬಂಕಿಮ ಚಂದು ಚಟ್ಟೋಪಾಧ್ಯಾಯರು ಬಂಗಾಳಾ 
ಸೈಸಿಡೆನ್‌ಸಿಯಲ್ಲೊಬ್ಬ ಸುಶಿಕ್ಸಿತರಾದ ದೊಡ್ಡ ಪಂಡಿತರೆಂತಲೂ, ಸುವಿಖ್ಯಾತ 
ರಾದ ಉಪನ್ಯಾಸ ಲೇಖಕರೆ೦ತಲೂ, ಅವರ ಕಲ್ಪನಾಶಕ್ತಿಯು ತೇಜಸ್ವಿನಿಯಾದು 
Boson, ಅವರ ಗ್ರಂಥೋದ್ದೇಶವು ಕೇವಲ ಪವಿತ್ರವಾದ ದೆಂತಲೂ, ಅವರ 
ರಚನಾ ಕೌಶಲವು ಓದಿದ ಮಾತ್ರದಿಂದ ಹೃದಯದಲ್ಲಿ ಅಂಕಿತವಾಗತಕ್ಕುದೆಂತಲೂ 
ಹೇಳಿ, ಅವರ ಗ)ಂಥವು ಭಾರತವರ್ಷದ ದೇಶಭಾಷಾಭಿವೃದ್ಧಿಗೆ ಮಂಗಳ 
ಸೂಚಕವಾದುದೆಂತಲೂ ಕೊಂದಾಡಿದ್ದಾರೆ. ಅಂತಹ ವಿಖ್ಯಾತ ನಾಮರಾದ 
ನಮ್ಮ ಗುಂಧಕರ್ತರನ್ನು ನಮ್ಮ ಕನ್ನಡ ಪಾಠಕಮಹಾಶಯರಿಗೆ ಪರಿಜಯಮಾಾಡಿ 
ಕೊಡುವುದಕ್ಕೆ ಸಲುವಾಗಿ ನಾನವರ LAGAD ಪ್ರಾರ್ಥನೆಯನ್ನು ಮಾಡಬೇ ಕಾದು 
ದಿಲ್ಲವು. ಆದರೆ ನನ್ನದೊಂದು ಪ್ರಾರ್ಧನೆ:- ನಮ್ಮ ಪಾಠಕಮಹಾಶಯರು 
ನನ್ನೀ ಕನ್ನಡ ಗ್ರಂಧವನ್ನೋದಿ ಮೂಲಗ್ರಂಥದ ಉತ್ಕರ್ಷಾಪಕರ್ಷವನ್ನು 
ಮಾಡಕೂಡದು. ಏಕೆಂದರೆ, ಕನ್ನಡ ಭಾಷೆಯು ವಂಗಭಾಷೆಯು ಹೊಂದಿರು 
ವಷ್ಟು ಉನ್ನತಿಯನ್ನು ಹೊಂದಿಲ್ಲವಲ್ಲದೆ, ಗ)ಂಧವನ್ನು ರಚನೆಯಂಗೈದೆನಗೆ 
ಕನ್ನಡದಲ್ಲಿ ಪಾಂಡಿತ್ಯವೂ ಅಲ್ಲ; ಆದುದರಿಂದವರು ಉತ್ಕರ್ಷವೆಂಬ ID, ALOG 
ಅಸ್ಪಿಸಾರವಾದೀ ನನ್ನ ತದರ್ಯಲಿಸಿಯನ್ನು ತೋಲನಮಾಡಕೂಡದೆಂದು 
ಪಾರ್ಥಿಸುತ್ತೇನೆ. ಈ ಉವನ್ಯಾಸದ ಮೂಲಗ)ೃಂಧವಾದರೋ, ಸ್ವದೇಶದಲ್ಲಿಯೂ 
ಅನ್ಯದೇಶದ ಲ್ಲಿಯೂ ನಮ್ಮ ದೇಶಭಾಷೆಗೆ ಶಿರೋಭೂಷಣವಾದುದಾಗಿಯೂ 
ಆದರ್ಶಸ್ವರೂಪವಾಗಿಯೂ ಅಂಗೀಕರಿಸಲ್ಪಟ್ಟಿದೆ. ನಾನಾ ಗ್ರಂಥದಲ್ಲಿ ಅತ್ಯು 
ತ್ವೃಷ್ಟವಾದ ವಾಗ್ವಿಜೃಂಭಣೆಯಿಂದ ಸತೇಒವಾಗಿ ಚಿತ್ರಿಸಲ್ಪಟ್ಟಿರುವ ಚಿತ್ರವನ್ನು 
ಅನುಕರಣಮಾಡಲು ಪ್ರಯತ್ನ ಪಟ್ಟಿದ್ದೇನೆ. 
ಶ್ರೀ ಬಂಕಿಮ ಬಾಬುಯವರು ತಮ್ಮ ಗ್ರಂಥವನ್ನು % BBQ ಭಾಷಾಂ 
ತರಿಸಿ ಪ್ರಚಾರಮಾಡಲು ಸದಯರಾಗಿ ಅಪ್ಪಣೆಯನ್ನು ಕೊಟ್ಟಿರುವುದಕ್ಕಾಗಿ 
ನಾನವರಿಗೆ ಚಿರಕಾಲ ಖುಣಿಯಾಗಿರುವೆನು, 


xiv 
ನಮ್ಮ ಸದಯರಾದ ಪಾಠಕಮಹಾನುಭಾವರು ಅವರು ನನ್ನ ಇತರ ಗ್ರಂಥ 
ಗಳ ವಿಚಾರದಲ್ಲಿ ತೋರಿರುವ ಉತ್ಸಾಹಾನುಗ)ಹಗಳನ್ನು ಈ ಗ್ರಂಥದ ವಿಚಾರ 
ದಲ್ಲಿಯೂ ತೋರುವರೆಂದು ಕೋರುತ್ತೇನೆ. 
ಈ ಗ್ರಂಧವನ್ನು ಬರೆಯುವುದರಲ್ಲಿ ಸಹಾಯಮಾಡಿದ ನನ್ನ ಸ್ನೇಹಿತರಾದ 
Soll od) ಗುಂಡಪ್ಪನವರಿಗೆ ಕೃತಜ್ಞನಾಗಿದ್ದೇನೆ. 


ಎಡೆಹಳ್ಳಿ, l ಇತಿ, 
೬೧-೩-೮೫. | ಬಿ ನೆಂಕಬಾಚಾರ್ಯ. 


ಚರ್ಗೀಶತ್ಶಬಿಫಿ 


-D ಗಾ ಸಾ Fo 


ಮೊದಲನೆಯ ಭಾಗ 





ಮೊದಲನೆಯ ಪುಚ್ಚೆ ೀದ 
ದೇನಾಲಯ 


VTOL ತೊಂಬತ್ತೆಂಟಿನೆಯ ವಂಗಾಬ್ಧದ ಕಡೆಯ ಭಾಗದಲ್ಲೊಂದು 

ದಿನ ಮಹಾಪುರುಷನೊಬ್ಬನು ಅಶ್ವಾರೂಢನಾಗಿ ವಿಷ್ಣು ಪುರದಿಂದ 
ಹೊರಟು ಮಂದಾರಣದ ಮಾರ್ಗದಲ್ಲಿ ಏಕಾಂಗಿಯಾಗಿ ಪ್ರಯಾಣಮಾಡುತ್ತಿದ್ದನು. 
ಆಗ ದಿನಮಣಿಯಾದ ಸೂರ್ಯದೇವನು ಅಸ್ಪಾಚಲಗಮನೋದ್ಯೋಗಿಯಾಗು 
ತ್ರಿದ್ದುದನ್ನು ಕಂಡು ಹಾದಿವಾಕನಾಗಿದ್ದಾ ಮಹಾಪುರುಷನು ಮನಸ್ಸಿನಲ್ಲಿ, 
ಮುಂದೆ ಪಯಣವಾಗಿ ಹೋಗತಕ್ಕು ಮಾರ್ಗವು ವಿಜನವಾಗಿಯೂ ದೂರವಾಗಿಯೂ 
ಇರುವುದರಿಂದ, ಕಾಲಧರ್ಮದಿಂದ ಅವೇಳೆಯಲ್ಲಿ ಗಾಳಿಗೂ ಮಳೆಗೂ ಆರಂಭ 
ವಾದರೆ ಉಳಿಯುವುದಕ್ಕೆ ಸ್ಥಳ ಸಿಗದೆ ತಷ್ಟನಡಬೇಕಾಗುವುದೆಂದು ಯೋಚಿಸಿ, 
ಕುದುರೆಯನ್ನು ವೇಗವಾಗಿ ಬಿಡಲಾರಂಭಿಸಿದನು. ಸ್ವಲ್ಪ ದೂರ ಹೋಗುವುದ 
ರೊಳಗಾಗಿ ಸೂರ್ಯನು ಆಸ್ತಂಗತನಾದನು. ಕುಮ ಕ್ರಮವಾಗಿ ಸಂಧ್ಯಾರಾಗವು 
ವಿಲೀನವಾಗಿ ಗಗನವು ನೀಲಮೇಘಪಜಕ್ಕಿ ,ಗಳಿಂದ ಆವೃತವಾಯಿತು. ನಿಶಾರಂಭ 
ದಲ್ಲೇ ಘೋರತರವಾದ ಅಂಧಕಾರವು ONSTAR Wo ಕುದುರೆಯನ್ನು 
ಮುಂದೆ ನಡಿಸುವುದು ಅಸಾಧ್ಯವಾದರೂ ಧೀರನಾದಾ ಪುರುಷನು ಬಾರಿ ಬಾರಿಗೂ 
ಮಿನುಗುತ್ತಿದ್ದ ಮಿಂಚಿನ ಬೆಳಕಿನಲ್ಲಿ ದಾರಿಯನ್ನು ಪುಯಾಸದಿಂದ ಸ್ವಲ್ಪ ಸ್ವಲ್ಪ 


ವಾಗಿ ನಡೆಯುತ್ತಿದ್ದನು. 


೨ ದುರ್ಗೇಶನಂದಿನಿ 


ಸ್ವಲ್ಪ ಹೊತ್ತಿನಲ್ಲಿಯೇ ಮೇಘ ಗರ್ಜನೆಗೆ ಪ್ರಾರಂಭವಾಗಿ ಪ್ರಬಲವಾದ 
ವೃಷ್ಟಿ ಜು ಸುರಿಯಶಾರಂಭವಾಯಿತು. ಅಶ್ವಾರೂಢ ವ್ಯಕ್ತಿಯು ಮುಂದು 
See ಗಳಗ ಮಾರ್ಗವನ್ನು ಸ್ವಲ್ಪ ಲ್ಬವೂ ಗೊತ್ತು,ಹಿಡಿಯಲಾರದೆ ಕುದುರೆಯು 
ಸ್ವೇಚ್ಛೆ ಯಾಗಿ ಹೋಗಲೆಂದು wed 'ಕಡಿವಾಣವನ್ನು ಸಡಿಲಿಸಲೌಗಿ, ಕುದುರೆಯು 
ಚಾಸಿ ನಡೆಯತೊಡಗಿತು. ಅನಂತರ ಸ್ವಲ್ಪ ದೂರ ಹೋದ ಬಳಿಕ 
ಕುದುರೆಯ ಕಾಲಿಗೆ ಒಂದಾವುದೋ ಕಠಿನ ಪದಾರ್ಥವು ತಗಲಿ ಪದಸ್ಥಲನೆ 
ವಾಯಿತು. ಆ ಸಮಯದಲ್ಲಿ ಮಿಂಚು ಥಳಧಳನೆ ಹೊಳೆಯಿತು. ಅದರ 
ಪ್ರಕಾಶದಿಂದ ಮುಂದೆಡೆ ಆವುದೋ ಮಹತಾ,ದೊಂದು ಬಿಳಿದಾದ ಪದಾರ್ಥವು 
ಅವನ ಕಣ್ಣಿಗೆ ಬೀಳಲು, ಅದೊಂದು. ಗೃಹವಾಗಿರಬಹುದೆಂದು. ತಿಳಿದು 
ಕುದುರೆಯಿಂದ ಧುಮುಕಿ, ನೆಲದಮೇಲೆ PEN ನೋಡಿದನು. ಕುದುರೆಯ 
ಕಾಲು ಒಂದು ಸೋಪಾನದ ಶಿಲೆಗೆ ತಗಲಿ ಎಡವಿದಂತೆ ಕಟ 
ಸವಿಸಾಪದಲ್ಲಿಯೇ ಉಳಿಯುವುದಕ್ಕೆ ಸ್ಥ ಸ್ನಳೆ ಸಿಗಬಹುದೆಂದು ತಿಳಿದು ಕುದುರೆಯನ್ನು 
ನಿರಾತಂಕವಾಗಿ ಹೋಗುವಂತೆ JON, ತಾನು ಆ ಅಂಧಕಾರದಲ್ಲಿ PS 
ಶಿಲೆಗಳಮೇಲೆ ಮೆಲ್ಲಮೆಲ್ಲನೆ ಕಾಲಿಡುತ್ತ ಹತ್ತಲಾರಂಭಿಸಿ, ಹತ್ತಿಪ್ಪತ್ತು ಮೆಟ್ಟು 
ಗಳನ್ನು ಹತ್ತಿದನು. ತಟಿದಾಲೋಕ ದಿಂದ ಆ ಕಟ್ಟಿಡವು ಒಂದು ದೇವಾಲಯ 
ವಾಗಿ ಕಂಡಿತು. ಉಪಾಯದಿಂದ ಮತ್ತೂ ಮುಂದೆ ಹೋಗಿ ನೋಡಲಾಗಿ, 
ಆ ದೇವಾಲಯಕ್ಕೆ ಚಿಕ್ಕದಾದೊಂದು ಬಾಗಿಲಿದ್ದಿತು. ಬಾಗಿಲು ಮುಚ್ಚಿದ್ದಿತು. 
ಬಾಗಿಲನ್ನು ಕೈಯಿಂದ ತಡವರಿಸಿ ನೋಡಿದನು. ಹೊರಗಣ ಚಿಲಕವು ಹಾಕಿ 
ದ್ವಂತೆ ಕಂಡುಬರಲಿಲ್ಲ... BOTA ವಿಸ್ಕಿತನಾಗಿಯೂ, ಕೌತೂಹಲವಿಶಿಷ್ಟ 
ನಾಗಿಯೂ ಜನವಿಹೀನವಾದಾ ಮಾರ್ಗದಲ್ಲಿದ್ದಾ ಮಂದಿರದಲ್ಲಿ ಅಷ್ಟೊಂದು 
ಹೊತ್ತಿನಲ್ಲಿ ಒಳಗಣ ಅಗಣಿಯನ್ನು ಆರೋ ಹಾಕಿಕೊಂಡಿರಬಹುದೆಂದು 
ಯೋಚಿಸಿ, ಸಂತತ ಧಾರೆಯಾಗಿ ಸುರಿಯುತ್ತಿದ್ದ ಮಳೆಯನ್ನು ಸಹಿಸಲಾರದೆ 
ದೇವಮಂದಿರದೊಳಗಾರು ಇದ್ದರೂ ಚಿಂತೆಯಿಲ್ಲವೆಂದು ಧೈರ್ಯವನ್ನವಲಂಬಸಿ, 
ಕೈಗಳಿಂದ ಬಾಗಿಲನ್ನ ಬಲವಾಗಿ ತಟ್ಟಿ ತೊಡಗಿದನು. ಬಾಗಿಲನ್ನು ತೆರೆಯಲಾರೂ 
ಬರಲಿಲ್ಲ. ಅನಂತರ ಕಾಲುಗಳಿಂದೊದ್ದು  ಬಾಗಿಲನ್ನೊಡಿಯಲು ಮನವು 
ಮಣಗಿತು. ಆದರೆ ದೇವಾಲಯದ ಮುಂದುಗಡೆ ಹಾಗೆ ಮಾಡುವುದು 
ಅಮರ್ಯಾದಡೆಯೆಂಬ ಆಶಂಕೆಯಿಂದ ಪಥಿಕನು ಅಷ್ಟೊಂದು ದೂರ ಪ್ರವೃತ್ತನಾಗ 
Oy. ಆದರೆ ಅವನ Be ಸಿಟ್ಟು ಗಳು ಬಲವಾದವಾಗಿದ್ದು ದರಿಂದ. nee 
ಹಾಕಿದ್ದ ಸಾಮಾನ್ಯವಾದ oe ಅಗಣಿಯ ಮುರಿದು ದವು ತಾನಾಗಿಯೇ 
ತೆಕೆದುಳೊಂಡಿತು. ಕೂಡಲೇ ಆ ಯೌನನ ಪುರುಷನು ದೇವಮಂದಿರದೊಳಗೆ 
ಪ್ರವೇಶಮಾಡಿದನು.. ಆಗ ಮಂದಿರದೊಳಗಣಿಂದ ಅಸ್ಸುಟಿವಾದ ಚೀತ್ಕಾರದ 
* ತಟಿದಾಲೋಕದಿಂದ=-ನಿಖಂಚಿನ ಬೆಳಕಿನಿಂದ. ; 


ಮೊದಲನೆಯ ಪರಿಚ್ಛೇದ a 





ಧ್ವನಿಯುಂಟಾಗಿ ಆ ಧ್ವನಿಯು ಅವನ ಕಿವಿಗಳಿಗೆ ಬಿದ್ದಿತು. ಮತ್ತು, ಅವನು ಒಳಗೆ 
ಪ್ರವೇಶಿಸಿದ ಮುಹೂರ್ತದಲ್ಲಿಯೇ ಬಾಗಿಲು ಬಯಲಾಗಿ ತೆರೆದಿದ್ದು ದರಿಂದ 
ಗಾಳಿಯು ನುಗ್ಗಿ ಒಳಗೆ ಉರಿಯುತ್ತಿದ್ದ ದೀಪವು ಅಳಿಸಿಹೋಯಿು ತು. ಆದುದರಿಂದ 
ಪಥಿಕನಿಗೆ ಮಂದಿರದಲ್ಲಿ ಮನುಷ್ಯರಾರಿರುವರೋ ದೇವತಾ ವಿಗುಹನಿರುವು 
ದಾವುದೋ ಎಂಬುದನ್ನು ದೃಢಪಡಿಸಲಸಾಧ್ಯವಾಯಿತು. ಆನಂತರ, PFET 
ನಾಗಿದ್ದಾ ಯೌವನ ಪಧಿಕನು ತನಗೆ ಪ್ರಾಪ್ಕವಾದಾ ಅವಸ್ಥೆಯನ್ನು ಯೋಜಿಸಿ 
ಕೊಂಡು ಸ್ವಲ್ಪ ನಕ್ಕು, ಆ ಅಂಧಕಾರದಲ್ಲಿಯೇ ಪ್ರಥಮತಃ ಭಕ್ತಿಭಾವದಿಂದ 
ಮಂದಿರದ ಮಧ್ಯದಲ್ಲಿದ್ದ ಅದೃಶ್ಯ ದೇವಮೂರ್ತಿಯನ್ನುದ್ದೇಶಿಸಿ ಸಾಷ್ಟಾಂಗ 
ಪ್ರಣಾಮವನ್ನು ಮಾಡಿ, ಎದ್ದು ನಿಂತು ಕೊಂಡು, ಘಟ್ಟಿಯಾಗಿ ಮಂದಿರ 
ದೊಳಗಿರುವವರಾರೆಂದು ಕೂಗಿದನು. ಆ ಪ್ರಶ್ನೆಗೆ ಉತ್ತರವನ್ನಾರೂ ಕೊಡಲಿಲ್ಲ. 
ಆದರೆ ಕೆಲವು ಆಭರಣಗಳ ಸಿಂಜಿತ ಶಬ್ದವು ಮಾತ್ರ ಅವನ ಕಿವಿಗೆ ಬಿದ್ದಿತು. 
ಆಗಲಾ ಪಥಿಕನು ವೃಥಾ ವಾಕ್ಯ ವ್ಯಯವು ನಿಷ್ಟ್ರಯೋಜನನೆಂದು ಭಾವಿಸಿ, 
ಗಾಳಿಯು ಒಳಗೆ ಬಾರದಹಾಗೆ ಬಾಗಿಲನ್ನು ಮುಚ್ಚಿ, ಆಗಣಿಗೆ ಬದಲಾಗಿ ತಾನೇ 
ಅಡ್ಡವಾಗಿ ನಿಂತುಕೊಂಡು, ಪುನಃ "ಈ ಮಂದಿರದಲ್ಲಿರುವವರಾರೇ ಆಗಲಿ, ಕೇಳಿರಿ. 
ನಾನು ಸಶಸ್ತ್ಯಪಾಣಿಯಾಗಿ ಬಾಗಿಲಲ್ಲಿ ಕುಳಿತಿದ್ದೇನೆ... ನನ್ನ್ನ ವಿಶ್ರಾಮಕ್ಕಾರೂ 
QP Be, ಮಾಡಕೂಡದು. ಹಾಗೆ ನನ್ನ ಮಾತನ್ನು ಲಕ್ಷ್ಮಿ ಸದೆ ap, 
ಮಾಡುವವರು ಪುರುಷರಾಗಿದ್ದರೆ ಅದಕ್ಕವರು ತಕ್ಕ ಫಲವನ್ನು ಹೊಂದುವರು ; 
ಮೆಂದಿರದಲ್ಲಿರುವವರು  ಪುರುಷರಲ್ಲದೆ ಹೆಂಗಸರಾಗಿದ್ದರೆ ನಿಶ್ಚಿಂತೆಯಾಗಿ 
ನಿದ್ರೆಯನ್ನು. ಮಾಡಬಹುದು. ರಾಜಪುತ್ರನ ಕೆ 


JW) WANDS, 
ನಿಮ್ಮ ಕೂಡಲೊಂದಾದರೂ ಘಾತವಾಗಲಾರದು' ಎಂದು ಘಟ್ಟಿಯಾಗಿ ಕೂ 
ಹೇಳಿದನು. 

ಅನಂತರ "ಸ್ವಾಮಿ! ತಾವಾರು?' ow ಪ್ರಶ್ನೆಯು ಒಬ್ಬ ಹೆಂಗಸಿನ 
ಧ್ವನಿಯಲ್ಲಿ ಹೇಳಿದಹಾಗೆ ಒಳಗಣಿಂದ ಕೇಳಿಸಿತು. ಅದನ್ನು ಕೇಳಿ ಪಧಿಕನು 
ಏಸ್ಮಯಾವಿಷ್ಟನಾಗಿ, ಸ್ವರದಿಂದ ನೋಡಿದರೆ ಪ್ರಶ್ನೆಯನ್ನಾವಳೋ ಸುಂದರಿ 
ಯೊಬ್ಬಳು ಮಾಡುವತಾಗೆ ತೋರುವುದೆಂದು ಭಾವಿಸಿ" ನನ್ನ್ನ ಪರಿಚಯದಿಂದ 
ಸಿಮಗೇನಾದೀತು?' ಎಂದು ಉತ್ತರವಸ್ಟು ಕೊಟ್ಟೆನು. 

"ಮಹಾಶಯರೆ! ನಾವು ಬಹಳ ಭೀತರಾಗಿದ್ದೇವೆ?' ಎ೦ದು ಒಳಗಣಿಂದ 
ಪುತ್ಯುತ್ತರವು ಹೊರಟಿತು. 

ಯುವಕನು, " ನಾನಾರೆಂಬುದನ್ನು ನಾನೇ ಹೇಳಿಕೊಳ್ಳುವುದು ನಮ್ಮ 
ಸಂಪ್ರದಾಯವಲ್ಲ; ಆದರೆ ನಾನು ಇಲ್ಲಿರುವವರೆಗೂ ಅಬಲೆಯರಿಗೆ ಏನತ್ತಾವುದೂ 
ಸಂಘಟಿಸಲಾರದೆಂದು ಸ್ಟಿರವಾಗಿ ನಂಬಿರಿ' ಎಂಡು ಹೇಳಿದನು. 

ಒಳಗಿದ್ದ ರಮಣಿಯು, "ಸ್ವಾಮಿ! ತಮ್ಮ ಮಾತುಗಳನ್ನು ಕೇಳಿ ನನ 


೪ ಧುಗೆೇಕನಂಧಿಸಿ 


ಸರವು ಇದುವರೆಗೂ ಮೃುತಪ್ರಾಯೆಯಾಗಿದ್ದೆನು; ನಾವು 
ಸಾಯಾಹ್ನ ಕಾಲದಲ್ಲೀ ಶೈಲೇಶ್ವರ ಶಿವಪೂಜೆಗೆ ಸಲುವಾಗಿ ಬಂದಿದ್ದೆವು; ಮಳೆಗೆ 
ಪ್ರಾರಂಭವಾಗುತ್ತಲೇ ನಮ್ಮ ಬೋಯಿಗಳೂ ಸೇವಕರೂ ದಾಸಿಯರೂ 
ಸಮ್ಮನ್ನು ಬಿಟ್ಟು ನೆಲೆಯಿಲ್ಲದೆ ಹೊರಟುಹೋದರು' ಎಂದು ಹೇಳಿದಳು. 

esa " ಚಿಂತೆಯನ್ನು ಮಾಡಬೇಡಿರಿ, ವಶ್ರಮಿಸಿಕೊಳ್ಳಿರಿ, ಬೆಳ 
ಗಾಗುತಲೇ ನಾನು ನಿಮ್ಮನ್ನು ಸಂಗಡ ಕರೆದುಕೊಂಡು ಹೋಗಿ ನಿಮ್ಮ ಮನೆಗೆ 
ಬಿಡುವೆನು ' ಎಂದು ಹೇಳಲು ; ರಮಣಿಯು, "ಶೈಲೇಶ್ವರನು ತಮಗೆ ಮಂಗಳ 
ವನ್ನು BBO’ ಎಂದು ಹರಸಿದಳು. 

ಅರ್ಧರಾತ್ರೆಯ ಮೇಲೆ ಗಾಳಿಯೂ ಮಳೆಯೂ ನಿಂತವು.  ಆಗಲಾ 
ಯುವಕನು ಒಳಗಿದ್ದ ಹೆಂಗಸರನ್ನುದ್ದೇಶಿಸಿ, "ನೀವು ಸ್ವಲ್ಪ ಹೊತ್ತು, ಧೈರ್ಯಾ 
ವಲಂಬನೆಯಿಂದ ಇಲ್ಲಿದ್ದರೆ ನಾನು ಇಲ್ಲಿಗೆ ಸವಿಸಾಪದಲ್ಲಿರುವ ಗ್ರಾಮಕ್ಕೆ 
ಹೋಗಿ ಬೆಳಕನ್ನು ತರುವೆನು? ಎಂದು ಹೇಳಿದನು. 

ಅದನ್ನು ಫೇಳಿ ಮೊದಲು ಮಾತನಾಡಿದ ಹೆಂಗಸು, "ಮಹಾಶಯರೆ! 
ಅವೇಳೆಯಲ್ಲಿ ಗ್ರಾಮಾಂತರವನ್ನು ಹುಡುಕಿಕೊಂಡು ಹೋಗಬೇಕಾದ ಆವಶ್ಯಕ 
ಏಲ್ಲ. ದೇವಾಲಯದ ರಕ್ಹಕನೊಬ್ಬನು ಸಮಾಪದಲ್ಲಿಯೇ ವಾಸಮಾಡುತ್ತಿರು 
ವನು; ಬೆಳದಿಂಗಳು ಪುಕಾಶಮಾನವಮಾಗಿದೆ ; ದೇವಸ್ಥಾ ನದ ಹೊರಗೆ ಹೋಗಿ 
ನೋಡಿದರೆ ಆಲಯದ ಭೃತ್ಯನ ಈುಟೇರವಿರುವುದು ಕಂಡುಬರುವುದು. ಅವನು 
ಏಕಾಂಗಿಯಾಗೀ ಪ್ರದೇಶದಲ್ಲಿ ವಾಸಮಾಡುವನಾದಕಾರಣ ಮನೆಯಲ್ಲಾ 
ವಾಗಲೂ ಬೆಂಕಿಯನ್ನು ಮಾಡುವ ಸಾಮಗಿಿಯನ್ಸಿಟ್ಟುಸೊಂಡಿರುವನು' ಎಂದು 
ಹೇಳಿದಳು. 

ಯುವಕನು ಅವಳ ಮಾತಿನ ಪುಕಾರ ದೇವಸ್ಥಾನದಿಂದ ಹೊರಗೆ ಬಂದು 
ಬೆಳದಿಂಗಳ ಬೆಳಕಿನಲ್ಲಿ ದೇವಾಲಯದ ಭೃತ್ಯನ ಮನೆಯನ್ನು ದೂರದಿಂದ ನೋಡಿ, 
ಅವನ ಮನೆಯ ಬಾಗಿಲಿಗೆ ಹೋಗಿ ಅ; ERÈ ಬ್ಬಿಸಿದನು » ಭೃತ್ಯನು ಭಯದಿಂದ 
ಮನೆಯ ಬಾಗಿಲನ್ನು ತೆರೆಯದೆ, ಬಂದಿರುವವನನ್ನು ಚ conte ನೋಡಿ, 
ಅವನು ಕಳ್ಳನಲ್ಲವೆಂದು ಸ್ಥಿರವಾಗಿ ನಂಬದ್ಧರೂ ಬಾಗಿಲನ್ನು ತೆರೆಯುವುದಕ್ಕೆ 
ಶಂಕಿಸುತ್ತಿದ್ದನು. ಕಡೆಗೆ ಯುವಕನು ಪಾರಿತೋಷಕವಾಗಿ* ಕೊಟ್ಟಿ ಸುವರ್ಣ 
ಮುದ್ರೆಯನ್ನು ತೆಗೆದುಕೊಳ್ಳುವ ಆಸೆಯನ್ನ ಡಗಿಸುವುದು ಕಷ್ಟಸಾಧ್ಯವಾಗಿ, 
ಏನೇನೋ SOBAT ಚಡ ಬಳಿಕ ಆದುದಾಗಲೆಂದು ಥ್ಲೈರ್ಮಗೊಂಡು 
ಬಾಗಿಲನ್ನು ತೆರೆದು ದೀಪವನ್ನು ಹೊತಿ ತ್ರಿಸಿಕೊಟ್ಟನು. 

ಭಾಸ ದೀಪವನ್ನು ತಂದು ಮಂದಿರದಲ್ಲಿ ನೋಡಲಾಗಿ, ಅದರ 
ಮಧ್ಯೆದಲ್ಲಿ ಶ್ವೀತಶಿಲೆಯಿಂದ ನಿರ್ಮಿತವಾದ ಶಿವಮೂರ್ತಿಯು ಸ್ಥಾಪಿತವಾ 


* ಪಾರಿತೋಷಶಕವಾಗಿನಬಹುಮಾನವಾಗಿ, 


ಮೊದಲನೆಯ ಪರಿಚ್ಛೇದ ೫ 
ಗಿದ್ದಿತು. ಆ ಮೂರ್ತಿಯ ಹಿಂಭಾಗದಲ್ಲಿ ಇಬ್ಬರು ಕಾಮಿನಿಯರು ಕುಳಿತಿದ್ದರು. 
ಅವರಲ್ಲಿ ಕಿರಿಯವಳಾಗಿದ್ದವಳು ದೀಪವನ್ನು ನೋಡಿದ ಕೂಡಲೇ ಆವರಣಪಟಿ 
ವನ್ನು ಮುಖದಮೇಲೆ ಬಳೆದು ಕೊಂಡು ನಮ್ರಮ.ಖಿಯಾಗಿ ಕುಳಿತುಕೊಂಡಳು; 
ಪರಂತು ಅನಾವೃತವಾಗಿದ್ದ* ಕೈಗಳಲ್ಲಿದ್ದ ವಜ್ರಖಚಿತವಾದ. ವಲಯವೇ 
ಮುಂತಾದ ರತ್ನಾಭರಣಗಳನ್ನೂ ನೋಡಿ, ಪಥಿಕನು, ಆ ನಾರೀಮಣಿಯು 
ನಿಸ್ಸಂದೇಹವಾಗಿ ಹೀನವ೦ಶಸಂಭೂತೆಯಲ್ಲವೆಂದು ತಿಳಿದುಕೊಂಡನು. ಖರಡನೆ 
ಯವಳ ಉಡುಪು ಮುಂತಾದುವು ಮೊದಲಿನವಳ ಉಡಿಗೆ ತೊಡಿಗೆಗಳಿಗಿಂತ ಕಡಿಮೆ 
ಯಾಗಿದ್ದುದರಿಂದ ಅವಳು ಯುವತಿಯ ಸಹಚಾರಿಣಿ ಅಥವಾ ದಾಸಿಯಾಗಿರ 
ಬೇಕೆಂದು ಭಾವಿಸಿಕೊಂಡನು. ಆದರೆ ಅವಳು ಸಾಮಾನ್ಯ ದಾಸಿಯ ಹಾಗಿರಲಲ್ಲ; 
ಸಂಪನ್ನೆಯಾಗಿಯೇ ಕಂಡುಬಂದಳು. ಯುವಕನಿಗೆ ತನ್ನೊಂದಿಗೆ ಅದುವರೆಗೂ 
ಮಾತನಾಡುತ್ತಿದ್ದವಳು ವಯೋಜ್ಯೇಷ್ಮೆಯೆಂದು ಗೊತ್ತಾಯಿತು. ಅವರಿಬ್ಬರ 
ಉಡುಪು ಈ ದೇಶೀಯರ ಉಡುಪಿನಹಾಗಿರಲಿಲ್ಲ. ಅವರ ವಸ್ತ್ರಾಭರಣವನ್ನು 
ನೋಡಿದರೆ ಅವರಿಬ್ಬರೂ ಹಿಂದೂಸ್ಥಾನದ ದೇಶೀಯರಾಗಿ ಕಂಡುಬಂದರು. 
ಯುವಕನು ದೇವಾಲಯದಲ್ಲಿ ಉಪಯುಕ್ತ, ಸ್ಥಳದಲ್ಲಿ ದೀಪವನ್ಸಿಟ್ಟು ರಮಣಿ 
ಗಳಿಗೆದುರಾಗಿ ನಿಂತುಕೊಂಡನು. ದೀಪದ ಕಾಂತಿಯು ಅವನ ಮೈಮೇಲೆ ಬಿದ್ದಿ 
ತ್ರ್ಯಾದಕಾರಣ, ಹೆಂಗಸರಿಬ್ಬರೂ ಅವನ ರೂಪುಲಾವಣ್ಣಗಳನ್ನು ನೋಡುತಿದ್ದರು. 
ಪಥಿಕನು ವಯಸ್ಸಿನಲ್ಲಿ ಇಪ್ಪತ್ತೈದು ವರ್ಷದವನಾಗಿದ್ದನು. ಅವನ ದೀರ್ಥವಾದ 
ಶರೀರವು ಅವಯವಸಾೌಷ್ಯವದವಿಲ್ಲದವರಿಗಿದ್ದರೆ GAPR SE, ಕಾರಣವಾಗು 
ತ್ರಿದ್ದಿತು; ಆದರೆ ಅವನ ವಕ್ತೋವಿಶಾಲತೆಯಿಂದಲೂ, ಅವಯಪಸ್‌ೌಷ್ಮವದಿಂ 
ದಲೂ, ಸರ್ವಾಂಗಗಳಲ್ಲಿಯೂ VA Gra ಮೈಕಟ್ಟಿನ ಘಟನಾ ವಿಶೇಷದಿಂದಲೂ 
ಆ ದೈರ್ಫ್ಯವು ಅವನಿಗೆ ಅದ್ಭುತ ಸೌಂದರ್ಯವನ್ನುಂಟುಮಾಡಿದ್ದಿತು. 
ದೇಹಕಾಂತಿಯು ವಸಂತಪುಸೂತ ನವಪಲ್ಲವದ ಕಾಂತಿಗೆ ಸಮನಾಗಿ ಅಥವಾ 
ತದಧಿಕವಾಗಿದ್ದಿತು. ಅದಲ್ಲದೆ ರಜಪುತ ಜಾತಿಯವರು ಉಪಯೋಗಿಸುವ 
ಉಡುಪಿನಿಂದಾ ದೇಹಕಾಂತಿಯು ಮತ್ತಷ್ಟು ಅತಿಶಯವಾಗಿ ಪುಕಾಶಿಸುತ್ತಿ, 
ದ್ವಿತು. ಮೆತ್ತು ರತ್ನಖಚಿತವಾದ ಕಟೆಬಂಧನವು] ಅದಕ್ಕೆ ಕಟ್ಟಲ್ಲ ಬಿದ್ದ ಒರೆಯೊ 
ಳಗಿಟ್ಟಿದ್ದ ಕತ್ತಿಯು, ದೀರ್ಥವಾದ ಕೈಯಲ್ಲಿ ಹಿಡಿದಿದ್ದ ಉದ್ದವಾದ ಭಲ್ಲೆಯವು, 
ಮಸ್ತಕದಲ್ಲಿ ವಟ್ರಖಚಿತವಾದ ಉಸ್ಣೀಷವ್ರಕ್ಕಿ, ಕರ್ಣಗಳಲ್ಲಿ ಕನಕಕುಂಡಲವು, 
ಕಂಠದಲ್ಲಿ ಮುಕ್ಕಾಹಾರವು--ಇಇವೇ ಮುಂತಾದುವುಗಳಿಂದ ಯುವಕನು 
ಮನ್ಮಥನೋಪಾದಿಯಲ್ಲಿ ಕಣ್ಗೊಳಿಸುತ್ತಿದ್ದನು. 

ಈ ರೀತಿಯಾಗಿ ಹೆಂಗಸರಿಗೂ ಯುವಕನಿಗೂ ಸಂಭವಿಸಿದ ಸಂದರ್ಶನ 
* ಅನಾನೃ ತವಾಮುಚ್ಚಲ್ಪ ಡದ, 1 ವಸಂತಪ್ರಸೂತ ನವಪಲ್ಲ ವಾವಸಂತದಲ್ಲಿ ಹುಟ್ಟುವ ಹೊಸ 
ಚಿಗುರು, 1 ಕಟಿಬ ಧನನಾನಡುಕಟ್ಟು. ್ಕ ಉಪ್ಪಿ (ಷನ್‌ ಮಕುಟ, ರುಮಾಲು. 





೬ ಧುರ್ಗೇಶನಂದಿನಿ 


ದಿಂದ ಪ ಪರಸ್ಪರ ಪರಿಚಯಕ್ಕೋಸ್ಯರ ಉಭಯ ೫ we ದಲ್ಲಿಯೂ ಕೊಳಕು 
ಯಿತು. ಆದರೆ ಅಪರಿಚಯಸ್ಥರ ಪರಿಚಯವನ್ನು". ಕುರಿತು ಮೊದಲು ವಿಚಾರ 
ಮಾಡುವುದಾರಿಗೂ ಯುಕ್ತವಾದ:ದಲ್ಲವೆಂದು ಭಾವಿಸಿ, ಉಭಯ ಪಕ್ಷ ದವರೂ 


ವಿಚಾರಮಾಡದೆ ಮೌನ TONG, ರು. 





ಬರಡನೆಯ ಪರಿಚ್ಛೇದ 
ಪರಿಚಯಾಲಾಸ 


TARIN ಯುವಕನೇ ಹೆಂಗಸರ ಪರಿಚಯವನ್ನು ಕುರಿತು ವಿಚಾರಿಸು 
ಬ ವುದಕ್ಕೆ ತನ್ನ ಕುತೂಹಲವನ್ನು ಮ ಅವನು ಅವರಲ್ಲಿ 
BME Ce ಸೈಯನ್ನು ಸಂಬೋಧಿಸಿ..." ನೀವಿಬ್ಬರೂ ಸದ _೦ಶಸಂಭೂತರಾಗಿಯೂ 
ಭಾಗ್ಯವ೦ತರ ಮನೆಯ ಹೆಂಗಸರಾಗಿಯೂ ಇರುವಹಾಗೆ ಕಾಣುತ್ತದೆ; ನಿಮ್ಮ 
ವೃತಾ, ೦ತವನ್ನು ಕುರಿತು ಕೇಳುವುದಕ್ಕೆ ಸಂಕೋಚಪಡುತ್ತೇನೆ; ಆದರೆ, 
ನನ್ನ ಸ್ವಂತ a 35,0388 BY, ಕುರಿತು ನಿಮಗೆ ತಿಳಿಸಲು ನನಗಿರುವ ಪ್ರತಿಬಂಧ 
BQ) ನಿಮಗಿರಲಾರದೆಂದು 'ಹಿರ್ಯಗೊಂಡು, ಸಮ ಪರಿಚಯವನ್ನು ಕುರಿತು 
ಕೇಳಲಿಜ್ಜೆ ಯಖಳ ೈವನಾಗಿದ್ದೇನೆ ' ಎಂದು ಹೇಳಿದನು 

ಹಿರಿಯಾಕೆಯಾಗಿದ್ದ ಹೆಂಗಸು ಪ ಸತ್ಯುತ್ತ ಕಳಿತ ಳದೆಂತೆಂದರೆ "ಅಯ್ಯಾ 
ಮಹಾಶಯರೆ! ಹೆಂಗಸ i ತಮ್ಮುಪರಿಚಯವನ್ನು ಮೊದಲು ಕೊಡು ವುದೆಂದರೇನು? 
ಅವರಿಗೆ ಅಷ್ಟೊಂದು ಸ್ವಾತಂತ್ರ್ಯವೆಲ್ಲಿಯದು? ಅವರು ತಮ್ಮ ಕುಲೋಪಾಧಿ 
ಯನ್ನೂ ಧಾರಣೆಮಾಡಲಶಕ್ಕರಾಗಿರಲಾಗಿ, ಸ್ವಂತ ಪರಿಚಯವನ್ನು ಪರರಿಗೆ 
ಹೇಳಿಕೊಳ್ಳುವುದುಂಟಿ ? ಹೆಂಗಸಾದವಳಿಗೆ 2 Eee ನಯನ ಸೋಕ 
ಆಗದಹಾಗೆ ರಹಸ್ಯವಾಗಿ ವಾಸಮಾಡತಕ್ಕುದು ಕೇವಲ ಧರ್ಮವೆಂದುಕ್ತವಾಗಿರ 
ಕ್ಕಾಗಿ, ಅವಳು ಹೇಗೆ ತಾನೇ ಆತ್ಮಪುಕಾಶವನ್ನು ಮಾಡಿಕೊಳ್ಳಲಾಪಳು? 
ಹೆಂಗಸ ರು ತಮ್ಮ ಸ್ವಾಮಿಯ ಹೆಸರನ್ನು ಬಾಯಿಂದ ಉಚ್ಚರಿಸುವುದು ನಿಷೇಧ 
ವೆಂದು ಬ್ರಹ್ಮನು ಎಂದು ವಿಧಿನಿದನೋ ಅಂದಿನಿಂದ ಹೆಂಗಸಿಗೆ ಆತ್ಮಪರಿಚಯ 
ವನ್ನು ಹೇಳಿಕೊಳ್ಳುವ ಮಾರ್ಗವನ್ನು ಸಟ್ಟಿಬಿಟ್ಟಿಹಾಗಾಯಿತು' ಎಂದು 
ಹೇಳಿದಳು. : 

ಯುವಕನು ಅದಕ್ಕುತ್ತರವನ್ನು ಕೊಡಲಿಲ್ಲ ; ಅವನ ಮನವು ಅನ್ಯತ್ರ 
ಸಂಸಕ್ಕವಾಗಿದ್ದಿತು. ಯುವತಿಯಾದ ರಮಣಿಯು ಕ್ರಮ ಕ್ರಮವಾಗಿ ತನ್ನ 
ಮುಖಾವರಣವನ್ನು ಸ 39) ಸ್ವಲ್ಪವಾಗಿ ಓರೆಮಾಡುತ್ತ ಗೆಳತಿಯ ಹಿಂಭಾಗದಿಂದ 
ಅನಿಮಿಷನಯನೆಯಾಗಿನ ಯುವಕನನ್ನು ದೃಷ್ಟಿಸಿ ನೋಡುತ್ತಿದ್ದಳು. ವಯೋಧಿಕೆ 


* ಆನಿಮಿಷನಯನೆಯಾಗಿವಕಣು cd ಮುಚದೆ. 
೧೫ w wa 


ವಿರಡನೆಯ ಪರಿಚ್ಛೇದ L 


ಚಿ ತರುತ. ರುವಾಗಲೇ ಪಥಿಕನ ತೆ ಯು “Geen ತ್ತಾಗಿ 
ಯುವತಿಯ ಕಡೆಗೆ ಬಿದ್ದುದು ಪುನಃ ಹಿಂದಿರುಗಲಿಲ್ಲ. ಅಂತಹ ಅಲೌಕಿಕವಾದ 
ಮಾಧುರ್ಯ ರೂಃ ತ ತನ್ನ ದೃಷ್ಟಿ ಗೆಂದೂ ಗೋಚರವಾಗಿರಲಿಲ್ಲವೆಂದು 
ಚೆನ್ನಾಗಿ ತಿಳಿದುಕೊಂಡನು. ಯುವತಿಯ ಕಣ್ಣುಗಳೊಡನೆ ಪಥಿಕನ ಕಣ್ಣುಗಳು 
ಸೇರುತಲೆ ಯುವತಿಯು ಅಥೋದೃಷ್ಟಿಯುಳ್ಳವಳಾದಳು. ಅವಳ ಸಹಜರಿ 
ಯಾದವಳು ತಾನು ಹೇಳಿದ ಮಾತಿಗೆ ಉತ್ತರವು ಬಾರದುದರಿಂದ ಪಥಿಕನ 
ಮುಖವನ್ನು ವೀಕ್ಷಿಸಿ, ಅವನ ದೃಷ್ಟಿಯು ಹೋಗಿದ್ದ ದಿಕ್ಕನ್ನು ಕಂಡು, 
ಯುವತಿಯು ಯುವಕನನ್ನು ಸತೃಷ್ಣನಯನಗಳಿಂದ ನೋಡುತ್ತಿರುವಳೆಂದು 
ತಿಳಿದವಳಾಗಿ, ಯುವತಿಯ ಕವಿಯಲ್ಲಿ "ಇದೇನು ಹುಡುಗಿ! ಶಿವಸಾಕ್ಸಿ! ಯಾಗಿ 
ಸ್ವಯಂವರೆಯಾಗಲೆಳಸ ುವೆಯಾ, ಏನು? ಎಂದು ಏಕಾಂತವಾಗಿ ಹೇಳಿದಳು. 

ಯುವತಿಯು ಇದನ್ನು ಕೇಳಿ ಸಾಕೂತದಿಂದ ತನ್ನ ಸಹಚಾರಿಣಿಯನ್ನು 
ಸ್ವಲ್ಪ ಜಿಗಟಿ ಮೃದು ಸ್ವರದಿಂದ, "ನೀನು ನಿಪಾತವಾಗು [' ಎಂದಳು. ಚತುರ 
ಯಾದ ಸಹಚಾರಿಣಿಯು ಆದನ y ಕಂಡು ತನ್ನೊಳು ತಾನೆ "ಈ OF, ಣಗಳನ್ನು 
ನೋಡಿದರೆ, ಅಪರಿಚಿತನಾದೀ ಯವನ ಪುರುಷನ ತೇಜ8ಪುಂಜವಾದ ಚು 
ಶರೀರವನ್ನು ನೋಡಿ ನನ್ನ ವಶದಲ್ಲಿರುವ ಈ ಬಾಲೆಯು ಮನ್ಮಥನ ಶರಜಾಲ 
ದಿಂದ ಬದ್ದಳಾಗಿರುವಳೆ೦ಂದೂ, ಅದರಿಂದ ಮತ್ತೇನಾಗದಿದ್ದರೂ ಅನ್ಯಾಯವಾಗಿ 
ಅವಳ ಮನಸ್ಸಿನ ಸುಖವು ಚಿರಕಾಲ ನಷ್ಟವಾಗಿ ಹೋಗುವುದಾದಕಾರಣ ಅದಕ್ಕೆ 
ಮಾರ್ಗವನ್ನು ಕೊಡದೆ ಕೂಡಲೆ ಫಿವಾರಣೆಮಾಡಬೇಕಾದುದು ಆವಶ್ಯಕವಾದು 
ದರಿಂದ ಆವ್ರದಾದರೂ ಒಂದು ನೆವನು ಹೇಳಿ ಯುವಕನನ್ನು ಸಾ ಗನಾಂತರಕ್ಕೆ 
ಹೊರಟು ಹೋಗುವಂತೆ ಮಾಡಬೇಕೆಂದೂ' ಯೋಚಿಸಿ ae a FADIS 
ಸಿದ್ದವಾದ ಚತುರತೆಯಿಂದ ಯುವಕನನ್ನು ಕುರಿತು, " ಮಹಾಶಯರೆ! ಜು 
ಸದ್ಗುಣವೆಂಬುದು ಕೇವಲ ANF Nod ಪದಾರ್ಥವಾ!ರುವುದರಿಂದ ಮಂದ 
ಮಾರುತವಾದರೂ ಅದನ್ನು ಅಪಹರಿಸಿಬಿಡುವುದು; ಹೀಗಿರುತ್ತ ಈ ರಾತ್ರಿಯ 
ಚಂಡಮಾರುತದಲ್ಲಿ ರಕ್ಷಣೆಯಾಗುವುದು ದುಷ್ಕರವಾಗಿದೆ; ಅದುಕಾರಣ ಈಗ 
ಗಾಳಿಯು ನಿಂತುಹೋಗಿದೆ; ತಮ್ಮ ಅಪ್ಪಣೆಯಾದರೆ ನಾವು ಪಾದಚಾರಿಗಳಾಗಿ 
ಮನೆಗೆ ಹೋಗಿ ಸೇರುವ ಪ್ರಯತ್ನಮಾಡುವೆವು' ಎಂದು ಹೇಳಿದಳು. 

ಅದನ್ನು ಕೇಳಿ ಯುವಕನು, "ಹಾಗೆ ಸಮರಾತ್ರಿಯಲ್ಲಿ ನೀವು ನಡೆದು 
ಕೊಂಡು ಹೋಗಬೇಕಾದ ಆವ ವಿದ್ದರೆ, ನಾನೂ ನಿಮ್ಮ, ಸಂಗಡ ಬಂದು 
ಮನೆಯಲ್ಲಿ ಬಿಟ್ಟುಬರುವೆನು ; ಈಗ ಆಕಾಶವು ನಿರ್ಮಲವಾಗಿದೆ; ನಾನು 
ಮೊದಲೇ ಹೊರಟಿದ್ದರೆ, ನಿಮ್ಮ ಸಖಿಯಾಗಿರುವ ಅನನ್ಯ] ರೂಪವತಿಯನ್ನು 


* ಸತೃಷ್ಣ ನ್‌ಬಂರುಕೆಯಖಳ್ಳ, ಆಶೆಂದುುಳ್ಳ. T ಸಾಕೂತದಿಂದಾಾಬೇಕೆಂದು, ಉದ್ದೇತದಿಂದ. 


t ಅನನ್ಯ ಬೇರೆ ಇಲ್ಲದ. 


೮ ದುರ್ಗೇಶನಂದಿನಿ 


ನೋಡಿಕೊಳ್ಳುವ ವವರಾರೂ ionnas N ಜ್‌ ಅವಳೊಬ XON e ಬಿಟ್ಟು 
ಹೋಗುವುದು ಚಿತವಲ್ಲವೆಂದು ನ ನನ್ನ ಪ , ಯಾಣವನ್ನು ನಿಲ್ಲಿಸಿ ಇಲ್ಲಿಯೇ ನತು 
ಎಂದು ಹೇಳಿದನು. SATO, ಹೆಂಗಸು, "" ತಾವು 'ಸಮಗೋಸ್ಕರ ಇಷ್ಟೊ ೦ದು 
ಅಂತಃಕರಣವನ್ನು ತೋರಿದ ನಿರ್ವಾಜ*ವಾದ ಕೃಪೆಗೆ ಪರವಶೆಯಾಗಿ ನನ್ನ 
ಸಕಲ ಮನೋಭಾವಗಳನ್ನೂ ತಿಳಿಸಿದರೆ ತಾವೇ ನಮ್ಮನ್ನು ಅಕೃತಜ್ಞರೆ೦ದು 
ಭಾವಿಸುವಿರೆಂಬ ಭಯದಿಂದ ನನ್ನ ಮನೋಭಿಪ್ರಾಯವನ್ನೆ ಲ್ಲಾ ವ್ಯಕ್ಕಪಡಿಸ 
ಲಸಮರ್ಥೆಯಾಗಿದ್ದೇನೆ. Se N ಹೆಂಗಸರ ಕಪಾಲದಲ್ಲಿ ಅಖಿತವಾದ 
ಅಸ್ವ್ರಾತಂತ್ರ 3593 ಮೊದಲಾದ ದುರದೃ ಷ್ಟ ವಿಚಾರದಲ್ಲಿ ತಮ್ಮೊಂದಿಗೆ. ನಾನು ಹೇಳ 
ತಕ್ಕುದೇನಿರುವುಡು? ನಾವು ಸ್ವಾಭಾವಿಕವಾಗಿ ಅವಿಶ್ವಾಸಿ ಸಿನಿಗಳಾದುದರಿಂದ 
ಎಲ್ಲರೂ ನಮ್ಮನ್ನು ಅಪನಂಬಕೆಯಿಂದಲೇ ನೋಡುತ್ತಾರೆ; ಅಂತಹದುದರಲ್ಲಿ 
ತಾವು ಸಂಗಡ ಮನೆಗೆ ಬಂದು ಬಿಟ್ಟುಬರುವುದಾಗಿ ಹೇಳುವುದು ನಮ್ಮ ಭಾಗ್ಯ 
ವಿಶೇಷವಾದರೂ ನಮ್ಮ ಪ್ರಭುವಾದ ಈ ಹುಡುಗಿಯ ತಂದೆಯು ಅವಳನ್ನು 
ಕುರಿತು, "ಇಷ್ಟೊಂದು ರಾತ್ರಿಯಲ್ಲಿ ನೀನಾರ ಸಂಗಡ ಬಂಡೆ?' ಎಂದು ಕೇಳಿದರೆ. 
ಏನೆಂದುತ್ತರವನ್ನು ಕೊಡಬೇಕು?'' ಎಂದು ಕೇಳಿದಳು. ಯುವಕನು ತದೇ 
Boog, ws, To ಕಣಕಾಲ ಯೋಜಿಸಿ, "ಮಹಾರಾಜ ಮಾನಸಿಂಹನ 
ಪುತ್ರನಾದ ಒಗತ್ಸಿಂಹನ ಸಂಗಡ ಬಂದೆನೆಂದು ಹೇಳಬಹುದು ' ಎಂದನು. 

ಅದನ್ನು ಕೇಳಿದ ಮುಹೂರ್ತದಲ್ಲಿ ಮಂದಿರದಲ್ಲಿ ವಜ್ರಪ ನವಾಗಿದ್ದರೆ 
ಎಷ್ಟೊಂದು ಚಕಿತವಾಗಬಹುದೋ ತತೋಪ್ಯತಿಶಯವಾಗಿ ಹೆಂಗಸರಿಬ್ಬರೂ 
ಭಯಚಕಿತರಾಗಿ ಎದ್ದು ನಿಂತುಕೊಂಡರು. ಬಳಿಕ ಕಿರಿಯಳು ಶಿವಮೂರ್ತಿಯ 
ಹಿಂದುಗಡೆಗೆ ಸರಿದಳು. Sog, ತುರೆಯಾದ ವಯೋಧಿಕೆಯು ಸೆರಗನ್ನು ಸರಿಮಾಡಿ 
ಕೊಂಡು, ಬದ್ಧಾಂಜಲಿಯಾಗಿ ರಿತು. ಯುವಕನನ್ನು ಕುರಿತು, "ಯುವರಾಜನೆ! 
ತಿಳಿಯದೆ 3 ಸಹಸ್ರಾಪರಾಧವನ್ನು ಮಾಡಿದೆನು. ನಾವು ನಿರ್ಜೋಧರಾದ 
ಹೆಂಗಸರು. ಅತಏನ ನನ್ನುನರಾಧವನ್ನು ತಮ್ಮ ನಿಜ ಗುಣಾತಿಶಯದಿಂದ 
ಮನ್ನಿಸಬೇಕು' ಎಂದು ಪ್ರಾರ್ಥಿಸಿದಳು. 

ಯುವರಾಜನು ಸ್ವಲ್ಪು ನಕ್ಕು, "ಗುರುತರವಾದಾ ನಿಮ್ಮಪರಾಧಕ್ಕೆ ಕ್ಟ F RW 
ಯಿರದು; ಅಪರಾಧ ಕ್ಸಮೆಯಾಗಬೇಕಾದರೆ, ನಿಮ್ಮ ಪರಿಚಯವನ್ನು ಹೇಳಿರಿ, 
ನಿಮ್ಮ ಪರಿಚಯವನ್ನು ಹೇಳದಿದ್ದರೆ ಆವಶ್ಯಕವಾಗಿ ಸಮುಚಿತ ದಂಡವಿಧಾನ 
ವಾಗಬೇಕಾಗುವುದು' ಎಂದು ಹೇಳಿದನು. 

ಸರಸ ಸಂಭಾಷಣೆಯು ಸರಸಿಯರಾದ ಹೆಂಗಸರಿಗಾವಾಗಲೂ ಧೈರ್ಯ 
ವನ್ನು ಕೊಡತಕ್ಕುದಾದಕಾರಣ ಆ ಹೆಂಗಸೂ ಸ್ವಲ್ಪ ನಕ್ಕು IF, ಯಾವುದೋ 

*ಸಿರ್ವ್ಯಾಜನವ್ಯಾಜನಿಲ್ಲದ, ಕಾರಣನಿಲ್ಲದ. tau sae X= ABO | ಸಹಕಿತರಾಗಿವ 
ಭೀತರಾಗಿ. 


ಎರಡನೆಯ ಪರಿಚ್ಛೇ ಸ € 


Aenean AAA 


ಆಜ್ಞೆ ಯಾಗಲಿ, ಸಿದ್ದ ae Se? ಎಂದಳು. ಅದಕ್ಕ್ಯಾ ಜಗತ್ಸಿ೦ಹನೂ ನಕ್ಕು, 
"ಶಿಳ್ಳೆ ಎಂಬುದು. ಮತ್ತಾವುದೂ ಅಲ್ಲ. ನಿಮ್ಮನ್ನು ಸಂಗಡ ಕರಕೊಂಡು 
ಹೋಗಿ ನಿಮ್ಮ ಮನೆಗೆ ಸೇರಿಸುವುದೇ ಶಿಕ್ಚ' ಎಂದನು 

ಆಗಲಾ ಸಹಚಾರಿಣಿಯಾಗಿದ್ದವಳಿಗೆ ವಿಷಮಸಂಕಟಿ ಪ್ರಾಪ್ತವಾಯಿತು. 
ಅವಳು ಒಂದಾನೊಂದು ಕಾರಣ ವಿಶೇಷದಿಂದ ಯುವತಿ ಯಾರೆಂಬುದನ್ನು ದಿಲ್ಲಿಯ 
ಚಕ್ರವರ್ತಿಯ ಸೇನಾಪತಿಗೆ ತಿಳಿಸಲು ಸಮ್ಮತಳಾಗಿರಲಲ್ಲ. ಅಂತಹವನು ಸಂಗಡ 
ಬಂದು ಮನೆಗೆ ಬಿಡುವುದು ಪರಿಚಯವನ್ನು ಹೇಳುವುದಕ್ಕಿ೦ತ ಹೆಚ್ಚು ಹಾನಿ 
ಕರವಾದುದೆಂದು ಭಾವಿಸಿ, ಆ ಸಹಚಾರಿಣಿಯು ಮುಖವನ್ನು ತಗ್ಗಿಸಿದಳು. 

ಆ ಸಮಯದಲ್ಲಿ ದೇವಾಲಯಕ್ಕೆ ಸ್ವಲ್ಪ ದೂರದಲ್ಲಿ ಅನೇಕ ಕುದುರೆಗಳ 
ಖುರಪುಟ ಧ್ವನಿಯಾಯಿತು. ಆ ಧ್ವನಿಯನ್ನು ಕೇಳಿ ರಾಜಪುತ್ರನು DoD mess, 
ನಾಗಿ ಮಂದಿರದ ಹೊರಗೆ ಬಂದು ಮೋರ ಗಿ ನೂರಾರು ಕುದುರೆ ರಾವುತರು 
ಬರುತ್ತಿದ್ದರು. ನೋಡಿ ಅವರೆಲ್ಲರೂ ತನ್ನ ರಜಪೂತ ಸೈನ್ಯದವರೆಂದು ತಿಳಿದನು. 
ಯುವರಾಜನು ಯುದ್ಧ ಸ೦ಂಬಂಧವಾದೊಂದು ಕಾರ್ಯನಿರ್ವಾಹಕ್ಟೋಸ್ಯರ 
1... ಕುದುರೆಯನ್ನು ತೆಗೆದುಕೊಂಡು ವಿಷ್ಣುಪುರದ ಕಡೆಗೆ ಹೋಗಿದ್ದ 

ಸು ಪುನಃ ತನ್ನ ತಂದೆಯ ಬಳಿಗೆ ಹೋಗುತಿದ್ದನು. ಆ ದಿನ ಮಧ್ಯ್ಯಾಹ್ನಾತ್ಪರದಲ್ಲಿ 
a ಗ ಕುದುರೆ ರಾವುತರನ್ನು ಹಿಂದುಳಿಸಿ ಯುವರಾಜ 
ನೊಬ್ಬನೇ ಬೇರೆ ಮಾರ್ಗವಾಗಿ ಬಂದು ಗಾಳಿ ಮಳೆಗೆ ಸಿಕ್ಕಿ ಕಷ ಗಗ ದ್ದ ನ 
ಪ್ರಕೃತ ಯುವರಾಜನು ತನ್ನ ಸೈನಿಕರನ L ಕಂಡು, ಅವರು ತನ್ನನ್ನು ಗುರುತಿಸು 
ವರೋ ಇಲ್ಲವೋ ಎ೦ಬುದನ್ನು ng xe "ದಿಲ್ಲೀಶ್ರ ರಿಗೆ" ಜಯವಾಗಲಿ! 
ಎ೦ದು ಕೂಗಿದನು. ಅದನ್ನು Pee, ಕುದುರೆಯ ಸವಾರನೊಬ ಬ್ಬನು ಸಮಿಾಾಪಕ್ಥೆ 
ಬಂದು ನಿಂತನು. ಅವನನ್ನು ಕುರಿತು ಯುವರಾಜನು, "ಧರ್ಮನಿಂಹ! ಮಳೆಗೆ 
ಸಲುವಾಗಿ ನಾನಿಲ್ಲಿ ನಿಂತೆನು' ಎಂದನು. 
ಧರ್ಮಸಿಂಹನು ಯುವರಾಜನಿಗೆ ಪ್ರಣಾಮವನ್ನು ಮಾಡಿ, "ನಾವು 
ತಮ್ಮನ್ನು ಬಹಳವಾಗಿ ಹುಡುಕಿದೆವು; ಎಲ್ಲಿಯೂ ಕಾಣದೆ ಕುದುರೆಯ wey, 
ಪಾಡನ್ನು ಹಿಡಿದುಕೊಂಡು ಇಲ್ಲಿಗೆ ಬರಲಾ ಕುದುರೆಯು ವಟವೃಕ್ಸದ Son 
ನಿಂತಿದ್ದು ದನ್ನು ಕಂಡು, ಅದನ್ನಿ ಲ್ಲಿಗೆ ತಂದಿರುವೆನು' ಎಂದನು. 

ಜಗತ್ತಿ nae ಹು ಧುರ್ಮಸಿಂಹನನ್ನು ಕುರಿತು, "ನೀನು ಕುದುರೆಯನ್ನಿಟ್ಟ 
ಕೊಂಡು modes ಮತ್ತು ಇಲ್ಲಿಗೆ ಸಮಿಸಾಪದಲ್ಲಿರುವ ಗಾಮದಿಂದೊಂದು 
ಪಲ್ಲಕ್ಕಿಯೆನ್ನೂ ಅದಕ್ಕೆ ತಕ್ಕ ಬೋಯಿಗಳನ್ನೂ ಕರೆತರುವಹಾಗೆ ರಾವುತರಿಬ್ಬರಿಗೆ 
ಹೇಳಿಕಳುಹಿಸಿ, ಮಿಕ್ಕವರೆಲ್ಲಾ ಮುಂದೆ ಹೋಗುತ್ತಿರುವಂತೆ ಅಪ್ಪಣೆಮಾಡು' 
ಎಂದನು, 


* ವೃಸ ಜಾಕಳವಳಗೊಂಡ., 
$ 


೧೦ ದುರ್ಗೇಶನಂದಿನಿ 

ಧರ್ಮಸಿಂಹನು ಅಪ್ಪಣೆಯನ್ನು ಕೇಳಿ ಸ್ವಲ್ಪ ಆಶ್ಚರ್ಯಗೊಂಡು, ಪ್ರಭು 
ವಿನ ಆಜ್ಞೆಯನ್ನು ಕುರಿತು ಪ್ರಶ್ನೆಮಾಡುವುದು ಸರಿಯಲ್ಲವೆಂದು, "ಅಪ್ಪಣೆಯ 
ಪ್ರಕಾರ ' ಎಂದು ಹೇಳಿ ಹೊರಟುಹೋಗಿ, ಅಪ್ಪಣೆಯನ್ನು ಸೈನಿಕರಿಗೆ ತಿಳಿಯ 
ಪಡಿಸಿದನು. ಸೈನ್ಯದಲ್ಲಿ ಕೆಲವರು ಪಲ್ಲಕ್ಕಿಯ ಸಮಾಚಾರವನ್ನು ಹೇಳಿ ಸ್ವಲ್ಪ ನಕ್ಕು 
ತಮ್ಮೊಳು ತಾವೇ, "ಇದೇನು! ಹೊಸ ಪದ್ಧತಿ! ಎಂದರು. ಅದರಲ್ಲಿ ಕೆಲವರು, 
"ಆಗಕೂಡದೇಕೆ ? ರಜಪೂತಪತಿಯಾದ ಮಹಾರಾಜರಿಗೆ ನೂರಾರು ಮಂದಿ 
ಮಹಿಷಿಯರಿರುವುದಿಲ್ಲವೆ?' ಎಂದರು. 

ಇತ್ತಲಾಗಿ, ಯುವರಾಜನು ಹೊರಗೆ ಹೋಗಿದ್ದ ಸಮಯದಲ್ಲಿ ಸುಂದರಿ 
ಯಾದ ಯುವತಿಯು ಮುಖಾವರಣವನ್ನು ತೆಗೆದು ತನ್ನ ಸಹಚಾರಿಣಿಯನ್ನು 
ಕುರಿತು, "ವಿಮಲೆ! ರಾಜಪುತ್ರನಿಗೆ ಪರಿಚಯವನ್ನು ಹೇಳಲು ಅಸಮ್ಮತೆ 
ಯಾದುದೇಶೆ?' ಎಂದು ಹೇಳಿದಳು. ಅದಕ್ಕೆ ವಿಮಲೆಯು, (ಆ ಪ್ರಶ್ನೆಗೆ ಉತ್ತರ 
ವನ್ನು ನಿಮ್ಮ ತಂದೆಯ ಬಳಿಯಲ್ಲಿ ಹೇಳುವೆನು; ಅದುಹಾಗಿರಲಿ, ಇದೇನೋ ಗದ್ದಲ 
ವಾಗುತ್ತಿದೆ, ಏನಿರಬಹುದು? ' ಎಂದಳು. ಯುವತಿಯು, "ರಾಜಕುಮಾರನ 
ಸೈನಿಕರು ಅವನನ್ನು ಹುಡುಕಿಕೊಂಡು ಬಂದಿರಬೇಕು; ಆದರೆ ಯುವರಾಜನೇ 
ಇಲ್ಲಿರುವಾಗ ನಮಗೇನು ಯೋಜನೆ?' ಎಂದಳು. 

ಅತ್ತಲಾ BY WED, ಬೋಯಿಗಳನ್ನೂ ಕರೆತರಲು ಹೋಗಿದ್ದ 
ಕುದುರೆ ರಾವುತರು ಬರುವುದಕ್ಕೆ ಮುಂಚಿತವಾಗಿ 'ಹೆಂಗಸರನ್ನು ದೇವಮಂದಿರಕ್ಕೆ 
ಕರೆತಂದಿದ್ದ ಬೋಯಿಗಳೂ ಭೃತ್ಯರೂ ಮಳೆಗೋಸ್ಕರ ಸವಿತಾಪ ಗ್ರಾಮಕ್ಕೆ 
ಹೋಗಿದ್ದವರು ಪಲ್ಲಕ್ಕಿಯನ್ನು ತೆಗೆದುಕೊಂಡು ಪುನಃ ಹಿಂದಿರುಗಿ ದೇವಾಲಯಕ್ಕೆ. 
ಬರುತ್ತಿದ್ದರು. ದೂರದಿಂದವರನ್ನು ನೋಡಿ ಜಗತ್ತಿಂಹನು ಮಂದಿರದೊಳಗೆ ಪುನಃ 
ಬಂದು ಸಹಚಾರಿಣಿಯನ್ನು ಕುರಿತು, "ಕೆಲವರು ಅಸ್ತ್ವಧಾರಿಗಳಾಗಿರುವವರೊಡನೆ 
ಪಲ್ಲಕ್ಕಿಯನ್ನು ತೆಗೆದುಕೊಂಡು ಬರುತ್ತಾರೆ; ಅವರು ನಿಮ್ಮವರೆ? ಹೊರಗೆ 
ಬಂದು ನೋಡು ' ಎಂದನು. ಏಮಲೆಯು ಹೊರಗೆ ಬಂದು ನೋಡಿ, "ಬರುವವರು 
ತನ್ನವರೇ' ವಂದು ಹೇಳಿದಳು. 

ರಾಜಕುಮಾರನು, "ನಾನಿನ್ನು ನಿಮ್ಮೊಂದಿಗೆ ಇಲ್ಲಿರಕೂಡದು ; ನಿಂತರೆ, 
ನಿಮಗೇನಾದರೂ POA Doser ವುದಾದಕಾರಣ, ಹೊರಟುಹೋಗುವೆನು; 
ಶೈಲೇಶ್ವರನ ಅನುಗ್ರಹದಿಂದ ನೀವು ಮನೆಗೆ ಕ್ಲೇಮದಿಂದ ಸೇರಬೇಕೆಂದು 
ಪ್ರಾರ್ಥಿಸುತ್ತೇನೆ; ಮತ್ತೊಂದು ವಾರದ ಪರ್ಯಂತ ನಾನು ನಿಮ್ಮನ್ನು ನೋ ಡಿದ್ದೆ 
ನೆಂದು ನೀವಾರಿಗೂ ಹೇಳಕೂಡದೆಂದು ಕೋರುತ್ತೇನೆ; ನನ್ನನ್ನು ಮರೆಯದ 
ಹಾಗೆ ಸ್ಮರಣಾರ್ಥವಾಗಿ, ಈ ಹಾರವು ನಿನ್ನಲ್ಲಿರಲಿ; ನಿಮ್ಮ ಸ್ಮರಣೆಗಾಗಿ ನಿನ್ನ 
ಪುಭುವಿನ ಕನ್ಯೆಯ ಪರಿಚಯವಾಗಲಿಲ್ಲವೆಂಬ ಕೊರತೆಯೇ ನನ್ನು ಹೃದಯದಲ್ಲಿ 
ಕುರುಹಾಗಿರಲಿ' ಎಂದು ಹೇಳಿ, ಉಷ್ಕೀಷದಿಂದೊಂದು ಮುಕ್ತಾಹಾರವನ್ನು 


ಮೂರನೆಯ ಪರಿಚ್ಛೇದ ೧೧ 
ತೆಗೆದು ವಿಮಲೆಯ ತಲೆಯಮೇಲಿಟ್ಟಸು. ವಿಮಲೆಯು ಮಹಾರ್ಥವಾದಾ 
ರತ್ನಹಾರವನ್ನು ತನ್ನ ಕೇಶಪಾಶದಲ್ಲಿ ಕಟ್ಟಿಕೊಂಡು, ರಾಜಕುಮಾರನಿಗೆ ನಮಾ 
ಭಾವದಿಂದ ಪ್ರಣಾಮವನ್ನು ಮಾಡಿ, "ಯುವರಾಜರೆ ! ನಮ್ಮ ಪರಿಚಯವನ್ನು 
ಕೊಡದಿರುವುದಕ್ಟೋಸ್ವರ ನಾನು ಅಪರಾಧಿಯೆಂದು ತಿಳಿಯ ಕೂಡದು; ಅದಕ್ಕೆ 
ಪ್ರಬಲವಾದೊಂದು ಕಾರಣವುಂಟು ; ತಾವು ಆವಿಚಾರದಲ್ಲಿ ಕೌ ತೂಹಲಾಕಾಂತ 
ರಾಗಿದ್ದರೆ ಇಂದಿಗೆ ಒಂದು ue ag ನನಗೆ ತಮ್ಮ ಸಂದರ್ಶನವೆಲ್ಲಾಗಬಹುದೋ 
ಅಪ್ಪಣೆಯಾಗಬೇಕು' ಎಂದಳು. 

ಒಗತ್ತಿಂಹನು ಸ್ವಲ್ಪು ಹೊತ್ತು. ಆಲೋಚಿಸಿ, ಬಳಿಕ, "ಇಂದಿನ ಮೊದ 
ಲ್ಲೊಂಡು ಹದಿನೈದನೆಯ ದಿವಸದಲ್ಲಿ ಇದೇ ಮಂದಿರದಲ್ಲಿ ನನ್ನನ್ನು ನೋಡುವೆ, 
ಹಾಗೆ ನೋಡದಿದ್ದರೆ ಮತ್ತಾವಾಗಲೂ VBA By ನೋಡಲಾರೆ' ಎಂದನು, 

ದೇವರು ನಿಮ್ಮನ್ನು ರಕ್ಷಿಸಲೆಂದು ಹೇಳಿ ವಿಮಲೆಯು ಪುನಃ ಪ್ರಣಾಮ 
ವನ್ನು ಮಾಡಿದಳು. ರಾಜಕುಮಾರನು ಅನಿವಾರ್ಯವಾದ ತೃಷಾಕಾತರಃ 
ಲೋಜನಗಳಿಂದ ಯುವತಿಯನ್ನು ಪುನಃಪುನಃ ದೃಷ್ಟಿಸಿ ನೋಡಿ ಅಶ್ವಾರೂಢನಾಗಿ 
ಹೊರಟುಹೋದನು. 


ಮೂರನೆಯ ಪರಿಚ್ಛೆ €ದ 
ಮೊಗಲ ಮತ್ತು ಪಠಾನ ಜನರು 


yo ಒಗತ್ತಿಂಹನು ಶೈಲೇಶ್ವರ ಮಂದಿರದಿಂದ ಹೊರಟು 
ಹೋದನು. ಅವನನ್ನು ಕುರಿತಾಗಲಿ ಅಧವಾ ಮಂದಿರದಲ್ಲಿದ್ದ ಮನೋ 
ಮೋಹಿನಿಯರ ಸಮಾಚಾರದಲ್ಲಾಗಲಿ ಉಂಟಾಗಿರುವ ಪಾಠಕ ಮಹಾಶಯರ 
ಕುತೂಹಲವನ್ನು ಪುಕೃತಕ್ಕೆ ನಾವು ನಿವಾರಣೆಮಾಡಲಾರೆವು.  ರಜಪೂತನಾದ 
ಜಗತ್ಸಿಂಹನು ಆವಕಾರಣ ವಂಗದೇಶಕ್ಕೆ ಬಂದಿದ್ದನೋ, ಮತ್ತು ಆವ ನಿಮಿತ್ತ 
ವಾಗಿ ಏಕಾಂಗಿಯಾಗಿ ಅವನಾ ಮಾರ್ಗದಲ್ಲಿ ಹೋಗುತ್ತಿದ್ದನೋ ಅದನ್ನು 
ತಿಳಿಸಲು ಆ ಕಾಲದಲ್ಲಿ ವಂಗದೇಶಕ್ಕೆ ಸಂಬಂಧಪಟ್ಟಿ ರಾಜಕೀಯ ಘಟನಾವಳಿ 
ಎಂದರೆ ಚರಿತ್ರೆಯನ್ನು ಸಂಕ್ಲೇಪವಾಗಿ ಈ ಪರಿಚ್ಛೇದದಲ್ಲಿ ವಿವರಿಸುವೆವು. 
ಅತಏವ, ಈ ಪರಿಚ್ಛೇದವು ಚರಿತ್ರೆಯ ಸಂಬಂಧವಾಗಿರುವುದು.  ಪಾಠಕರಿಗೆ 
ತಾಳ್ಮೆ ಇಲ್ಲದಿದ್ದರೆ, ಈ ಪರಿಜ್ಜೇದವನ್ನೋದದೆ ಬಿಡಬಹುದು; ಆದರೆ ತಾಳ್ಮೆ 
ಯಿಂದೋದುವುದು ಒಳ್ಳೆಯದೆಂದು ನಮ್ಮ ಬುದ್ದಿಗೆ ತೋರುತ್ತದೆ. 

ಪೂರ್ವ ವಂಗಡೇಶದಲ್ಲಿ wd, choo ಖಿಲ್ಲಿಯೆಂಬುವನು ಮುಸಲ್ಮಾನರ ಜಯ 
ಧ್ವಜವನ್ನು ಸ್ಥಾಪಿಸಿದ ಬಳಿಕ ಪಠಾನ ಜನರು ನಿರ್ಬಾಧಕವಾಗಿ ಕೆಲವು ಶತಾಬ್ದಗಳ 


* 3 ಹಾಕಾತರ= 3 BVI ಹಲುಬಿಸುವ. 








೧೨ ಮರ್ಗೇ ಶನಂದಿನಿ 


ವರೆಗೂ ಆ rere ದ್ವರು. er oe ಮೂವತೆ 3 ರಡನೆಯ 
ವಂಗಾಬ್ಜದಲ್ಲಿ (ಕ್ರಿ. 3. ೧೫೨೬) "ಖ್ಯಾತನಾದ ಸುಲ್ತಾನ ಬೇಬರನು ರಣ 
CA 5 e3, ದಲ್ಲಿ ಪಠಾನರ ಬಾದಷಹ ಇಬ್ರಾಹಿಂ ಲೋಡಿಯನ್ನು ಸೋಲಿಸಿ, ಮೊಗಲ 
ರಾಜ್ಯದ ಸಿ ಸಿಂಹಾಸನಾಧಿರೂಢನಾದನು. ಆದರೆ ಆ ಕಾಲದಲ್ಲಿಯೇ ವಂಗದೇಶವು 
ಒಮ್ಮೊಗವಾಗಿ ತೈಮೋರಲಂಗನ ವಂಶದವರ ಶಾಸನಾಧೀನವಾಗಲಿಲ್ಲ. 

ಆವವರೆಗೆ ಮೊಗಲ ಚಕುವರ್ತಿಗಳ ಕುಲತಿಲಕಾಯಮಾನನಾದ ಅಕ್ಬರ 
ಬಾದಷಹನ ಅಭ್ಯುದಯವಾಗಲಿಲ್ಲವೋ ಅದುವರೆಗೂ ವಂಗದೇಶದಲ್ಲಿ ಸ್ವತಂತ್ರ 
ROOD ರಾಜರುಗಳು ರಾಜತ್ವ ವನ್ನು ಮಾಡುತ್ತಿ ದ್ವರು. ಗ್ರಹಚಾರ ಕ್ರೂರಕಾಲ 
ಒದಗಲು, ಪಠಾನರಲ್ಲೊಬ್ಬ ಬ್ಬನಿರ್ಜೋಧನಾದ ದಾವುದಖಾನನೆಂಬಾತನ ೨ ಮಲಗಿದ್ದ 
ಸಿಂಹದ ಮೈಮೇಲೆ ಕೈಹಾಕಿದ ಹಾಗೆ ಬಾದಷ ಹನ GEN TOt ಸ್ವಯಂಕೃತಾಪ 
ರಾಧಕ್ಕೆ ಫಲರೂಪವಾಗಿ ಅಕ್ಬರನ PM ಮೆನಾಯಿಂ ಖಾನನಿಂದ 
ಪರಾಜಿತನಾಗಿ, THING ವರ್ಷದಲ್ಲಿ (ಕ್ರಿ.ಶ. ೧೫೭೨) ಸಪರಿವಾರವಾಗಿ ಉತ್ಕಲ 
(Orissa)ದೇ 3%, ಓಡಿಹೋದನು. ಆಗಲಾ ವಂಗದೇಶವು ಮೊಗಲ ಭೂಪಾಲರ 
ಕೈವಶವಾಯಿತು. ಪಠಾನರು ಉತ್ಕಲದೇಶದಲ್ಲಿ ಸಂಸ್ಕಾಪಿತರಾದರು. ಅಲ್ಲಿಂದ 
ಅವರನ y ಹೊರಡಿಸುವುದು ಮೊಗಲರಿಗೆ ಕಷ ಸಾಧ್ಯವಾಯಿತು. ಒಂಬೈನೂರ 
ತೂ ರನೆಯ ವರ್ಷದಲ್ಲಿ ದಿಲ್ಲೀಶ್ಚರನ ಪ್ರತಿನಿಧಿಯಾದ ಖಾನ್‌ಬಹಾನನು 
ಪಠಾನರ ಜನರನ್ನು ಎರಡನೆಯ ತಡವೆ re ಉತ್ಕಲದೇ ಶವನ್ನು ತನ್ನ ಪ್ರಭು 
ವಿನ ಶಾಸನಕ್ಕೊಳಪಡಿಸಿದನು. ಅದಾದ ಬಳಿಕ, ಮತ್ತೊಂದು ದಾರುಣವಾದ 
ಉಪದ್ರವವುಂಟಾಯಿತು. ಅಕ್ಬರ ಬಾದಷ ಹನಿಂದ ವಂಗದೇ ಶದಲ್ಲಿ ಪಗದಿಯ ವಿಚಾರ 
ದಲ್ಲಿ ಮಾಡಲ್ಪಟ್ಟ ಹೊಸ ಏರ್ಪಾಡುಗಳಿಂದ ಜಹಗೀರದಾರರಿಗೂ ಒಜವಿಶಾನುದಾರ 
ರಿಗೂ ಬಹಳ ಅಸಂತುಷ್ಟ ಯುಂಟಾಯಿತು. ಅವರು ತಮ್ಮ ತಮ್ಮ ಪೂರ್ವಾಧಿಪತ್ಯ 
ವನ್ನು ಕಾಪಾಡಿಕೊಳು ವುದಕ್ಕೆ ಸಲುವಾಗಿ WR ಹಸ್ತರಾಗಿ ಎದ್ದರು. ಅದರಿಂದ 
ಅತ್ಯಂತ ದುರ್ದಮ್ಯವಾದ* ರಾಜವಿದೊ ಪ್ರೋಹವುಂಬಾಗುತ್ತ ಲೇ ಸತ ನೋಡಿ 
ಕೊಂಡಿದ್ದ ಉತ್ಕೃಲದೇ ಶದ ಪಠಾನ ಜನರು ಪುನಃ ತಲೆಯೆತ್ತಿ, ಕತಲೂಖಾನ 
ನೆಂಬೊಬ್ಬ ಪಠಾನನನ್ನು ಅಧಿಪತಿಯಾಗಿ ಮಾಡಿಕೊಂಡು ಪುನ 23%) ಉತ್ಕೃಲದೇಶ 
ವನ್ನು ತಮ್ಮು ಸ್ವಾಧೀನಪಡಿಸಿಕೊಂಡರು. ಉತ್ಕುಲದೇಶದ ಮೇರೆಯ weer 
ಇದ್ದ ಮೇದನಿಪುರವೂ DRY, WII ಅವರ ಅಧಿಕಾರಕ್ಕೊಳಗಾದು ವು. 

ಕಾರ್ಯದಲ್ಲಿ AF WIG ಅಜಿಂಖಾನನಾಗಲೀ, ಅವನ ತರುವಾಯ 
ಶಹಬಾಸಖಾನನಾಗಲೀ ಶತ್ರು ಕೈವಶವಾಗಿದ್ದ ದೇಶವನ್ನು ಪುನರುದ್ಧಾರಮಾಡಲು 
ಸಮರ್ಥರಾಗದೆ ಹೋದರು. ಕಡೆಗೆ ಆಯಾಸ ಸಾಧ್ಯವಾಗಿದ್ದಾ ಕಾರ್ಯಸಾಧನಕ್ಕೆ 
ಸಲುವಾಗಿ ಹಿಂದೂ ರಣವೀರನೊಬ್ಬನು ಕಳುಹಿಸಲ್ಪಟ್ಟಿನು. 


* ದುರ್ದಮ್ಮವಾದ= ಅಡಗಿಸಲು ಕಷ್ಟವಾದ. 
V 


ಮೂರನೆಯ ನರಿಚ್ಛೇದ' HA 


ಮಹಾಮತಿವಂತನಾಗಿದ್ದ SF, ರನು ಅವನ HOD ಆಳಿದ ರಾಜರುಗಳಿಗಿಂತ 
ಸರ್ವಾಂಶದಲ್ಲಿಯೂ ವಿಶೇಷ ವಿಚ್ಞನಾಗಿದ್ದವ ವನು ಈ ದೇಶದ ರಾಜಕಾರ್ಯ 
ವನ್ನು ಸಾಧಿಸುವುದರಲ್ಲೀ ದೇಶೀಯರೇ ವಿಶೇಷ ಸಮರ್ಥರೆಂದೂ, ಅನ್ಯ ದೇಶೀ 
ಯರು ಅಷ್ಟೊಂದು ಸಮರ್ಥರಲ್ಲವೆಂದೂ, ಯುದ್ಧದಲ್ಲಿಯೂ ರಾಜ್ಯಶಾಸನ 
ದಲ್ಲಿಯೂ ರಜಪೂತ ಜನರು ಮಹಾದಕ್ಟಾಗ)ಗಣ್ಯರೆಂದೂ ನಂಬಿದ್ದ ನು. ಅತಏವ 
ಅವನೀ ದೇಶೀಯರನ್ನೇ ವಿಶೇಷವಾಗಿ, ರಜಪೂತ ಒನರನೆ ದೊಡ್ಡ ದೊಡ್ಡ ರಾಜ 
ಕಾರ್ಯದಲ್ಲಿ ನಿಯಮಿಸುತ್ತಿ ದನು. 

ಪುಕೃತ ಕಥಾ ಸಂದರ್ಭದಲ್ಲಿ ಉಚ್ಚ ನದಾಭಿಷಿ-ಕ,ರಾಗಿದ್ದ ರಜಪೂತರಲ್ಲಿ 
ಮಹಾರಾಜಾ ಮಾನಸಿಂಹನೊಬ್ಬನಾಗಿದ್ದುದಲ್ಲದೆ, ಆತನು ಅಕ್ಬರ ಬಾದಷಹನ 
ಮಗನ ಶ್ಯಾಲಕನಾಗಿಯೂಸಃ ಇದ್ದನು. ಅಜಿಂಖಾನನೂ ಶಹಬಾಸಖಾನನೂ 
ಉತ್ಕಲದೇಶವನ್ನು ಜಯಿಸಲಸಮರ್ಥರಾದುದನ್ನು ಕಂಡು ಅಕ್ಬರನ ನು ಶೂರ 
ನಾದಾ ಮಹಾರಾಜಾ ಮಾನಸಿಂಹನನ್ನು ವಂಗ ಮತ್ತು ವಿಹಾರ(ಔ0೩/)ದೇಶ 
ಗಳಿಗೆ ಶಾಸನಕರ್ತನನ್ನಾಗಿ ನಿಯಮಿಸಿ ಕಳುಹಿಸಿದ್ದನು. 

ಒಂಬೈನೂರು ತೊಂಬತ್ತೇಳನೆಯ ವರ್ಷದಲ್ಲಿ ಮಾನಸಿಂಹನು ಪಾಟ್ಲ್ಯಾ 
ನಗರಕ್ಕೆ ಬಂದು, ಅಲ್ಲೆ ag, ಅನೇಕ ಕಾಟಕಾಯಿ ಜನರ ಉಪ ಪದ್ರುವವನ್ನು a, 
ಮಾಡಿದನು Seder, eee ಉತ್ಕುಲದೇಶವನ್ನು fy ಜಯಿಸಲು ಜಟಕ; 
ಮ ಜಕರ » ಮೊದಲು ಪಾಟ್ಲಾನೆಗರಕ್ಕೆ ಬಂದು ಅಲ್ಲಿರಬೇಕೆಂಬ ಅಭಿಪ್ರಾಯ 
ದಿಂದ ವಂಗದೇಶದ ಆಳ್ವಿಕೆಗೆ ಸಲುವಾಗಿ ಸೈದಖಾನನೆಂಬುವನನ್ನು ತನಗೆ 
ಪ್ರತಿನಿಧಿಯಾಗಿ ನೇಮಕಮಾಡಿದ್ದನು. ನಿಯಮಿಸಲ್ಪಟ್ಟಾ ಸೈದಖಾನನು 
sonde ss, ಹೋಗಿ ಅಲ್ಲಿಗೆ ರಾಜಧಾನಿಯಾಗಿದ್ದ ತಾ೦ಡಾ('೩7648)ನಗರ 
ದಲ್ಲರುತ್ತಿ ದ್ಧನ ನು ಪ್ರಕೃತ wae, ಕಾಂಕ್ಲಿ ಯಾಗಿ ಮಾನಸಿಂಹನು Ms, SoH 
ರಾ ಹೊರಟವ ನನು ತನಗೆ ಪ ತಿನಿಧಿಯಾಗಿದ್ದಾ ಸೈದಖಾನನಿಗೆ ಸೈನ್ಯ 
ಸಮೇತನಾಗಿ ವರ್ಧಮಾನಕ್ಕೆ (Burdwan) ಬಂದು ತನ್ನನ್ನು ಸೇರುವಹಾಗೆ 
ಬರೆದಿದ್ದನು, 

ಮಾನಸಿಂಹನು ವರ್ಧಮಾನಕ್ಕೆ ಬಂದು ನೋಡಲಾಗಿ ಸೈದಖಾನನು ಅಲ್ಲಿಗೆ 
ಬಂದಿರಲಿಲ್ಲ. ಸೈದಖಾನನು ಸೈನ್ಯವನ್ನೆಲ್ಲ ಸಂಗ್ರಹಮಾಡುವುದಕ್ಕೆ ಸಾವ 
ಕಾಶವಾಗುವುದೆಂದೂ ಅಷ್ಟೊಂದು ದಿನಕ್ಕೆ ವರ್ಷಾಕಾಲವು ಬರುವುದರಿಂದ ವರ್ಷಾ 
ಕಾಲವು ಪೂರೈಸುವವರೆಗೂ ee ಸಿಂಹನು ಸೈನ್ಯವನ್ನು ಹಾಗೆಯೇ ಸನ್ನದ್ಧ ವಾ 
ಗಿಟ್ಟು ಕೊಂಡಿದ್ದರೆ, ತಾನು ವರ್ಷಾಪುಭಾತದಲ್ಲಿ ಸೇನಾ ಸಮೇತನಾಗಿ ರಾಜ 
ಸನ್ನಿ Fori ಬಂದು ಸೇರುವೆನೆಂದೂ ಪತ್ರವನ್ನು ಬರೆದು ದೂತನ ಸಂಗಡ ಕಳುಹಿ 

೫ ಆ ಕಾಲದಲ್ಲಿ ರಜಪೂತರು ತಮ್ಮ ಹೆಣ್ಣುಮಕ್ಕಳನ್ನು ಕೊಟ್ಟು ದಿಲ್ಲಿಯ ಅರಸರೊಂದಿಗೆ 


ಸಂಬಂಧಮಾಡುತ್ತಿದ್ದ ರು. Bd, ಲಕ-=್‌ ಭಾವಮೈದುನ. 
$ ೪ 





೧೪ ದುರ್ಗೇ ಶನಂದಿನಿ 


ದ್ವನು, ರಾಜನು ಉಪಾಯಾಂತರವಿಲ್ಲದೆ ಸೈದಖಾನನ ಪರಾಮರ್ಶಾನುವರ್ತಿಯಾಗಿ 
ದಾರುಕೇಶ್ವರ ನದಿಯ ತೀರದಲ್ಲಿರುವ ಜಹನ್ನಾಬಾದೆಂಬ ಗ್ರಾಮದಲ್ಲಿ ಶಿಬಿರ 
ವನ್ನು ಸ್ಥಾಪಿಸಿಕೊಂಡು ಸೈದಖಾನನ ಆಗಮನವನ್ನೆ ದುರುನೋಡುತಿದ್ದನು. 

ಅಲ್ಲಿರುವ ಕಾಲದಲ್ಲಿ ಕತಲೂಖಾನನೆಂಬ ಪಠಾನಾಧಿಪನಾ ಕಾಲವಿಳಂಬವನ್ನು 
ಕಂಡು ಸಾಹಸಿಕನಾಗಿ ಮಂದಾರಣಕ್ಕೆ ಸವಿಖಾಪದಲ್ಲಿ ಸೈನ್ಯ ಸಮೇತನಾಗಿ ಬಂದು 
ಳಿದು ದೇಶವನ್ನೆಲ್ಲಾ ಕೊಳ್ಳೆ ಹೊಡೆಯುತ್ತಿದ್ದನೆಂದೂ ಮಾನಸಿಂಹನು ವರ್ತಮಾನ 
ವನ್ನು ಕೇಳಿದವನು ಉದ್ವಿಗ್ನ ಚಿತ್ತನಾಗಿ ಶತ್ರುಗಳೆಲ್ಲಿದ್ದಾರೆ, ಅವರ ಬಲಾಬಲ 
ನೆಂತಹವದು ಎಂಬಿವೇ ಮುಂತಾದ ನಿಜವಾದ ಸಮಾಚಾರವನ್ನು ತಿಳಿದುಕೊಂಡು 
ಬರಲು ತನ್ನ ALTAR, ನೊಬ್ಬನನ್ನು ಕಳುಹುವುದುಚಿತವೆಂದು ಯೋಚಿಸಿ, 
ಯುದ್ಧಕ್ಕ್ಯೋಸ್ವರ ಅತ್ಯುತ್ಸಾಹವಿಶಿಷ್ಟನಾಗಿ ಬಂದಿದ್ದ ತನ್ನ ಪ್ರಿಯ ಪುತ್ರನಾದ 
ಜಗತ್ತಿಂಹನು ದುಸ್ಸಾಹಸಿಕವಾದಾ ಕಾರ್ಯಭಾರವನ್ನು ವಹಿಸಲು ಉತ್ಸುಕ 
ನಾಗಿದ್ದನೆಂದು ತಿಳಿದು, ಅವನನ್ನು ಒಂದು ನೂರು ಕುದುರೆ ಸವಾರರೊಡನೆ 
ಶತ್ರುಗಳಿರುವ ದಿಕ್ಕಿಗೆ ಕಳುಹಿದ್ದನು. ರಾಜಕುಮಾರನು ಕಾರ್ಯಸಿದ್ಧಿ 
ಮಾಡಿಕೊಂಡು ಹಿಂದಿರುಗಿ ಬಂದನು. ಅವನು ಕಾರ್ಯನಿರ್ವಾಹಮಾಡಿಕೊಂಡು 
ಹಿಂದಿರುಗಿ ತಂದೆಯ ಬಳಿಗೆ ಹೋಗುತಿದ್ದಾಗ ದಾರಿಯಲ್ಲಿ ಸಮ್ಮ ಪಾಠಕ 
ಮಹಾಶಯರಿಗೆ ಅವನ ಪರಿಜಯವಾದುದು. 








ನಾಲ್ಕನೆಯ ಪರಿಬ್ಛ €ದ 

ಯೌವನ ಸೇನಾಪತಿ 
ಗತ್ತಿಂಹನು ಶೈಲೇಶ್ವರ ಮಂದಿರದಿಂದ ಹೊರಟು ತನ್ನು ತಂದೆಯ ಬಿಡಾರಕ್ಕೆ 
ಹೋಗಿ ಸೇರಿದ ಬಳಿಕ ಮಹಾರಾಜ ಮಾನಸಿಂಹನು ಪುತ್ರನ ಮುಖ 
ದಿಂದ, ಪ್ರಾಯಃ ಐವತ್ತು, ಸಾವಿರ ಪಠಾನರು ಧರಪುರ ಗ್ರಾಮಕ್ಕೆ ಸವಿಖಾಪ 
ದಲ್ಲಿ ಉಳಿದುಕೊಂಡು ಗ್ರಾಮಗಳನ್ನೆಲ್ಲಾ ಕೊಳ್ಳೆ ಹೊಡೆಯುತ್ತಿದ್ದರೆಂದೂ, 
ಅಲ್ಲಲ್ಲಿ ದುರ್ಗಗಳನ್ನು ನಿರ್ಮಾಣಮಾಡಿ ಅವುಗಳಲ್ಲಿ ಆಶ್ರಯಮಾಡಿಕೊಂಡು 
ಏಕಪುಕಾರ ಅಧಿಕಾರಮಾಡುತ್ತ ನಿರಾತಂಕವಾಗಿದ್ದರೆಂದೂ ತಿಳಿದನು. ಮಾನ 
ಸಿಂಹನು BOW ಜನರ How FS, oxo, ಸಂಪೂರ್ಣವಾಗಿ ದಮನಮಾಡುವುದು 
ಆವಶ್ಯಕವಾದುಡಾಗಿದ್ದರೂ, ಪ್ರಕೃತದಲ್ಲದು ದುಸ್ಸಾಧ್ಯವಾದ ಕೆಲಸವೆಂದು 
ತಿಳಿದು, ಕರ್ತವ್ಯಾಕರ್ತವ್ಯವನ್ನು ನಿರ್ಧಾರಣೆಮಾಡಲು ಸಂಗಡ ಬಂದಿದ್ದ ಸೇನಾ 
ಪತಿಗಳನ್ನೆಲ್ಲಾ ಕರೆದು, ಅವರಿಗೆ ವೈತ್ತಾಂತವನ್ನೆಲ್ಲಾ ವಿವರವಾಗಿ ತಿಳಿಯಹೇಳಿ 
ಅವರನ್ನು ಕುರಿತು, "ಎಲೈ ಸೇನಾಪತಿಗಳಿರಾ! ದಿನಪ್ರತಿಯಲ್ಲಿಯೂ ಗ್ರಾಮ 


+ ma, n Ses ys) ಳ್ಳ . 





ನಾಲ್ಕ ಸಯ ಪರಿಚ್ಛೇದ ೧೫ 


sy ಪಟ್ಟಿ ಪಟ್ಟಿ ದೇಶ ದೇಶ ಈ ಮೇರೆ ಒಟ್ಟೊ ಟ್ಟಾಗಿ ನಮ್ಮ ಪ್ಪ IPER 
ದಿಲ್ಲೀಶ್ವರನ ಫ್ರೈಯಿಂದ ತಪ್ಪಿಹೋಗುತ್ತಿದೆ; ಈಗ ಪ ವೆಶಾನರನ್ನು ಶಾಸನ ಮಾಡ 
ಬೇಕಾದುದು ಅತ್ಯಾವಶ್ಯಕವಾಗಿದೆ ; ಆದರೆ ಆವರೀತಿ ಅವರ ನಾಶವಾಗಬೇಕು? 
ಪ್ರಕೃತ ಅವರು ಸಂಖ್ಯೆಯಲ್ಲಿ ನಮಗಿಂತಲೂ ಬಲವಂತರಾಗಿದ್ದಾರೆ ಮತ್ತು ದುರ್ಗ 
ಗಳಲ್ಲ ಆಶ್ರಯಿಸಿ Da ವನ್ನು ಮಾಡುವವರಾಗಿದ್ದಾ ರೆ; ಒಂದುವೇಳೆ ಅವರು 
ಯುದ್ಧ ದಲ್ಲಿ ವರಾಜಿತಣಾರರೂ ಅವರಿಗೆ ವಿಶೇಷ ನಷ್ಟ ವಾಗದು ; Seir 
pide ತಡನೆಗೆ ಸ್ಥಾನಚ್ಛುತರನ್ನಾಗಿ ಮಾಡುವುದಕ್ಕೂ. ಆಗುವುದಿಲ್ಲ; ದುರ್ಗ 
ಗಳಲ್ಲಿ ೫೬.1.1 ನಿರಾಪದರಾಗಿರುವುದಕ್ಕೆ ಅವರಿಗೆ wees 
ವಾಗಿದೆ; ನೀವೆಲ್ಲರೂ ವಿವೇಚನೆಯನ್ನು ಮಾಡಿ ನೋಡಿರಿ; ರಣರಂಗದಲ್ಲಿ 
ನಾವು ಸೋಲಿಸಲ್ಪಟ್ಟರೆ ಶತ್ರುಗಳ ಅಧಿರಾಜ್ಯದ ಮಧ್ಯದಲ್ಲಿ ನಿರಾಶ್ರಯರಾಗಿ 
ಸಂಪೂರ್ಣವಾಗಿ ವಿನಷ್ಟರಾಗುತ್ತೇವೆ; ಆಲೋಚನೆಯಿಲ್ಲದೆ ಅಸಾಧ್ಯವಾದ 
ಕಾರ್ಯಕ್ಕೆ ಪ್ರವರ್ತಿಸುವುದು ನ್ಯಾಯವಲ್ಲ. ಅನ್ಯಾಯವಾಗಿ ನಮ್ಮ ದಿಲ್ಲೀಶ್ವರರ 
ಅಷ್ಟೊಂದು ಸೈನ್ಯ ನಾಶಕ್ಕೆ ಕಾರಣವಾಗಿ, ಕಡೆಗೆ ಉತ್ಕಲದೇಶವನ್ನು ಜಯಿಸುವ 
ಆಶೆಯು ಒಂದೇ ತಡವೆಗೆ ಲೋಪವಾಗಿ ಹೋಗುವುದು ; ಆದುದರಿಂದ ಹಾಗೆ 
ವರ್ತಿಸುವುದು ಅನುಚಿತವಾದುದು; ಸೈದಖಾನನ ಆಗಮನವನ್ನೆ ದುರುನೋಡು 
ತ್ತಿರುವುದು ಯುಕ್ತವೆಂದು ತೋರುತ್ತದೆ; ಆದರೆ ಈ ಮಧ್ಯಕಾಲದಲ್ಲಿ ವೈರಿ 
ಶಾಸನವನ್ನು ಮಾಡದಿರಕೂಡದು ; ಆವುದಾದರೂ ಉಪಾಯದಿಂದ ಶತ್ರುವನ್ನು 
ತಡೆದಿಡಬೇಕು : ಅದಕ್ಕೆ ನಿಮ್ಮ ಆಲೋಚನೆಯೇನು? ಹೇಳಿರಿ” ಎಂದು ಕೇಳಿದನು. 
ವೃದ್ಧ ಸೇನಾಪತಿಗಳೆಲ್ಲರೂ ಏಕಮತವಾಗಿ ಸೈದಖಾನನು ಬರುವದನ್ನೆ ದುರು 
ನೋಡುತ್ತಿ ರುವ್ರದೇ ಕರ್ತವ್ಯವೆಂದು ಹೇಳಿದರು. ಅದನ್ನು ಕೇಳಿ ಯ 
ಸಿಂಹನು "ನನ್ನ ಅಭಿಪ್ರಾಯದಲ್ಲಿ ಸೈನ್ಯಗಳನ್ನೆಲ್ಲಾ ನಷ್ಟಪ ಪಡಿಸುವುದಕ್ಕೆಂತ ಅಲ್ಬ 
ಸಂಖ್ಯೆಯನ್ನುಳ್ಳದೊಂದು ಸೈನ್ಯವನ್ನು ಒಬ್ಬ ಹ ಕಳುಹಿಸ 
ಬೇಕಾಗಿ ತೋರುತ್ತದೆ; ಆರನ್ನು ಕಳುಹಬಹುದು?' ಎಂದು ಕೇಳಿದನು 
ಹಳೆ ಮೊಗಲರ ಸೈನಿಕನೊಬ್ಬ ಸು, "ಮಹಾರಾಜರೆ! ನಮ್ಮ ಸೇನೆಯನ್ನೆ ಲ್ಲಾ 
ಕಳುಹಿದರೂ ಸಾಕಾಗದೆಂದು ಯೋಜಿಸುವ ಸ್ಥ ಳಕ್ಕೈ ಅಲ್ಪಸಂಖ್ಯೆಯನುಳ್ಳ Zee 
ಯನ್ನು ಕಳುಹಿಸುವುದರ ಮೂಲಕ ಆವ ಕಾರ್ಯ ಸಾಜ ಗಡ ಎ೦ದನು. 
ಮಾನಸಿಂಹನು, "ಅಲ್ಪ ಸೈನ್ಯವನ » ರಣಾಂಗಣದಲ್ಲಿ ಶತ್ರುವಿನೆದುರಿಗೆ ನಿಂತು 
ಯುದ್ಧಮಾಡಲು ಕಳುಹಿಸುವುದು ಯುಕ್ತೈವಲ್ಲ; ಅಲ್ಪಸಂಖ್ಯಾಕರಾದ ಸೈನಿಕರು 
ಆಲ್ಲಲ್ಲಿ ಔತುಕೊಂಡಿದ್ದು i E 52 ಪಠಾನರ ಸಾಮಾನ್ಯ 
ದಳದವರನ ಡಗಿಸಲು e tote ಬಂದನು. ಅದಕ್ಕಾ ಮೊಗಲನು, 
‘ ಜಾ ಮೃತ್ಯುಬನ ನಮುಖಕ್ಕೆಸೆ ಸೇನಾಪತಿ ಯಾವನು ತಾನೇ ಹೋಗುವನು? 
ಎಂದನು 


೧೬ ದುರ್ಗೇ ಶನಂದಿನಿ 


ಮಾನಸಿಂಹನು ಭ್ರೂಭಂಗಿಮಾಡಿಃ "ಏನು! ಇಷ್ಟೊಂದು ರಜಪೂತ 
ಮತ್ತು ಮೊಗಲರ ಮಧ್ಯ ಮೃತ್ಯುವನ್ನು ತೃಣಗಣಾಯಮಾನವಾಗಿ ತಿಳಿಯುವವ 
ರಾರೂ ಇಲ್ಲವೆ! ' ಬಂದನು. 

ಆ ಮಾತನ್ನು ಫೇಳುತಲೆ, ಏಳೆಂಟು ಮಂದಿ ಮೊಗಲರೂ ರಾಜಪೂತರೂ 
ಎದ್ದು ನಿಂತು, "ಮಹಾರಾಜ! ದಾಸರಾದ ನಾವು ಹೊರಡಲು ಸಿದ್ಧರಾಗಿದ್ದೇವೆ ' 
ಎಂದರು. ಜಗತ್ಸಿಂಹನೂ ಅಲ್ಲಿದ್ದನು. ಅವನು ಎಲ್ಲರಿಗಿಂತಲೂ ವಯಸ್ಸಿನಲ್ಲಿ 
ಕಿರಿಯನಾಗಿದ್ದನು. ಎಲ್ಲರೂ ಮಾತನಾಡಿದ ಬಳಿಕ ಅವನೂ, « ಅಪ್ಪಣೆಯಾದರೆ 
ಭೃತ್ಯುನಾದ ನಾನು ದಿಲ್ಲೀಶ್ವರರ ಕಾರ್ಯಸಾಧನೆಯಲ್ಲಿ ಯತ್ನ ಪಡುವೆನು 
ಎ೦ದನು. 

ರಾಜಾ ಮಾನಸಿಂಹನು ವಿಸ್ಮಿತವದನನಾಗಿ, "ಆಗಕೂಡದೇಕೆ ? ರಾಜಪೂ 
ತರು, ಮೊಗಲರು ' ಎಂಬ ಹೆಸರು ನಿರ್ನಾಮವಾಗಿ ಹೋಗುವುದಕ್ಕೆ ಇನ್ನೂ 
ಅನೇಕ ಕಾಲ ವಿಳಂಬವಿದೆಯೆಂದು ತಿಳಿಯುತ್ತೇನೆ; ನೀವಿಷ್ಟೊಂದು ಮಂದಿ 
ಜನರೂ ಹೊರಡಲು ಸಿದ್ಧರಾಗಿರುವಾಗ ಆರನ್ನಿಟ್ಟುಕೊಂಡು ಆರನ್ನು 
ಕಳುಹಿಸಲಿ?' ಎಂದನು. 

ರಾಜಸಮುಖದಲ್ಲಿದ್ದವರಲ್ಲೊಬ್ಬನು, "ಮಹಾರಾಜರೆ | ಅಷ್ಟೊಂದು 
ಜನರೂ ಈ ಕಾರ್ಯದಲ್ಲಿ ಉದ್ಯುಕ್ಕರಾಗಿರು ವ್ರದು ಒಳ್ಳೆಯದೇ ಆಯಿತು; ಅದರಿಂದ 
ಸೇನೆಯ ವ್ಯಯವನ್ನು ಕಡಿಮೆಮಾಡಬಹುದು. ಸ್ವಲ್ಪ ಸೇನೆಯನ್ನು ತೆಗೆದು 
ಕೊಂಡು ಹೋಗಲಿಷ್ಟಪಡುವವರಾರೋ ಅಂತಹವರನ್ನೇ ಕಳುಹಬಹುದು' 
ಎಂದು ಹೇಳಿದನು. 

ರಾಜನು "ಅದುತ್ತಮ ಆಲೋಜನೆ' ಎಂದು ಹೇಳಿ, ಮೊದಲು ಎದ್ದು 
ನಿಂತುಕೊಂಡಿದ್ದವನನ್ನು P, "ನೀನೆಷ್ಟೊಂದು ಸೈನ್ಯವನ್ನು ತೆಗೆದುಕೊಂಡು 
ಹೋಗಲಿಷ್ಟಪಡುವೆ?' ಎಂದನು. ಅದಕ್ಕವನು, "ಹದಿನೈದು ಸಾವಿರ ಪದಾತಿ 
ಬಲದಿಂದ ರಾಜಕಾರ್ಯವನ್ನು ನಿರ್ವಾಹಮಾಡಿಕೊಂಡು ಬರುವೆನು ' ಎಂದನು. 
ರಾಜನು, "ಹದಿನೈದು ಸಾವಿರ ಜನರನ್ನು ಕೊಟ್ಟರೆ ಉಳಿಯುವವರು ಬಹಳ 
ಕಡಿಮೆಯಾಗುವುದರಿಂದ ಅಷ್ಟೊಂದು ಸೈನ್ಯವನ್ನು ಕೊಡುವುದಕ್ಕಾಗುವುದಿಲ್ಲ, 
ಹತ್ತು ಸಾವಿರ ಜನರನ್ನು ತೆಗೆದುಕೊಂಡು ಹೋಗತಶಕ್ಕ ವೀರರಾರು?' ಎಂದು 
ಕೇಳಿದನು. 

ಸೇನಾಪತಿಗಳೆಲ್ಲರೂ ಸೊಲ್ಲಿಲ್ಲದವರಾಗಿದ್ದರು. ಕಡೆಗೆ ರಾಜನಿಗೆ ಪ್ರಿಯೆ 
ಪಾತುನಾಗಿದ್ದ ಯಶೋವಂತಸಿಂಹನೆಂಬೊಬ್ಬ ರಾಜಪೊತ ವೀರನು, ರಾಜಾಜ್ಞೆ 
ಯನ್ನು ನೆರವೇರಿಸಲು ಅಪ್ಪಣೆಯನ್ನು ಬೇಡಿದನು. ರಾಜನು ಹೃಷ್ಟಚಿತ್ರ್ವನಾಗಿ 
ಎಲ್ಲರನ್ನೂ ದೃಷ್ಟಿಸಿ ನೋಡುತಿದ್ದನು. ಕುಮಾರನಾದ ಜಗತ್ಸಿಂಹನು ರಾಜದೃಷ್ಟಿ 


s 


* ಭ್ರೂ ಭಂಗಿ ಹುಬ್ಬು Toby, 


ಐದನೆಯ ಪರಿಚ್ಛೇದ ೧೭ 


ವಿನೀತಭಾವದಿಂದ, "ಮಹಾರಾಜರೆ! ರಾಜಾನುಗ್ರಹವಾದರೆ ಈ ಭೃತ್ಯನು 
ಐದು ಸಾವಿರ ದಂಡಿಸಿಂದ ಕತಲೂಖಾನನನ್ನು ಸುವರ್ಣರೇಖೆಯ ಆಚೆಗೆ ಓಡಿಸಿ 
ಬಿಡುವನು' ಎಂದೊಪ್ಪಿಕೊಂಡನು. 

ಅದನ್ನು ಕೇಳಿ ರಾಜಾ ಮಾನಸಿಂಹನು ಮೌೌನವಾಗಿದ್ದನು. ಸೇನಾಪತಿ 
ಗಳೆಲ್ಲರೂ ಒಬ್ಬರಿಗೊಬ್ಬರು ರಹಸ್ಯವಾಗಿ ಮಾತನಾಡಿಕೊಂಡರು. ಅನಂತರ 
ರಾಜನು ತನ್ನ ಮಗನನ್ನು ಕುರಿತು, "ಪುತ್ರ! ನೀನು ರಾಜಪೂಶ ಕುಲಕ್ಕೆ 
ಶ್ರೇಷ್ಠನೇ ಅಹುದು--ಆದರೆ ನಿನ್ನ ಸಾಹಸವು ಸ್ವಲ್ಪ ಅಯುಕ್ಕವಾಗಿ ತೋರು 
ವ್ರದು' ಎಂದನು. 

ಜಗತ್ತಿಂಹನು ಕೈಮುಗಿದುಕೊಂಡು, " ನಾನು ಮಾಡುವ WI ಯನ್ನು 
ನೆರಮವೇರಿಸದೆ  ಬಾದಷಹನ ಸೈನ್ಯವನ್ನು ವ್ಯರ್ಥಮಾಡುವವನಾದರೆ, ಮಹಾ 
ರಾಜರಲ್ಲಿ ದಂಡನೀಯನಾಗುವೆನು ' ಎಂದು DTP ಪಿಸಿದನು, 

ರಾಜನು ಹಾಗೆಯೇ ಸ್ವಲ್ಪ ಆಲೋಚಿಸಿ, ಬಳಿಕ, "ನೀನು ನಿನ್ನ ರಾಜ 
ಪೂತ ಕುಲಧರ್ಮವನ್ನುು ಪುತಿಪಾಲನಮಾಡು ವುದಕ್ಕೆ ನಾನೆಂದೂ ಅಡ್ಡಿಯಾಗಿರ 
IDÖT.) ನೀನೇ ಈ ಕಾರ್ಯನಿದ್ದಿಗೋಸ್ಕರ ಪ್ರಯಾಣಮಾಡು' ಎಂದು ಹೇಳಿ, 
ಕುಮಾರನನ್ನು ಬಾಷ್ಟ್ಕಾಕುಲ*ಲೋಚನಗಳಿಂದ ನೋಡಿ ಗಾಢಾಲಂಗನೆಮಾಡಿ, 
ಅನಂತರ ಅಪ್ಪಣೆಯನ್ನು ಕೊಟ್ಟು ಕಳುಹಿದನು. ಸೇನಾಪತಿಗಳೆಲ್ಲರೂ ತಮ್ಮ 


A 
ತಮ್ಮ ಬಿಡಾರಕ್ಕೆ ಹೊರಟುಹೋದರು. 





ಬದನೆಯ ಪರಿಚ್ಛೇದ 
ಮಂದಾರಣದುರ್ಗ 
ಗತ್ತಿಂಹನು ವಿಷ್ಣು ಪುರದಿಂದ ಜಹನ್ನಾಬಾದಿಗೆ ತಂದೆಯ ಬಳಿಗೆ ಹಿಂದಿರುಗಿ 
ಹೋದ ಮಾರ್ಗದ ಗುರುತನ್ನು ಈಗಲೂ ನೋಡಬಹುದು. ಆ 
ಮಾರ್ಗಕ್ಕೆ ಸ್ವಲ್ಪು ದಕ್ಷಿಣ ದಿಕ್ಕಿ ನಲ್ಲಿ ಮಂದಾರಣನೆಂಬ ಗ್ರಾಮವಿದೆ. ಮಂದಾರಣ 
ಗಾಾಮನ್ರ ಈಗ ಒಂದು ಹೆಳ್ಳಿಯಾಗಿದೆ. ಆ ಕಾಲದಲ್ಲದು ಮಹಾ ಸೌಷ್ಯವಶಾಲಿ 
ಯಾದ ದೊಡ್ಡ ನಗರವಾಗಿದ್ದಿತು. ಜಗತ್ತಿಂಹನು ಶೈಲೇಶ್ವರ ಮಂದಿರದಲ್ಲಿ 
ನೋಡಿದ್ದ ರಮಣಿಯರಾ ಗ್ರಾಮಾಭಿಮುಖವಾಗಿ ಹೊರಟುಹೋದರು. 
ಮಂಡಾರಣದಲ್ಲಿ ಕೆಲವು ಪೂರ್ವಕಾಲದ ಕೋಟಿಗಳಿದ್ದುವು. ಅದುಕಾರಣವೇ 
ಅದಕ್ಕೆ ಮಂದಾರಣದುರ್ಗವೆಂದು ಹೆಸರಾಗಿರಬಹುದು. ಆ ನಗರದ ಮಧ್ಯದಲ್ಲಿ 
ಆಮೋದರವೆಂಬ ನದಿಯು ಪುವಹಿಸುತಿದ್ದಿತು. ಆ ನದಿಯೊಂದು ಸ್ಥಳದಲ್ಲಿ ವಕ್ರ 


* ಬಾಷಾ ಕುಲ Bd ed) ತುಂಬಿದ. 
oa ಫ್‌ 


2 





೧೮ ದುರ್ಗೇಶನಂದಿನಿ 


ವಾಹಿನಿಯಾಗಿ ಪುವಹಿಸುತಿದ್ದಿತು. ಆ ಸ್ಥಳದಲ್ಲಿ ಭೂಮಿಯು ತ್ರಿಕೋಣಾಕಾರವಾಗಿ 
ಆ ತ್ರಿಕೋಣದ ಎರಡು ಪಾರ್ಶ್ವವೂ ನದಿಯಿಂದ ತೊಳೆಯಲ್ಪಟ್ಟು, ಮೂರನೆಯ 
ದಿಕ್ಕಿನಲ್ಲಿ ಮನುಷ್ಯ ನಿರ್ಮಿತವಾದ ಕಲ್ಲುಕೋ ಟೆಯೊಂದಿದ್ದಿತು. ತ್ರಿಕೋಣಾಕಾರ 
ವಾದಾ ಭೂಖಂಡದ ಅಗುಭಾಗದಲ್ಲಿ ಎಂದರೆ, ನದಿಯು ವಕ್ರವಾಹಿನಿಯಾಗಲು 
ಪ್ರಾರಂಭವಾಗುವ ಸ್ಮಳದಲ್ಲೊಂದು. ಮಹತ್ತಾದ ಅರಮನೆಯು ಒಲದಿಂದೆದ್ದು 
ಗಗನವನ್ನು ಮೇಲಕ್ಕೆ ತ್ಯಲೆಳಸುವಂತೆ ಪುಕಾಶಿಸುತಿದ್ದಿತು. ಅರಮನೆಯು 
ಆಮೂಲಶಿರಃಪರ್ಯಂತವೂ ಕೃಷ್ಣಶಿಲೆಯಿಂದ ನಿರ್ಮಿತವಾದುದು. ಉಭಯ 
ಪಾರ್ಶ್ವಗಳಲ್ಲಿಯೂ ಅರಮನೆಯ ಭಿತ್ತಿಯನ್ನು ಅಲೆಗಳಿಂದ ಹೊಡೆಯುತ್ತ, ಆಮೋ 
ದರವು ಪುವಹಿಸುತಿದ್ದಿತು. ಅದ್ಯಾಪಿ ಪ್ರಯಾಣೀಕರು ಮಂದಾರಣದುರ್ಗದಲ್ಲಿ 
ಅಸಾಧಾರಣವಾದಾ ಅರಮನೆಯ ಕಂಭಗಳು ನಿಂತಿರು ವುದನ್ನು ನೋಡಬಹುದು. 
ಈಗ ಅರಮನೆಯ ನೆಲಕಟ್ಟು ಮಾತ್ರ ಉಳಿದಿದೆ. ಮೇಲಕಟ್ಟಿಣವು ಘಾಲಕರಾಳಃ: 
ಸ್ಪರ್ಶದಿಂದ ಧೂಳಿಯ ರಾಶಿಯಾಗಿ ಬಿದ್ದುಹೋಗಿದೆ. ಅದರ ಮೇಲೆ ತಿ೦ತರೀ 
ಮಾಧವೀ ಮುಂತಾದ ye, ಅತಾದಿಗಳು ಕಾನನಾಕಾರವಾಗಿ ಬೆಳೆದು ಭುಜಂಗ 
ಭಲ್ಲೂಕಾದಿ ಹಿಂಸ್ರ ಒಂತುಗಳಿಗೆ ಆಶ್ರಯವಾಗಿದೆ. ನದಿಯಾಜೆಯ ದಡದಲ್ಲಿಯೂ 
ಅನೇಕ ದುರ್ಗಗಳಿದ್ದುವು. ಅವುಗಳ ಪ್ರಸಕ್ತಿಯು ಅದ್ಯತನ ಕಥೆಗೆ ಸಂಬಂಧವಿಲ್ಲ. 

ಬಂಗಾಳಾ ಪಠಾನ ಅರಸುಗಳಿಗೆ ಶಿರೋಭೂಷಣನಾಗಿದ್ದ ಹುಸೇನ್‌ ಷಹನ 
ವಿಖ್ಯಾತ ಸೇನಾಪತಿಯಾಗಿದ್ದ ಇಸ್ಮಾಯಿಲ್‌ ಘಾಜಿಯೆಂಬವನು ದುರ್ಗವನ್ನು 
ಕಟ್ಟಿದವನು. ಆದರೆ ಕಾಲಕ್ರಮದಲ್ಲಿ ಒಯಧರಸಿಂಹನೆಂಬೊಬ್ಬ ಸೈನಿಕನು 
ದುರ್ಗವನ್ನು ಒಹಗೀರಾಗಿ ಪಡೆದನು... ಒ೦ಬೈನೂರು ತೊಂಬತ್ತೆಂಟಿನೆಯ 
ವರುಷದಲ್ಲಿ ಜಯಧರಸಿಂಹನ BOSA TDO ವೀರೇಂದ್ರಸಿಂಹನೆಂಬುವನು ಅಲ್ಲಿ 


ವಾಸವಾಗಿದ್ದನು. 
ವೀರೇ೦ದ್ರಸಿಂಹನು ಯೌವನಕಾಲದಲ್ಲಿ ತನ್ನ ತಂದೆಯೊಡನೆ ಒಳ್ಳೆಯ 
ನಡತೆಯಿಂದಿರಲಿಲ್ಲ. ಅನನು ಸ್ವಾಭಾವಿಕವಾಗಿ ಡಾಂಭಿಕನಾಗಿಯೂ ತಾಕ್ಮೆ 


ಯಿಲ್ಲದ ಮುಂಗೋಪಿಯಾಗಿಯೂ -ಇದ್ದನಲ್ಲದೆ ತಂದೆಯ ಅಪ್ಪಣೆಯ ಪುಕಾರ 
ಆವಾಗಲೂ ನಡೆಯುತಿರಲಿಲ್ಲವಾದಕಾರಣ ತಂಡೆಗೂ ಮಗನಿಗೂ ಆಗಾಗ್ಗೆ 
ವಿವಾದವಾಗುತಿರುವುದು. ಮಗನ ವಿವಾಹಕ್ಕೆ ಸಲುವಾಗಿ ತಂದೆಯಾದ ವೃದ್ಧ 
ಬಹಗೀರದಾರನು ನೆರೆಯಲ್ಲಿದ್ದ ಮತ್ತೊಬ್ಬ ಒವಿಸಾನುದಾರನೊಂದಿಗೆ ಸಂಬಂಧ 
ವನ್ನು ಬಳೆಯಿ ಸಲು ಗೊತ್ತು,ಮಾಡಿಕೊಂಡಿದ್ದನು. ಕನ್ಯೆಯ ತಂದೆಗೆ ಗಂಡು 
ಮಕ್ಕಳಿರಲಿಲ್ಲವಾದುದರಿ೦ಂದ ಆ ವಿವಾಹದಿಂದ ನೀರೇಂದ್ರುನ ಸಂಪತ್ತು ವೃದ್ಧಿ 
ಯಾಗುವ ಸಂಭವವಿದ್ದಿತು. ಅದಲ್ಲದೆ FAW ರೂಪವತಿಯಾಗಿದ್ದುದರಿಂದ 
ಸಂಬಂಧವಮಾಡುವ್ರದುಚಿತನೆಂದು ವೃದ್ಧ ನಾದ ತಂದೆಯು až, gA ಅದಕ್ಕೆಲ್ಲಾ 


* ಕರಾಳ Boo ಕರವಾದ ಶೋರೆಹಲ್ಲು. 


pana 'ಪೆರಿಚ್ಛೇಡ ೧೯ 


ಸಾಮಗ್ರಿಯನ್ನು ಸಿದ್ಧ ಮಾಡಿಕೊಂಡಿದ್ದ ಆದರೆ ವೀರೇಂದ್ರನು ಆ 
ಸಂಬಂಧದಲ್ಲಿ ಇಷ್ಟವಿ ದೆ ತನ ಗ ಪತಿ ಪುತ್ತ ವಿಹೀನೆಯಾಗಿದ್ದೊಬ್ಬ 
ದರಿದ್ರಳಾದ ಹೆಂಗಸಿನ ಮಗಳನ್ನು ತಂದೆಗೆ ತಿಳಿಯದಹಾಗೆ ಮದುವೆ ಮಾಡಿ 
ಕೊಂಡು , ಪುನಃ ಮತ್ತೊಂದು ಮದುವೆಯನ್ನು ಮಾಡಿಕೊಳ್ಳ OR Ade. 
ವೃದ್ಧ ಜನಕನು ರೋಷಪರವಶನಾಗಿ ಮಗನನ್ನು RE ಜಾ ಬಿಟ್ಟನು. 
ಯುವಕನಾದ ವೀರೇಂದ್ರನು ಪಿತೃ ಗೃ 3008 ಬಹಿಷ್ಕೃತನಾಗಿ , ಸೈನಿಕ 
ವೃತ್ತಿಯನ್ನು ಅವಲಂಬಿಸಬೇಕೆಂಬ ಆಸೆಯಿಂದ ದಿಲ್ಲಿಗೆ ಹೊರಟು ಹೋದನು. 
ಆ ಕಾಲದಲ್ಲಿ ಅವನ ಸಹಧರ್ಮಿಣಿಯು ಅಂತಃಸತ್ತೆಯಾಗಿದ್ದ*೩ ಕಾರಣ, 
ಅವಳನ್ನು ಸಂಗಡ ಕರೆದುಕೊಂಡು ಹೋಗಲು ಆನನುಕೂಲವಾಗಿ ಅವಳನ್ನು 
ಅವಳೆ ತಾಯಿಯ ಕುಟೀರದಲ್ಲಿ ಬಿಟ್ಟು ಹೊರಟುಹೋದನು. 

ಇತ್ತಲಾಗಿ ಪುತ್ರನು ಡೇಶಾಂತೆರಳ್ಳೆ ಹೋದ ಬಳಿಕ ವೃದ್ಧ ನಾದ wo 
ಗೀರದಾರನ ಅಂತಃಕರಣದಲ್ಲಿ ಪುತ್ರ ನಿಚ್ಛೇದದಿಂದ ವ್ಯಾಕುಲವುಂಟಾಯಿತು. 
ಒಳಿಕ ಗತಾನುಶೋಚನಾಪರನಾಗಿ ಮಗನ ಸಮಾಚಾರವನ್ನು ತಿಳಿಯಲು 
ಯತ್ನ ಪಟ್ಟಿನು. ಆದರೆ E ಪುತ್ರನನ್ನು ಪುನಃ ನೋಡುವ 
ಆಸೆಯನ್ನು ತೊರೆದು ಪುತ್ರವಧುವನ್ನು ಆ ಬಡಹೆಂಗಸಿನ ಮನೆಯಿಂದ ಸಾದರ 
ದೊಡನೆ ಕರೆಯಿಸಿಕೊಂಡು, ತನ್ನ ಮನೆಯಲ್ಲಿಟ್ಟು ಕೊಂಡು ಪೋಷಿಸುತ್ತಿದ್ದನು. 
ವೀರೇಂಪುಸಿಂಹನ BY, Woo ಉಪಯುಕ್ತ ಕಾಲದಲ್ಲಿ ಒಂದು ಕೆನ್ಯಾರತ್ನ ವನ್ನು 
ಹಡೆದು ಕೆಲವು ದಿನಗಳಲ್ಲಿಯೇ ಪರಲೋಕಪ್ರಾಸ್ತಿ ಯನ್ನು ಹೊಂದಿದಳು. 

ವೀರೇಂದ್ರನು ದಿಲ್ಲಿಗೆ ಹೋಗಿ ಮೊಗಲ ತುವ ರಜಪೂತ ಸೈನ್ಯ 
ದಲ್ಲಿ ಸೈನಿಕನಾಗಿ ನಿಯಮಿಸಲ್ಪಟ್ಟಿನ ನು. ಅಲ್ಪಕಾಲದಲ್ಲೇ ನಿಜಬಾಹು ಬಲದಿಂದ 
NA BOR DON ಕೆಲವು ವರುಷಗಳಲ್ಲಿ ಧನವನ್ನೂ ಯಶಸ್ಸನ್ನೂ ಸಂಪಾದಿಸಿ, 
ತಂದೆಗೆ ee ಜಹಾ, See? ದುಃಖಪಟ್ಟು, ವಿದೇಶ 
i. ಪರಾಧೀನವೃತ್ತಿಯೂ Ae ಯೋಜನವಾದವುವೆಂದು ತಿಳಿದು 

ತನ್ನ ಮನೆಗೆ ಹಿಂದಿರುಗಿ es ವಂತ ಸಂಗಡ ದಿಲ್ಲಿಯಿಂದ ಅನೇಕಾ 

'ನೇಕ ಸಹಚರರು ಬಂದರು. ಅವರಲ್ಲೊಬ್ಬ ಪರಿಚಾರಿಕೆಯೂ ಮತ್ತೊಬ್ಬ 
ಪರಮಹಂಸನೆಂದರೆ ಸಂನ್ಯಾಸಿಯೂ ಬಂದಿದ್ದರು. ಪರಿಚಾರಿಕೆಯ ಹೆಸರು 
ಏಮಲೆ; ಪರಮಹಂಸನ ಹೆಸರು ಅಭಿರಾಮಸ್ಯಾವಿ. 

ವಿಮಲೆಯು ಗೃಹಕಾರ್ಯಗಳನ್ನು ಮಾಡುತಿಿದ್ದಳೆಲ್ಲದೆ, ವಿಶೇಷವಾಗಿ 
ವೀರೇಂದ್ರುನ ಕನ್ನೆಯ Govan ಪಾಲನೆ ಮಾಡುವುದರಲ್ಲಿ ನಿಯುಕ್ಲೆಯಾಗಿದ್ದಳು. 
ಅವಳು ಅರಮನೆಯಲ್ಲಿದ್ದು ಕೊಂಡಿರುವುದಕ್ಕೆ ಮತ್ತಾವ ಕಾರಣವೂ ಕ೦ಡುಬರ 
ಲಿಲ್ಲವಾದುದರಿಂದ ಅವಳನ್ನು ಹುಡುಗಿಯ ಸಹಚಾರಣಿ ಅಥವಾ ದಾಸಿಯೆಂದು 

* ಅಂತಃ ಸತ್ತೆ ಗರ್ಭಿಣಿ. 1ಪುತ್ರ SRO AOR, t ನಿದೇಶಪರ್ಯಟನ-=್‌ಡೇಶಾಂತರ ಸಂಚಾರ, 


೨೦ ದುರ್ಗೇ ಶನಂದಿನಿ 


ಮೇಲೆ ಸ ಯತು. ಆದರೆ ವಿಮಲೆಯಲ್ಲಿ ದಾಸಿಯ ವೃತ್ತಿಯ ಲಕ ಣ 
ಗಳಾವವೂ ಇರಲಿಲ್ಲ; ಕಂಡುಬರಲೂ ಇಲ್ಲ. ಸೌರಜನರೆಲ್ಲರೂ ವಿಮಲೆಯನ್ನು 
ಮನೆಯ ಯಬವುಾನಹಿಯಂತಿ ಗೌರವಿಸುತ್ತಿದ್ದ ರು. ಪ ಮುಖಕಾಂತಿಯನ್ನು 


ನೋಡಿದರೆ ಅವಳು ಯೌವನದಲ್ಲಿ ee ದರಿಯಾಗಿದ್ದಳೆಂದು. ಬೋಧಿ 
ಯಾಗುತ್ತಿದಿ ತಲ್ಲದೆ, ಪ್ರಭಾತದಲ್ಲಿ ಅಸ್ಮಂಗತನಾಗುವ ಚಂದ್ರನ ಹಾಗೆ ರೂಪ 
ಲಾವಣ್ಯಗಳು ಆ ವಯಸ್ಸಿನ ಲ್ಲಿಯ ಖೂ ಕಾಣಿಸುತ್ತಿದ್ದುವು. ಅಭಿರಾಮಸ್ವಾಮಿ 
ಯೆಂಬ ಸಂನ್ಯಾನಸಿಗೆ ಗಜಪತಿವಿದ್ಯಾದಿಗ್ಗ NE ಶಿಷ್ಕನಿದ್ದನು. ಅವನಿಗೆ 
ಅಲಂಕಾರಶಾಸ್ತ್ರ ದಲ್ಲಿ ಅದ್ಭುತವ್ಯುತ್ಪತ್ತಿ ಇದ್ದಿತೋ ಇಲ್ಲವೋ ಅದು ಹೇಳ 
ಸಾಧ್ಯವಾಗಿ ರೂ ಅವನಿಗೆ ತಾನು ರಸಿಕತಿರೋಮಣಿಯೆಂದು ಪ್ರಖ್ಯಾತನಾಗ 
ಬೇಕೆಂಬ ಆಸೆಯು ಅತಿಪ್ರಬಲವಾಗಿದ್ದಿತು. ಅವನು ವಿಮಲೆಯನ್ನು ನೋಡಿ 
Be, ಪೌ)ಢಿವೆ ಯನ್ನು ಅವಳ ವರ್ಣನೆಯಲ್ಲಿ ತೋರಬೇಕೆಂದೆಳಸಿ, ಆ ದಾದಿಯು 
DORA ಫೃತಜೋಪಾಡಿಸಲ್ಲಿದ್ದಳೆಂದೂ ವುದನಾಗ್ರಿಯು ಶೀತಳವಾಗುತ 
ಬಂದಹಾಗೆಲ್ಲಾ ಅವಳ ದೇಹವೂ ಅಷ್ಟಷ್ಟು ದೃಢವಾಗುತ ಬರುವುದೆಂದೂ 
ಆಗಿಂದಾಗ್ಗೆ ವರ್ಣಿಸುತಿರುವನು. ಇಲ್ಲಿ ಸೂಚಿಸಬೇಕಾದುದೇನಂದರೆ ಗಜಪತಿ 
DOYAN Ga ಉಕ್ತರೀತಿ JURID ಪಾಂಡಿತ್ಯವನ್ನು ತೋರಿದ ದಿನ 
ವಿಮಲೆಯು ಅವನ ಪೌಢಿಮೆಗೆ ಮೆಚ್ಚಿ, ತಲೆದೂಗಿ, ಅವನಿಗೆ ರಸಿಕರಾಜ 
ರಸೋಪಾಧ್ಯಾಯನೆಂಬ ಹೆಸರನ್ನು ಕೊಟ್ಟಳು. 

ವಿಮಲೆಯು ಸಭ್ಛತೆಯಲ್ಲಿಯೂ, ನಾಗರಿಕತೆಯ Pow, ವಾಗ್ವಿಜೃಂಭಣೆ 


Vay ಣಿ 


ಇ 


ಯಲ್ಲಿಯೂ ನಿಪುಣೆಯಾಗಿದ್ದಳು. ಆ ಗುಣಾತಿಶಯಗಳು ಸಾಮಾನ್ಯ ಪರಿಚಾರಿಕೆ 
ಯರಲ್ಲಿರತಕ್ಕ ಸಂಭವವಿಲ್ಲ. ಅನೇಕರು ಬಮಲೆಯು ಚಕುವರ್ತಿಯ ಒನಾನಾ 
ವಾಸಿನಿಯಾಗಿದ್ದವಳೆಂದು ಹೇಳುತ್ತಿದ್ದರು. ಅದು ನಿಜವೋ ಸುಳ್ಳೋ ಏಮಲೆಗೆ 
ತನದಿರಬೇಕು. ಆದರೆ ಅದರ ವಿಚಾರವನ್ನು ಕುರಿತು ಅವಳಾವಾಗಲೂ ಚರ್ಜೆ 
ಮಾಡಿದವಳಾಗಿ ಕಾಣಲಿಲ್ಲ. 

ಮಲೆಯು ವಿಧವೆಯೋ , ಸಧವೆಯೋ? ಬಲ್ಲವರಾರು? ಅವಳೇನೋ 


ಆಭರಣಗಳಿಂದಲಂಕ್ಸತೆಯಾಗಿರುವಳು; ಏಕಾದಶಿ ಮುಂತಾದ ಉಪವಾಸಗಳನ್ನು 
ಮಾಡುತಿರಳಿಲ್ಲ. ಸುಮಂಗಳಿಯ ಹಾಗೆ ಸಕರಾಚರಣೆಗಳನ ಫು ನಡೆಯ 
ಸುತ್ತಿದ್ದಳು. 

= Q 


ವಿಮಲೆಯು ದುರ್ಗೇಶನಾದ ವೀರೇ೦ದ್ರನ ನಂದಿನಿ; ಯಾದ ತಿಲೋತ್ತಮೆ 
ಯನ್ನು ಆಂತರಿಕ A, ew DID, ಸಗಳಿಂದ ನೋಡುತಿದ್ದೆಳೆಂಬುದನ್ನು ಅವರಿಬ್ಬರೂ 
aided, ರನ ಮಂದಿರದಲ್ಲಿದ್ದಾ ಗೆ ವ್ಯಕ್ಕಪಡಿಸಿದ್ದಾಳೆ. ತಿಲೋತ್ತಮೆಯೂ ಅವಳ 
ವಿಚಾರದಲ್ಲಿ ಅದೇ ರೀತಿಯಾಗಿ ಅಸುರಾಗಿಡೆಯಾಾಗಿದ್ದಳು. ವೀರೇಂದ್ರನ ಸಹಚರಿ 


* ಭಾಂಡಸ == ಗಡಿಗೆಯವಿ ರುವ. | ನಂದಿಸಿಐಮಗಳು. 
ಹಿ co 





ಆರಸೆಯ ಪರಿಚ್ಛೇದ 4A 


ಯಾಗಿದ್ದೆ ಅಭಿರಾಮಸ್ತಾನಿಯು ಸರ್ವದಾ ಕೋಟೆಯಲ್ಲಿ ಅವನೊಂದಿಗೆ ವಾಸ 
ವಾಗಿರುತ್ತಿರಲಿಲ್ಲ ; ಆಗಾಗ್ಗೆ ದೇಶಸಂಚಾರಕ್ಕೆ ಹೋಗಿ ಒಂದೆರಡು ತಿಂಗಳು 
ಏದೇಶಪರ್ಯಟನದಕ್ಲಿಯೂ ಒಂದೊಂದು ತಿಂಗಳು ಮಂದಾರಣದಲ್ಲಿಯೂ 
ಕಾಲಹರಣ ಮಾಡುತ್ತಿದ್ದನು. ದುರ್ಗವಾಸಿಗಳೂ ಇತರ ಬನರೂ ಅಭಿರಾಮ 
ಸ್ವಾ ವಿಯು ವೀರೇಂದ್ರ ಏನೆ ದೀಕ್ಷಾ ಗುರುವೆಂದು ಹೇಳುತಿದ್ದರು. ವೀರೇಂದ್ರ 
ಸಿಂಹನು ಅಭಿರಾಮಸ್ವಾರವಿಗೆ ಮಾಡುತಿದ್ದ ಸಮ್ಮಾನ ಆದರ 'ಮುಂತಾದುದನ್ನು 
ನೋಡಿದರೆ ಹಾಗೆಯೇ ಇರಬಹುದೆಂದು ತೋರುತಿದ್ದಿತು. ವೀರೇಂದ)ನು 
ಸಾಂಸಾರಿಕವಾದ. ಸಕಲ ಕಾರ್ಯಗಳನ್ನೂ ಆಭಿರಾಮಸ್ವಾವಿಯೊಡನೆ 
ಆಲೋಚಿಸದೆ ಮಾಡುತ್ತಿರಲಿಲ್ಲ; ಗುರುಡತ್ತವಾದ್‌ ಬುದ್ಧಿವಾದಗಳಾವಾಗಲೂ 
ಪ್ರಾಯಃ ಸಫಲವಾಗುತ್ತಿದ್ದು ವು. ವಸ್ತುತಃ, ಅಭಿರಾಮಸ್ವಾ ಮಿಯು ಬಹುದರ್ಶಿ 
ಯಾಗಿಯೂ ತೀಳ್ಷ್ಣಬುದ್ಧಿಯುಳ್ಳ ವನಾಗಿಯೂ ಇದ್ದನು. ಅವನ ಸಂನ್ಯಾಸವ್ರತ 
ಧರ್ಮದಿಂದ ಆನೇಕ ಸಾಂಸಾರಿಕ ಇಹವ್ಯಾಪಾರಗಳ ಖಚಾರದಲ್ಲಿ ಅರಿಷಡ್ರರ್ಗ 
ಗಳನ್ನು ಸ್ವಾಧೀನದಲ್ಲಿಟ್ಟುಕೊಂಡಿರುವ ಸಾಮರ್ಥ್ಯವುಳ್ಳವನಾಗಿದ್ದನು. 
ಹೀಗಿರುತ್ತ, ತಾಳ್ಮೆ ಯಿಲ್ಲದ ಡಾಂಭಿಕನಾದ ವೀರೇ೦ದ್ರನ ಆಭಿಸಿದ್ದಿ ಗಳಿಗಿಂತಲೂ 
ಅಭಿರಾಮಸ್ವಾ ಟುಯ ಬುದ್ಧಿವಾದಗಳು ಫಲಪ)ದವಾಗುವುದೇ ನಾಶ ರ್ಯ! 
DDS ಮತ್ತು ಅಭಿರಾಮೆಸ್ವ್ಯಾಮಿ ಇವರಿಬ್ಬರಲ್ಲದೆ, SL 
RON ಮತ್ತೊಬ್ಬ ದಾಸಿಯೂ ದಿಲ್ಲಿಯಿಂದ ಖೀರೇಂದ್ರುಸಿಂಹನ ಸಂಗಡ 


ಬ 
ಮಂದಾರಣದು ರ್ಗಕ್ಕೆ WORD Se. 





ಆರನೆಯ T ಪಲಬ್ಯ ದ 
ಅಭಿರಾಮಸ್ವಾ ನಿಯ ಬುಡ್ಡಿ ವಾದಗಳು 


ಲೋತ್ರಮೆಯೂ ನಿಮಲೆಯೂ BCs ತವಾಗಿ ಶೃಲೇಶ್ವ ರ ಮಂದಿರದಿಂದ 
ಅರಮನೆಗೆ ಒಂದು ಸೇರಿದರು. ಪಸ ಬಂದು ಸೇರಿದ ಮೂರು ನಾಲ್ಕು 
ದಿವಸಗಳ ತರುವಾಯ ಒಂದು ದಿನ ವೀರೇಂದ್ರಸಿಂಹನು ಅವನ ಕಾರ್ಯಾಲಯ 
ದಲ್ಲಿ ಸಿಂಹಾಸನದಮೇಲೆ ಕುಳಿತಿದ್ದ ಸಮಯದಲ್ಲಿ ಅಭಿರಾಮಸ್ವಾಮಿಯು ಅಲ್ಲಿಗೆ 
ಬಂದನು. ವೀರೇ ೦ದ)ಸಿಂಹನೆದ್ದು ಪ್ರಣಾಮವನ್ನು ಮಾಡಿದನು. ಅಭಿರಾಮ 
AO, NII ವೀರೇಂದ)ಸಿಂಹನು ಕೊಟ್ಟ ಕುಶಾಸನದಮೇಲೆ ಕುಳಿತುಕೊಂಡ 
ಬಳಿಕ ಬೀರೇ೦ದ್ರನು ಅವನ ಅಪ್ಪಣೆಯ ಪ್ರಕಾರ ಕುಳಿತುಕೊಂಡನು. ಅಭಿರಾಮ 
ಸ್ವಾಮಿಯು ಖೀರೇಂದ್ರುನನ್ಸು ಕುರಿತು: er ಇಂದು ನಿನ್ನೊಡನೆ ಕೆಲವು 
ವಿಶೇಷ ಸಂಗತಿಗಳನ 4 ಕುರಿತು ಮಾತನಾಡಬೇಕಾಗಿದೆ' ಎಂದನು. 


ವೀಕೇಂದ್ರು ಅಗಲಿ, ಅಪ್ಪಣೆಯಾಗಬಹುದು. 


೨೨ ದುರ್ಗೇಶನಂದಿನಿ 


ಅಭಿರಾಮಸ್ವಾಮಿ ಈಗ ಮೊಗಲರಿಗೂ ಪಠಾನರಿಗೂ ಮಹತ್ತರ 
ವಾಡೊಂದು ಯುದ್ಧವು HOW, DDO, 

ವೀರೇಂದ್ರ_--ಅಹುದು. ಒಂದು ಗುರುತರವಾದ ಘಟನೆಯುಂಟಾಗುವ 
ಸಂಭವವೂ ಕಾಣುತ್ತದೆ. 

ಅಭಿರಾಮಸ್ವಾಮಿ--ಸ೦ಭವವೇ ಅಹುದು, ನೀನೇನನ್ನು ಮಾಡತಕ್ಕ 
ದೆಂದು ನಿಶೆ ಪಸಿರುವೆ? 

ವೀರೇಂದ್ರ (ದರ್ಸದಿಂದ) "ಶತ್ರುಗಳು ಬಂದರೆ ನನ್ನೀ ಬಾಹುಬಲದಿಂದ 
ಸೋಲಿಸುವೆನು' ಎಂದು ಹೇಳಿದನು. 

ಪರಮಹಂಸನು ಹೆಚ್ಚು ಮೃದುಭಾವದಿ೦ಂದ ಹೇಳತೊಡಗಿದನು :— 
"ವೀರೇಂದ್ರ! ಅದು ನಿನ್ನಂತಹ ವೀರನಿಗೆ ಯೋಗ್ಯವಾದ ಪುತ್ಕುತ್ತರವೇ 
ಅಹುದು; ಆದರೆ ವೀರತ್ವ ಮಾತ್ರದಿಂದಲೇ ಒಯಲಾಭವಾಗುವುದಿಲ್ಲವೆಂದು 
“ತಿಳಿಯಬೇಕು. ಯಥಾರೀತಿಯಾಗಿ ಸಂಧಿನಿಗ್ರಹಗಳನ್ನು ನಡೆಯಿಸಿದರೆ ಜಯ 
ಲಾಭವಾಗುವುದು. ನೀನಾದರೋ ಸ್ವತಃ ವೀರಾಗ್ರಗಣ್ಯನು, ಆದರೆ ನಿನ್ನ ಸೈನ್ಯವು 
ಸಾವಿರ ಪದಾತಿಗಳಿಗಿಂತ ಹೆಚ್ಚಾಗಿಲ್ಲ; ಒಂದು ಸಾವಿರ ಸೇನೆಯನ್ನು ತೆಗೆದು 
ಕೊಂಡು ಹೋಗಿ, ಅದಕ್ಕೆ ಶತಗುಣಿ ಹೆಚ್ಚಾದ ಸೈನ್ಯವನ್ನು ವೀರನಾವನು 
ಜಯಿಸಿದ್ದಾನೆ? ಮೊಗಲರೂ ಪಠಾನರೂ ಸೇನಾ ಬಲದಲ್ಲಿ ನಿನಗಿಂತ ಶತಗುಣ 
ಬಲಿಷ್ಕರಾಗಿದ್ದಾರೆ; ಅವರಲ್ಲಿ ಒಂದು BE Gd ಸಹಾಯವಿಲ್ಲದೆ ಅಪರ ಪಕ್ಚದವರ 
ಕೈಯಿಂದುದ್ಯಾರವಾಗಲಸಾಧ್ಯವಾಗಿ ಕಾಣುತ್ತದೆ; ಹೀಗೆ ಹೇಳಿದೆನೆಂದು ಕೋಪ 
ವಶನಾಗಬೇಡ; ಸ್ಕಿರಮನಸ್ವನಾಗಿ ವಿವೇಚನೆಯನ್ನು ಮಾಡು; ಹಾಗೂ 
ಯೋ ಚಿಸಬೇಕಾದುದೇನೆಂದರೆ, ಉಭಯ ಪಕ್ಸ್ಗದವರೊಂದಿಗೂ ಶತ್ರುಭಾವದಿ೦ 
ದಿದ್ದರೆ ಪ್ರಯೋಜನವೇನು? ಶತಶ್ರುವಿರುವುದೇ ಮಹಾ ಹಾನಿಕರವಾದುದು; 
ಇಬ್ಬರು ಶತ್ರುಗಳಿರುವುದಕ್ಕಿಂತ ಒಬ್ಬ ಶತು)ವಿರುವುದು ಒಳ್ಳೆಯದಲ್ಲವೆ? ಅತಏವ 
ನನ್ನ ಅಭಿಪ್ರಾಯದಲ್ಲಿ BBS WS sho, ನೋಡಿ ವಹಿಸುವುದುಚಿತವೆಂದು 
ಕಾಣುವುದು. 

ವೀರೇಂದ್ರನು ಬಹುಕ್ಸಣಗಳವರೆಗೂ ಯೋಚನೆಯನ್ನು ಮಾಡಿ, ಬಳಿಕ- 
" ನಾನಾರ ಪಕ್ಸಾವಲಂಬನೆ ಮಾಡಬೇಕೆಂದು ನಿಮ್ಮಿಷ್ಟ' ವೆಂದು ಕೇಳಿದನು. 
ಅದಕ್ಕೆ ಅಭಿರಾಮಸ್ವಾಮಿಯು--""ಯತೋದಧರ್ಮಸ್ತತೋ ಜಯಃ.'' "ಆವ 
ಪಕ್ಷವನ್ನು ಅವಲಂಬಿಸಿದರೆ ಅಧರ್ಮವಲ್ಲವೆಂದು ತೋರುವ್ರದೋ, ಆ BE ವನ್ನು 
ಸೇರಬೇಕು; ರಾಜವಿದೋಹವು ಮಹಾಪಾತಕವಾದುದಾದಕಾರಣ ರಾಜಪಕ್ಟ 
ವನ್ನೇ ಅವಲಂಬಿಸು' ಎಂದುತ್ತರವನ್ನು ಕೊಟ್ಟನು. 

ವೀರೇಂದ್ರುಸು ಪುನಃ ಸ್ವಲ್ಪ ಚಿಂತಿಸಿ, "ರಾಜರಾರು? ಮೊಗಲರೂ ಪಠಾ 
ನರೂ ಉಭಯರೂ ರಾಜತ್ವಕ್ಕೋಸ್ಯರ ವಿವಾದ ಮಾಡುತ್ತಿದ್ದಾರೆ” ಎಂದನು. 


ಆರನೆಯ ಪರಿಚೆ ee ೨೩ 


ಅಭಿರಾಮಸ್ವಾ ಜ್‌ ಸಟ Ky ರಾಜ. 

Hesiod ಜಾತ ಅಕ ರಷಹನೊ? ? 

ಅಭಿರಾಮಸ್ವಾಮಿ--ಅವಶ್ಯಕವಾಗಿ ; ಅದಕ್ಕೆ ಸಂದೇಹವೇನು? 

ಆ ಮಾತನ್ನು ಕೇಳಿ ವೀರೇಂದ್ರನು ಅಸಂತೋಷವನ್ನು ತೋರ್ಪಡಿಸುವ 
ಮುಖಭಂಗಿಯನ್ನು ಮಾಡಿದನು. ಕ್ರಮವಾಗಿ ಅವನ ಕಣ್ಣುಗಳು ಆರಕ್ತವರ್ಣ 
ವಾದುವು. ಅಭಿರಾಮಸ್ವಾವಿಯು ಆಕಾರೇಂಗಿತ ಚಿಹ್ನೆಗಳನ್ನು ನೋಡಿ, 
" ವೀರೇಂದ್ರ! ಕ್ರೋಧವನ್ನು ಬಿಡು. ನಾನು ನಿನಗೆ TETE pe i ವನ್ನವ 
ಲಂಬಿಸೆಂದು ಹೇಳಿದೆನೇ ಹೊರತು, ಮಾನಸಿಂಹನ ಅನುಗತನಾಗೆಂದು ಹೇಳಲಿಲ್ಲ' 
ಎಂದನು. 

ವೀರೇಂದ್ರನು ತನ್ನ ಬಲಗೈಯನ್ನು ಮುಂದಕ್ಕೆ ಚಾಚಿ, ಎಿಡಗೈಯಿನೊಂದು" 
ಬೆರಳಿಂದ ಅದನ್ನು ತೋರುತ್ತ ಅಭಿರಾಮಸ್ವಾಮಿಯನ್ನು ಕುರಿತು, "ತಮ್ಮ 
ಪಾದವದ್ಮಗಳ ಆಶೀರ್ವಾದವಿದ್ದರೆ, ಈ ಹಸ್ತವನ್ನು ಮಾನಸಿಂಹನ ರಕ್ತದಲ್ಲಿ ' 
ತೊಳೆಯುವೆನು ' ಎಂದು ಹೇಳಿದನು. ಅಭಿರಾಮಸ್ವಾನಿಿಯು, ‘Ay cus, 
ನಾಗು, ರಾಗಾಂಧನಾಗಿ ಸ್ವಕಾರ್ಯವನ್ನು ನ ನಷ್ಟಮಾಡಬೇಡ ; ಮಾನ ಸಿಂಹನು 
ಮೊದಲು ಮಾಡಿದ ಅಸರಾಧಕ್ಕೆ ಆನಶ್ಯಕವಾಗಿ ದಂಡಿಸು; ಆದರೆ ಅಕ್ಬರ 
ಬಾದಷಹನ ಸಂಗಡ ವೈರವೇತಣ್ಕೆ?' ಬಂದನು. 

ವೀರೇಂದ್ರುನು ಕೋಧಾಸ್ರಿತನಾಗಿ, " ಅಕ್ಸ ರಬಾಡಷಹನ ಪಕಾ ಿವಲಂಬನೆ 
ಯನ್ನು ಮಾಡಿದರೆ, ಅವ ಸೇನಾಸ ತಿಗೆ ಅಧೀಷನಾಗಿ ಯುದ್ದವು ವನ್ನು ಮಾಡ 
ಬೇಕಾಗುವುದು? ಆರ ಅನುಗಾಮಿಯಾಗಬೇಕು? ಮಾನಸಿಂಹನಳ್ಳನೆ! ಗುರುಗಳೆ! 
ಈ ದೇಹವಿರುವವರಿಗೂ ಆ ಕಾರ್ಯವು ನೀರೇಂದ್ರಸಿಂಹನಿಂದಾಗತಕ್ಕುದಲ್ಲ' 
ಎಂದನು. 

ಅದನ್ನು ಹೇಳಿ ಅಭಿರಾಮಸ್ವಾವಮಿಯು ವಿಷಣ್ಣವದನೆವುಳ್ಳೆವನಾಗಿ ನೀರವ 
ವಾಗಿದ್ದು] ಕೆಲವು ನಿಮಿಷಗಳಾದ ಬಳಿಕ ಪುನಃ ವೀರೇಂದ್ರನನ್ನು ಕುರಿತು, 
"ಹಾಗಾದರೆ, ಪಶಾನರಿಗೆ ಸಹಾಯವನ್ನು ಮಾಡಿದರೆ ನಿನಗೆ ಶ್ರೇಯಸ್ಸ್ಸಾಗುವು 
ದೆಂದು ತಿಳಿಯುನೆಯೊ?' ಎಂದು ಕೇಳಿದನು. ಅದಕ್ಕೆ ವೀರೇಂದ್ರನು, STD, 
DE, ಪ್ರಭೇದಮಾಡುವುದು ಆವಶ್ಯಕವೇಸು?' ಎಂದು ಕೇಳಿದನು. l 

ಅಭಿರಾಮಸ್ವಾವಿು--ಅಹುದು. TTI HF, ಪ್ರಭೇದಮಾಡಬೇಕಾದುದು 
ಶ್ರೀಯಸ್ಸೇ ಅಹುದು. 

ವೀರೇ೦ದ್ರ--ಹಾಗಾದರೆ, ನಾನು ಪಠಾನರಿಗೆ ಸಹಕಾರಿಯಾಗುವುದು 
ಶ್ರೇಯಸ್ಸು. 

(SPEND atom Veh ಅಧವಾ ಕಪ್ಪವನ್ನು ತೆಗೆದುಕೊಳ್ಳುವವನು. 1 ವಿಷಣ್ಣ ada 
ಬಾಡಿದ ಮುಖ. F ಸೀರವವಾಗಿಒುಮಳ NIDA, ಮಾತಿಲ್ಲದೆ. 


೨೪ ದುರ್ಗೇಶನಂದಿನಿ 

ಅಭಿರಾಮಸ್ವಾನಿಯು ದೀರ್ಫನಿಶ್ರಾಸವನ್ನು ಬಿಟ್ಟು ಪುನಃ ಮೌನವಾ 
ಗಿದ್ದನು. ಆವನ ಕಣ್ಣುಗಳಲ್ಲಿ ನೀರು ತುಂಬಿತು. ಅದನು ನೋಡಿ ವೀರೇಂದ್ರನು 
ಅಚ್ಚರಿಗೊಂಡು, "ಗುರುಗಳೆ? BDA, ತಿಳಿಯದೆ ನಾನಾವ ಅಪರಾಧವನ್ನು 
ಮಾಡಿದೆನೋ ಅಪ್ಪಣೆಯಾಗಬೇಕು ' ಎಂದನು. 

ಅಭಿರಾಮಸ್ವಾನಿಿಯು ಉತ್ತರೀಯದ ಸೆರಗಿನಿಂದ ಕಣ್ಣೊರಸಿಕೊಂಡು, 
"ವೀರೇಂದ್ರ? ಕೇಳು. ನಾನು ಕೆಲವು ದಿನಗಳಿಂದ ಜ್ಯೋತಿಷ್ಯವನ್ನು ಗುಣಿಸು 
ತ್ಲಿದ್ದೆನು; ನಿನ್ನ ಮಗಳು ನಿನಗಿಂತ ನನಗೆ ಹೆಚ್ಚು ವಿಶ್ವಾಸಪಾತ್ರೆಯಾಗಿರುವು 


ದನ್ನು ನೀನು ಒಲ್ಲೆ! ಅದುಸಲುವಾಗಿ ಅವಳ ಸಂಬಂಧವಾಗಿ ಬಹುವಿಧ ಗಣಿತ 
ಶಾಸ್ತ್ರವನ್ನು ಗುಣಿಸಿದೆನು' ಎಂದನು. ಅದಂ ಕೇಳಿ ವೀರೇ೦ದ್ರನ ಮುಖವು 


-ವಿಶುಷ್ಯವಾಗಿ* ಆತುರದಿಂದವನು ಪರಮಹಂಸನನ್ನು ಕುರಿತು, "ಗುಣಿಸುವು 
ದರಲ್ಲೇನು ಕಂಡುಒಂದಿತು?' ಎಂದು ಕೇಳಿದನು. ಅಭಿರಾಮಸ್ವಾಮಿಯು, 
"ಆ ಗುಣಾಕಾರದಲ್ಲಿ ಮೊಗಲರ ಸೇನಾಪತಿಯಿಂದ ತಿಲೋತ್ಕಮೆಗೆ ಮಹತ್ತಾದ 
ಅವುಂಗಳವು೦ಂಟಾಗುವುದೆಂದು. ತಿಳಿಯಬಂದಿತು'. ಎಂದನು. ವೀರೇಂದ್ರನ 
ಮುಖವು ತೀರ ವನರ್ಣವಾಯಿತು. ಆಭಿರಾಮಸ್ವಾಮಿಯು ಮುಂದೆ ಹೇಳ 
ತೊಡಗಿದನು :--"ಮೊಗಲರು ನಮಗೆ ವಿಷಕ್ಟರಾದರೆ ಅವರಿಂದ SSZ oA 
ಅಮಂಗಳವು ಸಂಭವಿಸುವುದು; ಹಾಗಲ್ಲದೆ, ಅವರು ಸ್ಪಪಕ್ಟ್ಪದವರಾದರೆ, 
ಆ ಸಂಭವವಿಲ್ಲ; ಈ ಕಾರಣದಿಂದ ನೀನು ಮೊಗಲರ GE Sw, ವಹಿಸಬೇಕೆಂದು 
ಹೇಳಿದೆನು; ನನ್ನೀ ಮನೋಗತವನ್ನು ವ್ಯಕ್ಸಫಡಿಸಿ ನಿನಗೆ ಸಂಕಟವನ್ನು ೦ಟು 
ಮಾಡಬೇಕೆಂದು ನನಗಿಷ್ಟವಿರಲಲ್ಲ; , ಮನುಷ್ಯ ಯತ್ನವು ವಿಫಲವಾಗುವುದು; 
ಆದಕ್ಕೆ ಸಂದೇಹವಿಲ್ಲ; ಅಲಾಟಿ ಲಿಪಿಯು ಆವಶ್ಫಕವ್ನಾಗಿ ಘಟಿಸುವುದು ; ಹಾಗಲ್ಲ 
ದಿದ್ದರೆ, ನೀನೇಕೆ ಇಷ್ಟೊಂದು ಸ್ಟಿರಪುತಿಜ್ಞಿಯುಳ್ಳವ ಇಗುತ್ತಿದ್ದೆ?' ಎಂದು 
ಹೇಳಿದನು. 


ವೀರೇಂದ್ರನು ಮೌನವಾಗಿದ್ದನು. GRE ಅಭಿರಾಮಸ್ತಾವಿಯು, 
ಇ 
" ವೀರೇಂದ್ರ! ಬಾಗಿಲಲ್ಲಿ ಪಠಾನಾಧಿಪ ಕತಲೂಖಾನನ ದೂತನೊಬ್ಬನು ಒಂದು 


ನಿಂತಿರುವನು; ನಾನವನನ್ನು ನೋಡಿ ನಿನ್ನ ಬಳಿಗೆ ಬಂದೆನು; ನಾನು ನಿಷೇಧಿಸಿ 
ದುದರಿಂದ ದ್ವಾರಪಾಲಕರವನನ್ನು ನಿನ್ನ ಬಳಿಗೆ ಕರೆತರಲಿಲ್ಲ; ಪ್ರಕೃತ ನಾನು 
ಹೇಳತಕ್ಕುದೆಲ್ಲಾ ಪೂರ್ತಿಯಾಯಿತು; ಆ ದೂತನನ್ನು ಕರೆಯಿಸಿ, ಉಚಿತವಾದ 
ಪ್ರತ್ಯುತ್ತರವನ್ನು ಹೇಳಿ ಕಳುಹಿಸು' ಎಂದನು. 

ವೀರೇಂದ್ರನು ನಿಟ್ಟುಸಿರನ್ನು ಬಟ್ಟು, ತಲೆಯೆತ್ತಿ, "ಗುರುದೇವ! ನಾನಾವ 
ಪರ್ಯಂತ ತಿಲೋತ್ತಮೆಯನ್ನು ನೋಡಿರಲಿಲ್ಲವೋ, ಆವರೆಗೂ ಅವಳನ್ನ 
ಮಗಳೆಂದು ಸ್ಮರಣೆಯಲ್ಲಿರಲಿಲ್ಲ; ಈಗ ತಿಲೋತ್ತಮೆಯನ್ನುು ಬಿಟ್ಟರೆ ನನಗೀ 

t DRI ಹೆಚ್ಚು ಕಂದಿದುದಾಗಿ. 


ಏಳನೆಯ ಪರಿಚ್ಛೇ ದ ೨೫ 


ಪ್ರಪಂಚದಲ್ಲಿ ಮತ್ತಾರೂ ಇಲ್ಲ; ತಮ್ಮ SU oho ಶಿರೋಧಾರ್ಯವಾದುದು ; 
ಅಗತ್ಯವಾಗಿ ಶಿರಸಾವಹಿಸುನೆನು. ಹಿಂದೆ ಆಗಿಹೋದುದನ್ನು ಇಂದಿನಿಂದ 
ಮರೆತುಬಿಡುವೆನು. ನಾನು ಮಾನಸಿ೦ಹನ ಅನುಗಾನಿಿಯಾಗುವೆನು ' ಎಂದು 
ಹೇಳಿ, ಸೇವಕನನ್ನು ಕುರಿತು ದ್ವ್ರಾರಪಾಲಕನಿಗೆ ಆ ದೂತನನ್ನು ಕರೆತರುವಹಾಗೆ 
ಹೇಳೆಂದು ಅಪ್ಪಣೆಮಾಡಿದನು. 

ವೀರೇಂದ್ರನ ಅಪ್ಪಣೆಯ ಪ್ರಕಾರ ದ್ರಾರಪಾಲಕಸಿಂದ ಕತಲೂಖಾನನ 

J N, pp 

ದೂತನು ಕರತರಲ್ಪಟ್ಟಿನು. ದೂತನು ಕತಲೂಖಾನನು ಕಳುಹಿದ್ದೊಂದು 
ಕಾಗದವನ್ನು ವೀರೇಂದ್ರನ ಕೈಯಲ್ಲಿ ಕೊಟ್ಟನು. ಕಾಗದದ ಅಭಿಪ್ರಾಯ 
ವೇನೆಂದರೆ; ""ನೀರೇಂದ್ರನು ಒಂದು ಸಾಬರ ಕುದುರೆಯನ್ನೂ ಐದು ಸಾವಿರ 
ಸ್ವರ್ಣಮುದೈಯನ್ನೂ ಕತಲೂಖಾನನ ಶಿಬಿರಕ್ಕೆ ಕಳುಹುಬೇಕೆಂದೂ ಹಾಗೆ 
ಕಳುಹದಿದ್ದರೆ, -ಕೆತಲೂಖಾನನ ಇಪ್ಪತ್ತು ಸಾಐರ ಸೈನ್ಫವು ಮಂದಾರಣಕ್ಕೆ 
ಕೂಡಲೇ ಕಳುಹಿಸಲ್ಪಡುವುದೆಂದೂ'' ಭಯಪ್ರದರ್ಶನ ಪೂರ್ವಕವಾಗಿ ಬರೆಯಲ್ಪ 
ಟ್ವಿದ್ದಿತು. ಖೀರೇಂದ್ರನಾ ಕಾಗದವನ್ನೋದಿಕೊಂಡು ದೂತನನ್ನು ಕುರಿತು: 
" ದೂತ! ನಿನ್ನ ಪ್ರಭುವಿಗೆ ಸೈನ್ಯವನ್ನು ಕಳುಹಬಹುದೆಂದು ಹೇಳು' ಎಂದು 
ಹೇಳಿಕಳುಹಿದನು. ದೂತನು ನತಶಿರನಾಗಿ ಹೊರಟುಹೋದನು. 

ವಿಮಲೆಯು ಮರೆಯಲ್ಲಿ ನಿಂತು ವೃತ್ತಾಂತವನ್ನೆಲ್ಲಾ ಆದ್ಯಂತವಾಗಿ 
ಸೇಳುತ್ತಿದ್ದಳು. 


ಖಳಸೆಯ WO COS 
ಅಸಾವಧಾನತಿ: 

ce 
ನದಿಯು ಕಲಕಲ ರವದಿಂದ ಪ್ರುವಹಿಸುತ್ತಿದ್ದಿತೋ, ಅರಮನೆಯಾ 
ಭಾಗದಲ್ಲಿ ಮಹಡಿಯಮೇಲೆ ವಾತಾಯನದಲ್ಲಿ ಕುಳಿತುಕೊಂಡು ತಿಲೋ 
ತ್ರವೆಯು ನದಿಯ ಜಲಾವರ್ತವನ್ನು ನೋಡುತ್ತಿದ್ದಳು. ಆಗ ಸಾಯಾಹ್ನ 
ಕಾಲವಾಗಿದ್ದಿತು. ಪಶ್ಚಿಮ ಗಗನದಲ್ಲಿ ಅಸ್ತಾಚಲಗತನಾಗಿದ್ದ'- ದಿನಮಣಿಯ 
ಮ್ಲಾನವಾದ ಕಿರಣಗಳಿಂದ ಸಂಸಕ್ಕವಾಗಿ ಸ್ವರ್ಣಮಯವಾದ ಕಾಂತಿಯನ್ನು 
ತಾಳಿದ ಮೇಘ HW MF ಸಮೇತ ಪುಕಾಕಶಿಸುತ್ತಿದ್ದ ಸೀಲಾಂಬರದ 
ಪ್ರತಿಬಿಂಬವು ಹರಿಯುತಿದ್ದ ನೀರಿನಲ್ಲಿ ಪ್ರತಿಬಿಂಬಿತವಾಗಿ ಅಲೆಗಳಿಂದ ಕಂಪಿತ 
ವಾಗುತ್ತಿದ್ದಿತು. ನದಿಯ ಆಚೆಯ ದಡದಲ್ಲಿದ್ದ ಎತ್ತರವಾದುಪ್ಪರಿಗೆಗಳೂ 


ಡ್‌ ಭಾಗದಲ್ಲಿ ಅರಮನೆಯ ತಳಹದಿಯನ್ನು ತೊಳೆಯುತ ಆಮೋದರ 





* ಅಸಾವಧಾನತೆ< ಚ್ಚರಿಕೆಯಿಲ್ಲ ದಿರುವುದು, ಆಚಾಗ್ರತೆ. 1 ವಾತಾಯನ ಟಿ, ಗವಾಸ್ಸ , 
1ಜಲಾವರ್ತ ನೀರಿನ ಸುಳಿ, 


೨೬ ದುರ್ಗೇಶನಂದಿನಿ 


ಉನ್ನತವಾದ ತರು, ಲತೆ ಮುಂತಾದುವೂ ನಿರ್ಮಲಾಕಾಶಪಟದಲ್ಲಿ ಚಿತ್ರಿತ 
ವಾಗಿದ್ದಂತೆ ಪ್ರಕಾಶವಾಗುತ್ತಿದು e ದುರ್ಗದೊಳಗೆ ಮಯೂರ ಸಾರಸಾದಿ 
ಕಲರವವುಳ್ಳ FN ಪ್ರಫುಲ್ಲ ಚಿತ್ತದಿಂದ ಮನೋಹರವಾದ ಧ್ವನಿಗಳನ್ನು 
ಮಾಡುತ್ತಿದ್ದುವು. ಅಲ್ಲಲ್ಲಿ ಜಂ ಪ್ರಾರಂಭದಲ್ಲಿ ಸ್ವಕೀಯವಾದ ಕೋಟರಾ 
ನ್ವೇಷಣದಲ್ಲಿ * BA WOOT ವಿಹಂಗಮವು ನೀಲಾಂಬರದಲ್ಲಿ ಶಬ್ದ ವಿಹೀನವಾಗಿ 
ಹಾರಾಡುತಿ ಶಿದ್ದಿತು.  ಆಮ್ರಕಾನನದಲ್ಲಿ ಸಂಚರಿಸಿ ಆಮೋದರ ಸದಿಯ ನೀರಿನ 
ಸ್ಪರ್ಶದಿಂದ ತವಗ ಪರಿಮಳಯುಕ್ಕವಾಗಿಯೂ ಇದ್ದ ಮಂದ 
ಮಾರುತವು. ತಿಲೋತ್ತಮೆಯ ಅಲಕಕುಂತಲ] ವನ್ನೂ ಅಂಸಾರೂಢಕ್ಕೆವಾದ 
ಚಾರುವಾಸಸ$ನ್ನೂ ಆಲು ಗಾಡಿಸುತಿದ್ದಿತು. 
ತಿಲೋತ್ಸಮೆಯು ಅತ್ಯಂತ ಸು೦ದರಿಯಾಗಿದ್ದಳು, ಪಾಠಕರಿಗೆ ಆ 
ಸುಂದರಿಯ ರೂಪಾನುಭವವನ್ನು ಮಾಡಿಕೊಡಬೇಕೆಂದು ನಾವು ಬಹಳ ಆಸೆ 
ಪಡುತ್ತೇವೆ. ಆದರೆ ಆ ರೂಪರಾಶಿಯನ್ನು ಇತರರಿಗೆ ಅನುಭವ ಮಾಡಿಕೊಡುವ 
ಬಗೆ ಹೇಗೆ? ಪಾಠಕ ಮಹಾಶಯರ! ನೀವು ನಿಮ್ಮ ಯೌವನ ಕಾಲದಲ್ಲಾವ 
ಳಾದರೂ ಸ್ಥಿರ ಸುಕೃತಿಯುಳ್ಳವಳಾಗಿಯೂ ಕೋಮಲ ಪ ಕತೃತಿಯುಳ್ಳ ವ ವ 
ಳಾಗಿಯೂ ಇದ್ದ ಯುವತಿಯಲ್ಲಿ ನೂತನವಾಗಿ ಪ್ರಾದುರ್ಭವಿಸುತಿದ್ದ ಲಾವಣ್ಯ 
ವನ್ನು ವೇಮಭರಿತವಾದ ಕಣ್ಣುಗಳಿಂದ ನೋಡಿರುವಿರಾ! ಆವಳ ರೂಪಲಾವಣ್ಯ 
ಸ ಸಕೃದ್ವಿ (ಕ 3 cof] ತಿ ಹೃ ದಯ ಕುಹರದಲ್ಲಿ ನೆಲೆಗೊಂಡು ವಿಸ್ಮೃತ 
ವಾಗಲಾರವೋ ಆವ A ಮೂರ್ತಿಯು ಕಿಶೋರ || 
ವಯಸ್ಸಿ ನಲ್ಲಿಯೂ, ಯಾವನದಲ್ಲಿಯೂ, ಪ್ರ ಗಲ್ಲ ವಯಸ್ಸಿನಲ್ಲಿಯೂ, ಕಾರ್ಯ 
ದಲ್ಲಿಯೂ, ವಿಶ್ರಾಮದಲ್ಲಿಯೂ, TIURIA, ಯಲ್ಲಿಯೂ, ನಿದ್ರಾವಸ್ಥೆಯಲ್ಲಿಯೂ 
ಪುನಃಪುನಃ ಸ್ಮೃತಿ ಮಾರ್ಗದಲ್ಲಿ ಸ್ವಷ್ಟ ದಂತೆ ಸರಣಿಗೆ ಬರುತ್ತೆ ಹೃದಯದಲ್ಲಿ 
ಯಾತಾಯಾತೈ£ ಮಾಡುತ್ತಿ ದ್ದರೂ, ತ್ರ ೦ಬಂಧದಿಂದ ಚಿತ್ರ ತ್ರಮಾಲಿನ್ನ ಸ್ನುಂಟು 
ಮಾಡುವ ಆಲಸ್ಯವು ಹುಟ್ಟು ಶ್ಪವುದಿಲ್ಲವೋ mode ರಮಣೀಮಣಿಯನ್ನು ನೋಡಿರು 
ವರಾ? ಹಾಗೆನೆ ನೋಡಿದ್ದ sete, ನಿಮ್ಮ ಮನಸ್ಸಿ ಗೆತಿಲೋತ್ಳಮೆಯ ರೂಪಲಾವಣ್ಯ 
ಗಳು ಸಾ ಿನುಭೂತವಾಗುವುವು. ತಿಲೋತ್ತ, ARN ಆಕಾರವು ಸೌಂದರ್ಯಪ್ರಭಾ 
ls ಮನಸ್ಸಿನಲ್ಲಿ ಕಾಮನಾ ಪುಬೋಧಕವಾದುದಾಗಿರಲಿಲ್ಲ. 
ಅವಳಾ ಆಕಾರವು ಲೀಲಾ ಲಾವಣ್ಯ್ಯಾದಿಗಳ ಪಾರಿಪಾಟ್ಯಿದಿಂದ ಹೃದಯ ಮಧ್ಯದಲ್ಲಿ 
ವಿಷದ ಸದ ಹಲ್ಲನ್ನು ಚು ಮಖ: ಅವಳ ಆಕಾರವು ಬ” ಮಾಧು 
* ಕೋಟರಾನ್ಸೆ «ಷಣದಲ್ಲ್ಲಿ ಎ = ಗೂಡನ್ನು ಹುಡುಕುವುದರಲ್ಲಿ, T ವ್ಯಸ್ತವಾದ-ಎ ಹಲುಬುವ್ಕ ಚಿಂತೆ 
ಯುಳ್ಳ, ಅಲಕಹುಂತಲವ್‌' ಮುಸು Goes, ್ಕ ಅಂಸಾರೂಢ ಭುಜದಮೇಲೆ ಬಂದಿದ್ದ. ಕ್ಲ ಚಾರು 
ವಾಸಸು-- ಮನೋಹರವಾದ ಸೆರಗು. 6] RTA ET O= ಒಂದುತಡವೆ ನೋಡುವುದು, || 2223 = 
ಹದಿನೈದು ವರ್ಷಕ್ಕೆ ಕಡಿವೆಯಾದ ವಯಸ್ಸು. ZL ಯಾತಾಂಯಾತ- ಬಂದು ಹೋಗುವುದು. 


ಏಳನೆಯ ಪರಿಚ್ಛೆ ಕೇದ ೨೭ 


ರ್ಯಾದಿ ಗುಣಗಳಿಂದ eer ನ್ನು ಸಂತೋಷಪಡಿಸುತ್ತಿ OQ go. ಅವಳಾ ಆಕಾರವು 
ಸಂಧ್ಯಾ ಸವಿರಾರಣ*ದಿಂದ ye A ವಸಂತಲತೆಯೋಪಾದಿಯಲ್ಲಿ ಮನದಲ್ಲಿ 
ಮೃದುವಾಗಿ ಚಲಿಸುವಂತಹುದಾಗಿದ್ದಿತು. 

ತಿಲೋತ್ತಮೆಯು ವಯಸ್ಸಿನಲ್ಲಿ ಹದಿನಾರು ವರುಷದವಳಾಗಿದ್ದಳು; 
ಅದುಕಾರಣ ಅವಳ ದೇಹವು ಪೂರ್ಣಪ್ರಾಯದನಳಾದ ರಮಣಿಯ ದೇಹದಂತೆ 
ಸಂಪೂರ್ಣತೆಯನ್ನು ಹೊಂದಿರಲಿಲ್ಲ. ದೇಹಪುಮಾಣದಲ್ಲಿಯೂ ಮುಖದಲ್ಲಿಯೂ 
ಸ್ವಲ್ಪ ಸ್ವಲ್ಪ ಬಾಲೆಯ ಭಾವವು ಕಂಡುಬರುತ್ತಿದ್ದಿತು. ಲಲಾಟವು ಸುಘಟಿತ 
ವಾಗಿಯೂ ಸು೦ದರವಾದುದಾಗಿಯೂ ಇದ್ದಿತು; ಅಲ್ಪ್ಬವಾಗಿರಲಲ್ಲ; ಅತಿ 
ವಿಶಾಲವಾಗಿಯೂ BION; ಅರ್ಥರಾತ್ರಿಯ ಬೆಳೆದಿಂಗಳಿಂದ ಶೋಭಾಯಮಾನ 


ವಾದ ನದಿಯೋಪಾದಿಯಲ್ಲಿ HIDO ಭಾವಪುಕಾಶಕವಾಗಿದ್ದಿತು. . ಅವಳ 
eyed ಉಭಯ ಪಾರ್ಶ್ವಗಳಲ್ಲಿಯೂ ಅತಿನಿಬಿಡ ಕೃಷ್ಣವರ್ಣವುಳ್ಳ 


ಕುಂಚಿತವಾದ ಮುಂಗುರುಳು. ಬ ಭೂ)ಯುಗ್ಮ, ಕಪಾಲ, ROBA S, ಭುಜ, 
ವಕ್ಚಸ 3% ಇವುಗಳಮೇಲೆ ಬಿದ್ದು ಅಲುಗಾಡುತ್ತಿದ್ದಿತು. ಮಸ್ತ ಕದ ಹಿಂಭಾಗದಲ್ಲಿ 
ho T E ತುರು ಬುಕಟ್ಟಿ Bests ಸಾದೊಂದು ಮುಕ್ತಾ 
ಹಾರದಿಂದ ಕಟ್ಟಿಲ್ಪಟ್ಟಿದ್ದಿತು. ಆ ಲಲಾಟಿದ ಕುಲದಲ್ಲಿ BO, oon, 3 ಧನುರಾ 
ಕಾರವಾಗಿ ನಿಬಿಡವರ್ಣವಾಗಿ ಚಿತ್ರಕಾರನಿಂದ ತಿದ್ಧಲ್ಪಟ್ಟಿದ್ದಂತಿದ್ದಿತು. ಆದರೆ 
ಮತ್ತೊಂದು ತಿಲಾಂಶದಷ್ಟು ಸ್ಕೂಲವಾಗಿದ್ದರೆ ಡೋಷರಹಿತವಾದುದಾಗಿರು 
ತ್ರಿದ್ದಿತು. ಪಾತಕ ಸಾಜ “ನಿಮಗೆ | ದೃಷ್ಟಿಯಲ್ಲಿ ಆಸೆಯಲ್ಲವೆ? 
ಹಾಗಿದ್ದರೆ ನಿಮಗೆ. ತಿಲೋತ್ಕಮೆಯು ನೋರಂಜಿನಿಯಾಗಲಾರಳು. 
ತಿಲೋತ್ಕಮೆಯ ಕಣ್ಣುಗಳು ಅತಿ ಆ. ವಿಂಚಿನಹಾಗೆ ಚಂಚಲ 
ಕಟಾಕ್ಸವುಳ್ಳವುಗಳಾಗಿರಲಲ್ಲ; ಅವಳ ಮುದ್ದಾದ ಕಣ್ಣುಗಳೆರಡೂ ಅತಿ ವಿಶಾಲ 
ವಾಗಿಯೂ ಶಾಂತವಾಗಿಯೂ ಜ್ಯೋತಿರ್ಮಯವಾಗಿಯೂ ಇರುವುವು. ಅವುಗಳ 
ವರ್ಣವಾದರೋ, ಉಷಃಕಾಲದಲ್ಲಿ ಸೂರ್ಯೋದಯಕ್ಕೆ ಸ್ವಲ್ಪ ಮೊದಲು 
ಚಂದ್ರಾಸ, ಸಮಯದಲ್ಲಿ ಆಕಾಶವು ಧಾರಣೆಮಾಡುವ ವರ್ಣದಂತೆ ಕೋಮಲ 
ವಾದ ನೀಲವರ್ಣವಾಗಿದ್ದಿತು. ಈ ಪ್ರಕಾರ ಪುಶಸ್ತವಾಗಿಯೂ ಕೋಮಲ 
ವಾಗಿಯೂ ಇದ್ದಾ ಕಣ್ಣುಗಳಿಂದ ಸ ಮೆಯು ಒಮ್ಮೆ ದೃಷ್ಟಿಸಿ ಸಿ ನೋಡಿದರೆ, 
ಆ ದೃಷ್ಟಿ ಯಲ್ಲಿ ಸ್ವಲ್ಪ ಸಕು ಕಾಸ ಪಟ್ಟೆವು ತೋರದು. ತಿಲೋತ್ಸಮೆಯು 
ಅಪಾಂಗದೃಷ್ಟಿ ಯಿಂದ ಎ೦ದರೆ, pili El ನ ರೀತಿಯನ್ನ ರಿತಿರಲಿಲ್ಲ; 
ಅವಳಾ ದೃಷ್ಟಿಯ ಸರಳತೆಯು ಅವಳ ಮನ ನ ಸರಳತೆಯನ್ನೂ ನಿಸ ;ಂಶಯೆ 
Donne ನಿಷ್ಠಾಪಟ್ಟೆವನ್ನೂ ತೋರ್ಪಡಿಸುತ್ತಿ ದ್ದ ees ಮಜ 
ವನ್ನು ನೋಡಿದರೆ, ಅವಳಾಕೂಡಲೇ ಅಥೋಮುಖಿಯಾಗಿರುವಳು ; ಇತರ 


* ಸವಿಟಾರಣ ತಂಗಾಳಿ, ವಾಯು, 


೨೮ _ a ಕನ ಎ8 


ವಿಧವಾಗಿ ದೃಷ್ಟಿಸಿ ನೋಡಳು. ನಾಸಿಕವು ಎಸಳಾಗಿ ere ಕೈ ಸಮಾನ 
Hee ಓಷ್ಕಾಧರಗಳೆರಡೂ ಎರಡು ಗುಲಾಬಿ ಹೂಗಳು ರಸದಲ್ಲಿ ಮುಳುಗಿ 
ಲುವಂತೆ ಸ ಸ್ವಲ್ಪ  ಚಿಕ್ಕವಾಗಿ ದುಂಡಾಗಿ ಮಂದಸ್ಮಿತಯುಕ,ವಾಗಿರುವುವು. ಆ 
್ಯಧೆರಗಳಲ್ಲಿ n ಶ ಮಂದಸ್ಮಿತವನ್ನು ಸ ನೋಡಿದವ 35008, ನೀವು ಯೋಗಿ 

a ರೂ, ಮುನಿಯಾಗಿದ್ದ ರೂ, ಯಾವನನ್ನು ರಾಗಿದ್ದರೂ, ವೃದ್ಧರಾಗಿದ್ದರೂ 
BGR, COND ಮರೆಯಲಾರಿರಿ; ಆದರೂ ೮ ಮಂದಸ್ಮಿತದಲ್ಲಿ. ಸರಳತೆಯ 
ಬಾಲೆಯ ಭಾವವೂ ಹೊರತು ಮತ್ತಾವ ಕೌಟಿಲ್ಯವೂ ಕಾಣುತಿರಲಿಲ್ಲ. 

ತಿಲೋತ್ಕಮೆಯ ಶರೀರವು ಅಂಗಸೌಷ ವುಳ್ಳ ದುದಾಗಿ ಸುಘಟಿತವಾಗಿ 
ದ್ದರೂ ಪೂರ್ಣತೆಯನ್ನು ಹೊಂದಿರಲಿಲ್ಲ. ವಯಸ್ಸು ಸಾಲದಿರುವುದರಿಂದಲೋ 
ಅಥವಾ ಶರೀರದ ಸ್ವಾಭಾವಿಕ ಸ್ತಿ ತಿಯಿಂದೆಲೋ ಸುಂದರವಾದವಳಾ ದೇಹವು 
AOE ೬ವಾಗಿದ್ದಿ ತೇ Bod ತು RA, ಅವಾಗಿರಲಲ್ಲ. ಸೂಕ ಕ್ಸ ಪಾದಾ ಶರೀರದ 
ಎಲ್ಲಾ, ೫೬. ದುಂಡುದುಂಡಾಗಿ ಸುಲಲಿತವಾಗಿದ್ದಿ ತು. “ದುಂಡಾದ ಕೈಗಳಲ್ಲಿ 
ರತ್ನವಲಯವೂ, ದುಂಡಾದ ಬಾಹುಗಳಲ್ಲಿ ಸಟ e ಬಾಚೀಬಂದೂ, 
ದುಂಡಾದ ಬೆರಳಿನಲ್ಲಿ ಮುದ್ರೆಯುಂಗುರವೂ, ದುಂಡಾದ ಕಟಿಯಲ್ಲಿ ರತ್ನಮೇಲು 
ಲೆಯೂ, ಚಲುವಾದ ಭಧುಜಗಳಮೇಲೆ ಸ _ರ್ಣಹಾರವೂ, ಸುಘಟಿತ ಕಂಠದಲ್ಲಿ 
ರತ್ನ ಕಂಠಿಯೂ ಪ್ರಕಾಶಿಸುತ್ತಿದ್ದುವು, 

ತಿಲೋತ್ತಮೆಯು ಖಕಾಕಿನಿಯಾಗಿ ವಾತಾಯನದಲ್ಲಿ ಕುಳಿತೇನನ್ನು 
ಮಾಡುತ್ತಿರುವಳು? ಸಾಯಾಹ್ನದ ಗಗನದ ಕಾಂತಿಯನ್ನು ನೋಡುತ್ತಿರುವಳೆ? 
ಹಾಗಿದ್ದರೆ, ನೆಲದಮೇಲೆ ದೃಷ್ಟಿಯುಳ್ಳವಳಾಗಿರುವಳೇಕ ? ನದಿಯ ತೀರದಲ್ಲಿ 
ಹುಟ್ಟಿರುವ ಕುಸುಮಗಳಿಂದ ಸುವಾಸಿತವಾದ ತಂಗಾಳಿಯನ್ನು ಸೇವಿಸುತ್ತಿರು 
ವಳೆ? ಹಾಗಿದ್ದರೆ ಮುಖದಮೇಲೆ ಬಿಂದು ಬಿಂದುವಾಗಿ ಬೆವರ್ನೀರು ಮಿನುಗುವ 
Bes? ಗೋವುಗಳು ಮೇಯುವುದನ್ನು ನೋಡುವಳೆ? ಅದಿರಲಾರದು; 
ಗೋವುಗಳೆಲ್ಲವೂ ಒಂದೊಂದಾಗಿ ಮನೆಗೆ ಬಂದಿವೆ. ಕೋಕಿಲೆಹಕ್ಕಿಯ ಕೊರಳನ್ನು 
ಕೇಳುವಳೆ? ಹಾಗಾದರೆ ಮುಖವು ಒಳಲರುವುದಕ್ಕೆ ಕಾರಣವೇನು? 
ತಿಲೋತ್ತಮೆ ಯು ಆವದನ್ನೂ ನೋಡುವುದಿಲ್ಲ; ಆವದನ್ನೂ ಕೇಳುವುದಿಲ್ಲ. 
ಚಿಂತೆಯನ್ನು ಮಾಡುತ್ತಿರುವೆಳು. 

ದಾನಿಯು ದೀಪವನ್ನು ತಂದಿಟ್ಟ ಳು. ತಿಲೋತ್ರಮೆಯು ಚಿಂತಿಸುವುದನ್ನು 
ಬಿಟ್ಟು, ಒಂದು ಪುಸ್ತಕವನ್ನು ತೆಗೆದುಕೊಂಡು ದೀಪದ ಬಳಿ ಬಂದು ಈತ 
ಕೊಂಡಳು. ಅನಳಿಗೋಡುವುದಕ್ಕೆ ಬರುವುದು. ಅಭಿರಾಮಸ್ರಾಮಿಯೆ ಬಳಿ 
ಸಂಸ್ಕೃೃತವನ್ನೋದಿದ್ದಳು. ಓದುತ್ತಿದ್ದ ಪುಸ್ತಕವು ಕಾದಂಬರಿ. ಸ್ವಲ್ಪ ಓದಿ 
ವಿರಕೆಯಾಗಿ ಕಾದಂಬರಿಯನ್ನೊತ್ತ,ಟ್ಟು ಮಡಗಿದಳು. ಮತ್ತೊಂದು ಪುಸ್ತಕ 
ವನ್ನು ತೆಗೆದುಕೊಂಡಳು; ಅದು ಸುಬಂಧು'ಕೃತ ವಾಸವದತ್ತ; ಸ್ವಲ್ಪ 


i 


Sve) ate ೨೯ 


EBS, ದಿದಳು ; ಹಿ ಸ್ವಲ್ಪ ಯೋಚಿಸಿದಳು ; ಪುನಃ ಓದಿದಳು; ಪುನಃ 
ಯೋಜನೆಯಲ್ಲಿ ಮಗ್ನೆ ಯಾದಳು. ವಾಸವದತ್ತವೂ ಮನಸ್ಸಿಗೊಪ್ಪಲಿಲ್ಲ. ಅದನ್ನು 
ಬಿಟ್ಟು AS eE ್ಲೀದುವುದಕ್ಕೆ ರ ಸ ತಗೋಟಿಂದಲ್ಪ 
ಸ್ವಲ್ಪ ಆಹ್ಲಾದಕರವಾಗಿದ್ದಿತು. ಅದರಲ್ಲಿ, “so VIS Gedo ತೃಜಮಂಬೇರಂ 
ರಿಪುಮಿವ ಕೇಳಿಷು ಲೋಲಂಃ'' ಎಂಬೀ ಚರಣವನ್ನೊೊ (ದಿ, ಅಬ್ದಾಯುಕ್ಕೆಯಾಗಿ 
ಸ್ವಲ್ಪ ನಕ್ಕು, ಪುಸ್ತಕವನ್ನು ಕೆಳಗಿಟ್ಟು ಬಳಿಕ ನಿಷ್ಕರ್ಮಳಾಗಿ ಶಯ್ಯೆಯಮೇಲೆ 
ಬಂದು ಕುಳಿತಳು. ಸವಿಸಾಪದಲ್ಲೊಂದು ಲೇಖನಿಯೂ ಮತ್ತೊಂದು ಮಶಿಯೆ 
ಪಾತ್ರವೂ ಇದ್ದುವು. ಮನಸ್ಸು ಪರಾಧೀನವಾಗಿ ಮತ್ತೆ.ಲ್ಲಿಯೋ ಹೋಗಿದ್ದಿತು. 
ಮರದವಳಾಗಿದ್ದಂತೆ ಲೇಖನಿಯನ್ನು ತೆಗೆದುಕೊಂಡು ಮಶಿಯಪಾತ್ರದಲ್ಲದ್ದಿ 
ಮಂಚದಮೇಲೆ ಅನೈಚ್ಛಿಕವಾಗಿ ಒಂದಕ್ಕೊಂದು ಹೊಂದಿಕೆಯಿಲ್ಲದೆ ಬರೆಯ 
ಲಾರಂಭಮಾಡಿ, ಕ-ಮ-ಸ-ಕೊಠಡಿ ಬಾಗಿಲು-ಮ-ರ-ನುಷ್ಯ ವಂದು ಮುಂತಾಗಿ 
ಬರೆದಳು. ಅಸಂಬಂಧವಾದಾ ಲಿಪಿಗಳಿಂದ ಮಂಚದೊಂದು ಭಾಗವೆಲ್ಲಾ ತುಂಬಿ 
ಹೋಗಿ ಮಶೀಮಯವಾಗಿ ಹೆಚ್ಚು ಬರೆಯಲು ಸ್ಥಳವಿಲ್ಲದೆ ಹೋದುದರಿಂದ, 
ಎಚ್ಚರಗೊಂಡು, ಅದುವರೆಗೆ ತಾನು ಮಾಡಿದ ಕಾರ್ಯವನ್ನು ನೋಡಿ ಸ್ವಲ್ಪು 
ನಕ್ಕು, ಬರೆದಿದ್ದು 08, 9a, ಓದುವುದಕ್ಕೆ ತೊಡಗಿದಳು. ಏನೆಂದು ಬರೆದಿದ್ದಳು ? 
ವಾಸವದತ್ತ, ae ತೊಕ ಈ-ಪ-ವೈ 3-8, ~83—Ne sR se dod— 
ಬಳ್ಳಿ ೨ _ಬಲೆ-ತೋಟಿ- ಮತ್ತೇನೆಂದು ಬರೆದಿದ್ದ ಳು? 
"ಕುಮಾರ wns on” ಬ೦ದು 
BARS, ದುತ್ತ ಲೆ, ಲಜ್ಜೆ ಯಿಂದ ತಿಲೋತ್ತಮೆಯ ಮುಖವು ರಕ್ಕವರ್ಣ 
ವಾಯಿತು. ಹುಚ್ಚು ಡುಗ! oe x (ಪಡುವುದಕ್ಕೆ ಚಿಕ್ಕಮನೆಯಲ್ಲಾ ರಿದ್ದರು? 
ಘುಮಾರ 2 ಜಗತ್ತಿ ೦೫'', " ಕುಮಾರ ಜಗತ್ತಿ ೦ಹ'' ಎಂದು ಒಂದಾವರ್ತಿ, 
ಎರಡಾವರ್ತಿ, ಹ ಅನೇಕಾವರ್ತಿ ರ ಬಾಗಿಲಕಡೆ ನೋಡಿ 
ಪುನಃ ಓದಿದಳು ; ಪುನಃ ನೋಡಿ, ಪುನಃ ಓದಿದಳು —ಕಳ್ಳನು ಕಳವು ಮಾಡುವಾಗ 
ನೋಡುವ ಹಾಗೆ 
ಆರಾದರೂ ಬಂದರೆ ಕಂಡುಬಿಡುವರೆಂಬ ಭಯದಿಂದ ಹೆಚ್ಚು ಹೊತ್ತು, 
ಓದಲು ಸಾಹೆಸವುಳ್ಳ ವಳಾಗಲಲ್ಲ, ಬೇಗನೆ ನೀರನ್ನು ತಂದು TERA ಲ್ಲಾ 
ತೊಳೆದಳು. ತೊಳೆದರೂ ಮನಸ್ಸಿನಲ್ಲಿ ಧೈರ್ಯವುಂಟಾಗಲಲ್ಲ; ಬಟ್ಟಿ ಯಿಂಡೊರೆ 
ನಿದಳು. ಪುನಃ ಮಶಿಯ ಗುರುತುಳಿದಿರಬಹುದೆ೦ಬ ಶಂಕೆಯಿಂದ ಕಣಿ ರಿಸಿ 
ನೋಡಿದಳು. ಚಿಹ್ನೆ ಗಳಾವವೂ ಇರಲಿಲ್ಲ; ಆದರೂ ಬರೆದಿದ್ದು ದೋದುವುದ 


* Thy sounding bangles, wench, resign, 
Lest they the tell tales play. 
Thy foes they are, sweet lady mine, 
For dal’ance restless they, 


೩೦ ದುರ್ಗೇಶನಂದಿನಿ 


ದಳು. ಆದರೂ ಬರೆದಿದ್ದುದು ಬರೆದಿದ್ದಹಾಗೆ ಕಾಣಿಸಿತು, ಏನೆಂದು ? 
ಹ) ವಾರ vna ow” ಎ೦ದು. 





ಖಂಟನೆಯ HOLS COS 
ನಿನುಲೆಯ ಆಲೋಚನೆ 


ಟ್ರ gee ಅಭಿರಾಮಸ್ವಾನಿಿಯ ಕುಟೀರದಲ್ಲಿ ನಿಂತಿದ್ದಳು. ಅಭಿರಾಮ 
ಸ್ವಾಮಿಯು ನೆಲದಮೇಲೆ ಯೋ ಗಾಸನದಲ್ಲಿ ಕುಳಿತಿದ್ದನು. ನಿಮಲೆಯು 

ತಾನೂ ತಿಲೋತ್ತಮೆಯೂ ಒಗತ್ಸಿಂಹನ ಸಂದರ್ಶನಮಾಡಿದಾಗ ನಡೆದ 
ಸಂಗತಿಗಳನ್ನ ಲ್ಲಾ ಆದ್ಯಂತವಾಗಿ ಅಭಿರಾಮಸ್ವಾಮಿಗೆ ವರ್ಣಿಸಿ ಹೇಳಿ, ಅನಂತರ 
«ಇಂದಿಗೆ ಹದಿನಾಲ್ಕನೆಯ ದಿನ, ನಾಳೆಗೆ ಪಳ್ಚಪೂರ್ಣವಾಗುವುದು' ಎಂದು 
ಹೇಳಿದಳು. ಅದನ್ನು ಹೇಳಿ ಅಭಿರಾಮಸ್ವಾವಿುಯು, "ನೀವೀಗ ಮಾಡಿರುವ 
ಸ೦ಕಲೃ್ಪವೇನು?' ಎಂದು ಕೇಳಿದನು. 

ವಿಮಲೆಯು, . "ಓಸರಿಸಿದಾಲೋಚನೆಗೆ ಸಲುವಾಗಿ ತಮ್ಮ ಬಳಿಗೆ 
ಬಂದೆನು' ಎಂದಳು. ಅಭಿರಾಮಸ್ವಾವಮಿಯು, "ನನ್ನ ಅಭಿಪ್ರಾಯದಲ್ಲೀ ವಿಷಯ 
ವನ್ನು ಕುರಿತು ಪುನಃ ಆಲೋಚಿಸದಿರಬೇಕೆಂಬುದೇ  ಉತ್ತವು ಬುದ್ದಿವಾದ 
ವೆಂದು ಹೇಳಿದನು. 

ವಿಮಲೆಯು ವಿಷಣ್ಣವದನೆಯಾಗಿ ನಿಂತಳು. ಅಭಿರಾಮಸ್ವಾವಿಿಯು 
ವ್ಯಾಕುಲವೇಕೆಂದು ಕೇಳಿದನು. ಅದಕ್ಕೆ ನಿಮಲೆಯು, "ತಿಲೋತ್ತಮೆಗೆ 
ಮುಂದೇನುಪಾಯ ಮತಾಡಬೇಕು?' ಬಂದಳು, 

ಅಭಿರಾಮಸ್ವಾವಿಯು DA, STON, "ತಿಲೋತ್ಕಮೆಯ ಹೃದಯದ 
ಲ್ಲಾಗಲೇ ಅನುರಾಗವು ಹುಟ್ಟಿರುವುದೆ?' ಎಂದು ಕೇಳಿದನು. ` 

ವಿಮಲೆಯು ಸ್ವಲ್ಪ ಮೌನವಾಗಿದ್ದು ಅನಂತರ, "ತಮಗೆ ಮತ್ತೆಷ್ಟೆಂದು 
ವಿಜ್ಞಾವಿಸಲ? ನಾನೀ ಹದಿನಾಲ್ಕು ದಿನಗಳಿಂದ ಅಹೋರಾತ್ರಿ ತಿಲೋತ್ಕಮೆಯ 
ಭಾವಗತಿಕಗಳನ್ನು ನೋಡುತ್ತಿದ್ದೇನೆ. ನನ್ನ ಮನಸ್ಸಿಗೆ ತಿಲೋತ್ತಮೆಯ ಹೃದಯ 
ದಲ್ಲಿ ಅತಿ ಪ್ರಗಾಢವಾದನುರಾಗೋದಯವಾಗಿರುವಂತೆ ಬೋಧೆಯಾಗುತ್ತದೆ' 
ಎ೦ದಳು. 

ಪರಮಹಂಸನು ಸ್ವಲ್ಪ ನಗುಮುಖನಾಗಿ, "ನೀವು ಹೆಂಗಸರು, ಮನದ 
ಲ್ಲನುರಾಗದ ಚಿಹ್ನೆಯು ತಲೆದೋರಿದ ಮಾತ್ರಕ್ಕೆ ಅದನ್ನ ತಿಯಾಗಿ ಮಾಡಿ, ಪ್ರಗಾಢ 
ವಾದನುರಾಗವೆಂದು ಹೇಳುವಿರಿ; ವಿಮಲೆ! IGAZ BIWI ಮುಂದಿನ ಸುಖ 


| * ಓಸರಿಸಿದಾಲೋಚಕೆ = set ಅಥವಾ ಸರಿಯಾದಾಲೋ ಚನೆ. 


ಎಂಟನೆಯ ceil ೩೧ 
ಸೌಭಾಗ್ಯ ವಿಚಾರದಲ್ಲಾ ಲೋಚಿಸಬೇಡ. ಬಾಲಿಕಾ ಸ್ವಭಾವ ಪುಯುಕ, ಪ್ರಥಮ 
ಸಂದರ್ಶನದಿಂದ ಮನಸ್ಸಿಗೆ ಚಾಂಚಲ್ಯವುಂಟಾಗಿರಬಹುದು. ಆ ಏಷಯವನು 
ಈುರಿತಾವ ಮಾತನ್ನೂ ಹೇಳದಿದ್ದರೆ ಶೀಘ್ರವಾಗಿ WHS OBA, ಮರೆತು 
ಬಿಡುವಳು' ಎಂದನು. 

ವಿಮಲೆಯು, "ಹಾಗಿಲ್ಲ ಪ್ರಭುವೆ! ಆ ಲಕ್ಷಣಗಳು ಕಾಣುವುದಿಲ್ಲ; ಈ 
ಎರಡು ವಾರಗಳಲ್ಲಿ ತಿಲೋತ್ಕಮೆಯ ಸ್ವಭಾವವು ತೀರಾ ಮಾರುಪಟ್ಟು 
ಹೋಗಿದೆ; ತಿರೋತ್ತಮೆಯು ನನ್ನೊಂದಿಗಾಗಲಿ, ಸ್ನೇಹಿತಕೊಂದಿಗಾಗಲಿ 
ಮೊದಲಿನಹಾಗೆ ನಗುತ್ತ ಮಾತನಾಡುವುದಿಲ್ಲ. ಎಲ್ಲದರಲ್ಲಿಯೂ ವಿರಕ್ತೆಯಾಗಿ 
ದ್ಥಾಳೆ; ಪ್ರಾಯಃ ಮಾತನ್ನೇ ಬಿಟ್ಟಿದ್ದಾಳೆ; ಅವಳ ಪುಸ್ತಕಗಳೆಲ್ಲಾ ಮಂಚದಡಿ 
ಬಿದ್ದು ಮುಗ್ಗು ತ್ತವೆ. ಅವಳು ಲೀಲಾರ್ಥವಾಗಿ ಹಾಕಿದ್ದ ಪುಷ್ಪಲತೆಗಳೆಲ್ಲಾ 
ಜಲಾಭಾವದಿಂದೊಣಗುತ್ತವೆ; ಅವಳ ಪಕ್ಷಿಗಳೆಲ್ಲವೂ ಆಡಿಸುವರಿಲ್ಲದೆ ನಿರುತ್ಸಾಹಿ 
ಗಳಾಗಿವೆ; ಅವಳು ಸ್ವತಃ ಆಹಾರವನ್ನು ತೆಗೆದುಕೊಳ್ಳು ವುದಿಲ್ಲ; ರಾತ್ರಿ ನಿದ್ರೆ 


ಈ 


ಹೋಗುವುದಿಲ್ಲ; ಅಭಂಕಾರಾದಿಗಳನ್ನು ಧರಿಸುವುದಿಲ್ಲ; ಹಿಂದೆಂದೂ ಚಿಂತೆ 
ಯಿಲ್ಲದಿದ್ದವಳು ರಾತ್ರಿ ಹಗಲು ಚಿಂತೆಯಲ್ಲಿ ಮುಣುಗಿದ್ದಾಳೆ' ಎಂದು ವಿವರ 
ವಾಗಿ ಹೇಳಿದಳು. 

ಅಭಿರಾಮಸ್ವಾವಿಯು FES AW AWG, "ಬಳಿಕ, ದರ್ಶನ ಮಾತ್ರ 
ದಿಂದ ಗಾಢಾನುರಾಗವುಂಟಾಗದೆಂದು ತೋರುತ್ತ ದೆ; ಆದರೆ ನೀನೇನನ್ನುಮಾಡ 
ಬಲ್ಲೆ? ವೀರೇಂದ್ರನು ಆ ಸಂಬಂಧವನ್ನು ಮಾಡುವ ವಿಚಾರದಲ್ಲಿ ಸಮ್ಮತ 
ನಾಗನು ' ಎಂದು ಹೇಳಿದನು 

ವಿಮಲೆಯು, "ನಾನಾ AS ಇದುವರೆಗೂ ಆ ಪ್ರಸ್ತಾಪ 
ವನ್ನೆ ತ್ವಲಿಲ್ಲ! ಶೈಲೇಶ್ವರನ ದೇವಾಲಯದಲ್ಲಿ ಜಗತ್ತಿಂಹನಿಗೆ ನಮ್ಮ ಪರಿಚಯ 
ವನ್ನೂ ಹೇಳಿಲ್ಲ; ಆದರೆ, ನಮ್ಮ ಸಿಂಹಮಹಾಶಯರು (ಈ ಮಾತನ್ನು ಹೇಳುವಾಗ 
ವಿಮಲೆಯ ಮುಖದಲ್ಲಿ ಸ್ವಲ್ಪ ಭಾವಾಂತರೋದಸುವಾಯಿತು)--ನಮ್ಮ ಸಿಂಹಮಹಾಶಯರು 
ಮಾನಸಿಂಹನೆೊಂಬಿಗೆ ಮಿತ್ರತ್ವವನ್ನು ಬೆಳೆಯು ಸಿದರೆ, ಜಗತ್ತಿಂಹನು ಅವರಿಗೆ 
ಚಾಮಾತೃನಾಗುವ್ರ ದರಲ್ಲಿ ಹಾನಿಯೇನು?' ಎಂದಳು. 

ಅಭಿರಾಮಸ್ವಾಮಿಪಾನಸಿಂಹನು ಸಮ್ಮತಿಸುವನೇಕೆ? 

ವಿಮಲೆ--ಹಾಗೆ ಸಮ್ಮುತನಾಗದಿದ್ದರೆ, ಯುವರಾಜನ ಸ್ವತಂತ್ರನಾಗಿ 
ವರ್ತಿಸುವನು. 

ಆಭಿರಾಮಸ್ವಾನಿ-ಒಗತ್ತಿಂಹನು ವೀರೇಂದ್ರನ ಮಗಳನ್ನು 
ಯಾೂಗುವನೇಕೆ? 

ವಿಮಲೆ- -ಕುಲಸಂಬಂಧದ ದೋಷನೆಲ್ಲಿಲ್ಲ? ಜಯದರಸಿಂಹನ ಪೂರ್ವ 
ಪುರುಷರೂ ಯದುವಂಶದವರಾಗಿದ್ದಾರೆ. 


ಮದುವೆ 


42 ದುರ್ಗೇಶನಂದಿನಿ 


ಅಭಿರಾಮಸ್ವಾ ವುಿಯದುವಂಶದ ಕನ್ನೆ ಯು ಮುಸಲ್ವ್ಮಾನನ ಶ್ಯಾಲಕ 
ಪುತ್ರನ ವಧುವಾಗಬಹುದೆ? 

ಏನುಲೆಯು WADA AAA, E ACB, Sog ನೋಡಿ, "ಆಗಬಾರ 
ದೇಕೆ? ಯದುವಂಶಕ್ಕಿಂತ ಮತ್ತಾವ ವಂಶತಾನೇ ಹೀನವಾದುದು?' ಎಂದಳು. 

ಆ ಮಾತನ್ನು ಕೇಳುತ್ತಲೇ ಕೋೋಧದಿಂದ ಸೆ೦ನ್ಯಾಸಿಯ ಕಣ್ಣುಗಳು 
Sse ಕೆಂಪಾಗಿ, ಮಹಾಕಶೋರ ಸ್ವರದಿಂದವನು, (ಪಾಪಿಯಸಿ, ನೀನು ನಿನ್ಫ 
ಮಂದಭಾಗ್ಯವನ್ನು ಮರೆತಿಲ್ಲ; ದೂರ ಹೋಗು' ಎಂದನು. 


ಂಬತ್ತನೆಯ ಪರಿಚ್ಚೇದ 





ಕುಲತಿಲಕ 
ಗತ್ತಿಂಹನು ತಂದೆಯ ಅಪ್ಪಣೆಯನ್ನು ಪಡೆದು ಸಸ್ಪೆನ್ಯನಾಗಿ ಬಂದು 


ಜ ಸಡಿಯಿಸಿದ ಕಾರ್ಯಗಳಿಂದ ಪಠಾನರ ಸೈನ್ಯದಲ್ಲಿ ಮಹಾಭೀತಿ 
ಯುಂಟಾಯಿತು. ಕುಮಾರನು ಐದುಸಾವಿರ ಸೈನ್ಯದಿಂದ ಕತಲೂಖಾನನ ಐವತ್ತು 
ಸಾವಿರ ಸೈನ್ಯ Ray ಸುವರ್ಣರೇಖೆಯ ತೀರದ ಆಜೆಗೋಡಿಸಿಬಿಡುವುದಾಗಿ 
ಪ್ರತಿಜ್ಞೆಯನ್ನು ಮಾಡಿದ್ದನು. ಆದರೆ ಅಷ್ಟು ದೂರ ಕೃತಕಾರ್ಯನಾಗಲು ಸಾಧ್ಯ್ಯ 
ವಾಗಲಿಲ್ಲ. ಆದರೂ, ಅತ ತಂದೆಯ ಶಿಬಿರದಿಂದ ಬಂದು ಒಂದೆರಡು ವಾರಗಳಲ್ಲಿ 
ತೋರಿದ ಪ್ರಖ್ಯಾತವಾದ ಯೋದ್ಭೃಪತಿತ್ತದ ಗುಣಾತಿಶಯಗಳನ್ನು ಕೇಳಿ tod 
ಯಾದ ಮಾನಸಿಂಹನು, ನಮ್ಮ ಕುಮಾರನಿಂದ, "ರಾಜಪೂತ ios ಹೆಸ 
ಪೂರ್ವಗೌರವವು ಪುನರುದ್ದೀಪ್ಕವಾಗುವುದರಲ್ಲಿ ಸಂದೇಹವಿಲ್ಲ'' ವೆಂದು eae) 
ಜಗತ್ಸಿ೦ಹನು ಐದು ಸಾವಿರ ಸೈನ್ಯದಿಂದ ಐವತ್ತು ಸಾವಿರ ದಂಡಿನೆದುರಿಗೆ 
ನಿಂತು ಯುದ್ಧಮಾಡಿ ಶತ್ರು ಪರಾಜಯಮಾಡುವುದಸಾಧ್ಯೆವೆಂದೂ, ಹಾಗೆ 
ಯುದ್ಧಮಾಡಿದರೆ ತನಗೆ ಪರಾಜಯ ಅಥವಾ ಮೃತ್ಯು ಸಂಭವಿಸುವುದೇ ನಿಶ್ಚಯ 
ವೆಂದೂ ಚೆನ್ನಾಗಿ ತಿಳಿದಿದ್ದನು. ಅತಏವ, ಸಮುಖ ಸಂಗ್ರಾಮಕ್ಕೆ dos ಪಡದೆ 
ಸಮುಖ ಸಂಗಮವು]: ಸಂಭವಿಸದಹಾಗೆ ರಣಪ್ರಣಾಳಿಯನ್ನ ವಲಂದಿಸಿ, ತನ್ನ 
ಚಿಕ್ಕದಾದ ಸೈಸ್ಯವನ್ನಾವಾಗಲೂ ಮರೆಯಲ್ಲಿಟ್ಟಿರುವಸು. ನಿಬಿಡವಾದ BADI Go 
ದಲ್ಲಾಗಲೀ, ಸವಖದುದ ಅಲೆಗಳಹಾಗೆ ಏರು" ತಗ್ಗಾದ ಪ್ರದೇಶಗಳಲ್ಲಾಗಲೀ 
ಸೈನ್ಯ ಸ ಸಮೇತನಾಗಿ ಅಡಗಿರ.ವನು. ಆ ಪ್ರದೇಶಗಳು ಅನ್ಯರು ಸವಿತಾಪಣೆ ಬಂದು 
ನೋಡಿದರೂ Z, OTD ದಿಣ್ಣೆ ಗಳ ಅಂತರಾಯೆದಿಂದ ಅಲ್ಲಿ ಉಳಿದಿರುವವರು 
ಕಾಣದಹಾಗೆ ಮರೆಯಾಗಿರ.ವುವ್ರ. ಅಂತಹ ಸ್ಪಳದಲ್ಲಿದ್ದು ಸ್ವಲ್ಪ ಸ್ವಲ್ಪ ಸಂಖ್ಯಾಕ 
ಪಠಾನರ ದಳಗಳನ್ನು ಸಂಧಾನನತಾಟ, ee “Sons, ವ್ರ ಬಂದು ಬೀಳುವಂತೆ 


* ಉದಾಸೀನನನ್ನು = Rote ಸಸಿಯನ್ನು. 1 ಸಂಗ್ರಾಮ oe. 


-© 


bets, ನೆಯ ಪರಿಟ್ಟೇದ aa 


ಗುಂ ಸಸೈೈನ್ಯನಾಗಿ PR Sd ಬಿದ್ದು 'ಅವರನ್ನೊ ೦ದೇ 
ತಡವೆಗೆ ನಿಶ್ಶೇಷರನ್ನಾಗಿ ನ ಮಾಡಿಬಿಡುವನು. ಅವನ Sona: ಅನೇಕ ಅನ ee 
ರಿದ್ದವರು ಫಲಮೂಲ ಮತ್ಸ್ಯ್ಯಾದಿಗಳನ್ನು ಮಾರುವವರ ಹಾಗೂ, WRF, 
ಉದಾಸೀನ, ಬ್ರಾಹ್ಮಣ, ವೈದ್ಯ ಮುಂತಾದವರ ಹಾಗೂ ವೇಷಧಾರಿಗಳಾಗಿ 
ಅನೇಕ ಸ್ಥಳಗಳಿಗೆ ಹೋಗಿ, ಪಠಾನರ ಸೇನೆಯ ಬಲಾಬಲ ಗತಿವಿಧಿ ಮುಂತಾ 
ದುವುಗಳ ಸಂಧಾನವನ್ನು ಮಾಡಿಕೊಂಡು ಬಂದು ಜಗತ್ಸಿ೦ಹನಿಗೆ ತಿಳಿಸುವರು. 
ವರ್ತಮಾನವು ಬರುತ್ತಲೇ ಜಗತ್ತಿಂಹನು ಜಾಗರೂಕತೆಯಿಂದ ಜಾಗ್ರತೆಯಾಗಿ 
ಹೋಗಿ ಪಠಾನರು ಬರುವ ಮಾರ್ಗದಲ್ಲಿ ಸೈನ್ಯವನ್ನಿಟ್ಟಿದ್ದು, ಅವರು ಬಂದ 
ಕೂಡಲೇ ಅವರಿಗೆ ತಿಳಿಯದೆ ಹೋಗಿ ಕೌಶಲದಿಂದವರನ್ನು ಆಕ್ರಮಣಮಾಡು 
ವನು. ಪಠಾನರ ಸಂಖ್ಯೆಯು ಅಧಿಕವಾಗಿದ್ದರೆ, ಅವರಮೇಲೆ ಬೀಳುತ್ತಿರಲಿಲ್ಲ; 
ಏಕೆಂದರೆ, ಅವನ ಪ್ರಕೃತಾವಸ್ಥೆ ಯಲ್ಲಿ, ಯುದ್ದ ದಲ್ಲಿ ಪರಾಜಿತನಾದರೆ, ತನಗೆಲ್ಲವೂ 
ನಷ್ಟವಾಗುವ ಸಂಭವವೆಂದು ಜೆನ್ನಾ ಗಿ ತಿಳಿದಿದ್ದ ನು... ಅಂತಹ ಸಂದರ್ಭಗಳಲ್ಲಿ 
sa ಸೇನೆಯು ಮುಂದಕ್ಕೆ ET ಕಾದಿದ್ದು ಬಳಿಕ 
ಚಾಗರೂಕತೆಯಿಂದವರ ಹಿಂದೆ ಹೋಗಿ ಅವರ ಆಹಾರಾದಿಗಳನ್ನೂ, ಅಶ್ವ ಫಿರಂಗಿ 
ಮುಂತಾದುವನ್ನೂ ಅಪಹರಿಸಿಕೊಂಡು ಬಂದು ಬಿಡುವನು. ganas "ಸಸ್ಯವು 
ಪ್ರಬಳವಾದುದಾಗಿಲ್ಲದೆ ಅಲ್ಪ ಸಂಖ್ಯೆಯುಳ್ಳೆ ಸದುದಾಗಿದ್ದರೆ, ಆದು ಅನುಕೂಲ 
ವಾದ ಸ್ರ ಸ್ಥಳಕ್ಕೆ ಬರುವ ಚ ಮರೆಯಲ್ಲಿ Q ಕಾದಿದ್ದು ಅನಂತರ ಸಮಯವರಿತು 
ಸ್ಸ ಧಿತ ವ್ಯಾಘ)ದೋಪಾದಿಯಲ್ಲಿ ಚೀತ್ಯಾರ ಮಾಡುತ್ತಾ ಓಡಿಹೋಗಿ ಹತ 
ಭಾಗ್ಯರಾದಾ ಪಠಾನರನ್ನು ಖಂಡ ಖಂಡವಾಗಿ ಕೈಡಹೊಯ್ದುಬಿಡುವನು. 
ಅವರಿಗೆ ಶತ್ರುವು ಸವಿಸಾಪದಲ್ಲಿದ್ದುದು ಗೊತ್ತಾಗದೆ ಯುದ್ಧ ಸ್ಕೈ ಸನ್ನದ್ಧ ರಾಗದೆ 
ಅಕಸ್ಮಾತಾಗಿ ಶತ್ರು ಪ್ರವಾಹದ ಮುಖದಲ್ಲಿ ಬಿದ್ದು ಪ್ರಾಯಃ ಯುದ್ಧ ಏಲ್ಲದೆ 
ಪ್ರಾಣವನ್ನು ಬಿಡುವರು. 

ಈ ಪುಕಾರ ಅನೇಕ ಪರಾನರ Ayre ನಿಪಾತವಾಗಿ ಹೋಯಿತು. 
ಪಠಾನರು ಅತ್ಯಂತ ವ್ಯಸ್ತ ಚಿತ್ತರಾಗಿ, ಸಮುಖ ಸಂಗ್ರಾಮದಲ್ಲಿ ಜಗತ್ತಿಂಹನ 
ಸೈನ್ಯವನ್ನು DRI | DRN DENT ಏಶೇಷ ಪ್ರಯತ್ನ ವಿಶಿಷ್ಟ ರಾದರೂ 
ಜಗತ್ತಿಂಹನ 3 ಸೈನ್ಯವಿರುವ ಸ್ಮಳದ ಸಂಧಾನವನ್ನು ಮಾಡಲಾರದವರಾಗಿದ್ದ ರು, 
ತ 3 OWS ಸೈನ್ಯದವರು Sete ವಸವ ಪಠಾನ ಸೈನಿಕರ ಮ Bs 
ಕಾಲದಲ್ಲಿ ಬಂದು ಮುಖತೋರಿ ಮೃತ್ಯುಕಾರ್ಯವನ್ನು ಪೂರೈಸಿಕೊಲಡು 
ಅಂತರ್ಧಾನವಾಗಿ ಹೋಗಿಬಿಡುವರು. ಒಗೆತ್ತಿಂಹನು ಚತುರತಮನಾಗಿದ್ದನು. 
ತನ್ನ ಐದು ಸಾವಿರ ಸೈನ್ಯವನ್ನು ಒಂದೇ ಸೃಳದಲ್ಲಿಡುತ್ತಿರಲಿಲ್ಲ. ಒತ್ತಟ್ಟು 
ABA, ಪದಾತಿಗಳು, ಬೇರೆ ಕಡೆ ಎ ಮಂದಿ, ಇನ್ನೂರು ಮಂದಿ, 


BS ಕಡೆ ಖರಡು ಸಾವಿರ ಈ ರೀತಿಯಾಗಿ ವಿಭಾಗಮಾಡಿ, ಶತ್ರುವಿನ 
3 


av ದುರ್ಗೇ ಶನಂದಿನಿ 


ಸಂಧಾನ ಸಿಕ್ಕೆಡೆಗೆ ತನ್ನ ಸೈನ್ಯವನ್ನು ಕಳುಹಿಸುವನು. ಕಾರ್ಯವಾದ ಬಳಿಕ 
ಪುನಃ ಆ ಒನಗಳನ್ನಲ್ಲಿಡುತ್ತಿರಲಿಲ್ಲ. ರಒಪೂತರೆಲ್ಲೆಲ್ಲಿದ್ದಾರೆ, ಇಲ್ಲೆ ನ್ಲಿಲ್ಲವೆಂಬು 
Am, ಪರಾನರು ಗೊತ್ತುಮಾಡಲಾರದೆ ಹೋದರು. ಕತಲೂಖಾನನಿಗೆ ಪ್ರತಿ 
ದಿನವೂ ತನ್ನ ಸೈನ್ಯ ವಿನಾಶದ ಸಮಾಚಾರನೇ ಒರುತಿದ್ದಿತು; ಬೆಳಿಗ್ಗೆ ಮಧ್ಯಾಹ್ನ 
ಆವಾಗಲೂ ಅಮಂಗಳ ಸಮಾಚಾರವೇ WUD EN; Poss, ಆವ ಕೆಲಸ 
ವಿದ್ದರೂ ಪಠಾನರು ಅಲ್ಪ ಸಂಖ್ಯೆಯ ದಳದಿಂದ ಕೋಟಿಯನ್ನು ಬಿಟ್ಟು ಹೊರಗೆ 
ಒರುವುದೇ ದುಸ್ಸಾಧ್ಯೆಮಾಯಿತು ; ಕೊಳ್ಳೆ ಹೊಡೆಯುವುದು. ಒಮ್ಮೊಗವಾಗಿ 
ನಿಂತುಹೋಯಿತು; ಸೇನೆಯವರೆಲ್ಲಾ ದುರ್ಗಗಳನ್ನು ಸೇರಿಕೊಂಡರು. ಆಹಾರ 
ವನ್ನು ತಂದುಕೊಳ್ಳುವುದವರಿಗೆ ಕಷ್ಟಕ್ಕೆ ಒಂದಿತು. ಶತ್ರುಪೀಡಿತವಾಗಿದ್ದ 
ದೇಶವ್ರ ಸುಖವಾಗಿರುವ ಸಮಾಚಾರವನ್ನು ಫೇಳಿ, ಮಹಾರಾಜಾ ಮಾನನಿಂಹಸು 
ಮಗನಿಗೆ ಕಾಗದ ಬರೆದನೇನೆಂದರೆ ;-- 

"ಕುಲತಿಲಕ! ನಿನ್ನ ಪರಾಕ್ರಮದಿಂದ ರಾಜ್ಯಾಧಿಕಾರವ್ರ 
ಪಠಾನ ಶೂನ್ಯವಾಯಿತೆಂದು ತಿಳಿದೆನು. ಅದುಕಾರಣ ನಿನ್ನ ಸಹಾ 
ಯಾರ್ಥವಾಗಿ ಮತ್ತೂ ಹತ್ತು ಸಾವಿರ ಸೈನ್ಯವನ್ನು ಕಳುಹಿಸಿರು 
B08. - 
ಯುವರಾಜನದಕ್ಕೆ ಪ್ರತ್ಯುತ್ತರವನ್ನು ಬರೆದನು ;-- 

""ಮಹಾರಾಜರವರ ಅಭಿಪ್ರಾಯವು ಹೇಗೋ ಹಾಗಾಗ 
ಬಹುದು. ಹೆಚ್ಚು ಸೈನ್ಯವು ಬಂದರೆ ಅನುಕೂಲವೇ ಆಯಿತು. 
ಒಂದುವೇಳೆ ಬಾರದಿದ್ದರೂ ಈ ಭೃ ನು ಐದು ಸಾವಿರದ ಬಲ 
ದಿಂದಲೇ ಕ್ಚತ್ರಿಯಕುಲೋಚಿತ ಪ್ರತಿಜ್ವಿ ಯನ್ನು 
ವನು.'' 
ಕುಮಾರನು ಸ್ವನೀರ್ಯದಿಂದ BIS, Td) ನಿರ್ಬಾಧಕವಾಗಿ ರಣ 

ಕ್ಸೇತ್ರದಲ್ಲಿ ಜಯವನ್ನು ಹೊಂದುತಿದ್ದನು, 
ಹೇ ಶೈಲೇಶ್ವರ! ನಿನ್ನ ಮಂದಿರದ ಮಧ್ಯ್ಯದಲ್ಲಾನ ಸುಂದರಿಯ ಸರಳ 
ಒದಿ 
ನೆ 


ಪಾಲನೆಮಾಡು 


ನೆನಸಿಕೊಳ್ಳದಿದ್ದರೆ, ಆ ಜಗತ್ಸಿಂಹನೂ ನಿಜವಾಗಿ ನಿನ್ನ್ನ ಹಾಗೆ ಶಿರಾಮಯನೇ 
ಅಹುದು, ಸಂದೇಹವಿಲ್ಲ. 


ಹತ್ತನೆಯ ಪರಿಚ್ಚೇದ ೩೫ 


ಹತ್ತನೆಯ ಪುಚ್ಚೆ €ದ 
ಆಲೋಚನೆಯಾದ ಬಳಿಕ ಉದ್ಯೋಗ 

ಜ್‌ ದಿನ ಅಭಿರಾಮಸ್ವಾಬಿುಯು ವಿಮಲೆಯ ಮೇಲೆ ಖತಿಗೊಂಡು 
ನಿಷ್ಕುರೋಕ್ಲಿಗಳನ್ನು ಹೇಳಿ ಕುಟೀರದಿಂದವಳನ್ನು ಹೊರಡಿಸಿದನೋ, 
ಅದಕ್ಕೆ ಮರುದಿನ ಪ್ರದೋಷಕಾಲದಲ್ಲಿ ವಿಮಲೆಯು ತನ್ನ ಸ್ವಂತ ಚಿಕ್ಕಮನೆಯಲ್ಲಿ 
ಕುಳಿತು ಆಭರಣಗಳಿಂದಲಂಕರಿಸಿಕೊಳ್ಳುತ್ತಿದ್ದಳು. ಮೂವತ್ತೈದು ವರುಷದ 
ಹೆಂಗಸಾಗಿದ್ದು ಆಭರಣಗಳಿಂದ ಸಿಂಗರಿಸಿಕೊಳ್ಳುವುದೆ? ಕೂಡದೇಕೆ? ವಯಸ್ಸಿ 
ನೊಂದಿಗೆ ಯೌವನವೂ ಹೋಗು ವ್ರದೋ? ಅದೆಂದಿಗೂ ಹೋಗದು. ಯೌವನವು 
ರೂಪಪ್ರಣಯಗಳೊಂದಿಗೆ ಹೋಗತಕ್ಕುದು. ಆವಳು ಕುರೂಪಿಯೋ, ಅವಳು 
ಇಪ್ಪತ್ತು ವರುಷಕ್ಯೇವೇ ವೃದ್ಧಳು. ಅವಳು ಸುರೂಪಿಯೋ, ಅವಳು ಎಲ್ಲಾ 
ವಯಸ್ಸಿನಲ್ಲಿಯೂ ಯಾೌವನಸ್ಸಳೇ ಅಹುದು. ಅರಸಿಕೆಯಾದವಳಾವಾಗಲೂ 
ಪ್ರಾಚೀನೆ; ರಸಿಕೆಯಾದವಳಾವಾಗಲೂ ನವೀನೆ, ವಿಮಲೆಗೆ ಲಾವಣ್ಯವೆಂಬುದು 
ಈಗಲೂ ಸಕಲಾವಯವಗಳಲ್ಲಿಯೂ ತುಂಬಿದೆ. ಪ್ರಣಯವೂ ರಸಿಕತೆಯೂ 
ಮನಸ್ಸಿನಲ್ಲಿ ಉಕ್ಕುತ್ತವೆ. ವಯಸ್ಸಾದಹಾಗೆಲ್ಲಾ ಪ್ರಣಯನೂ ರಸಿಕತೆಯೂ 
ಪರಿಪಾಕವಾಗುತ್ತವೆ. BND, ಹೇಳಿಕೆಯ ನಿಜತ್ತವನ್ನು ಪಾಠಕ ಮಹಾಶಯರು 
ಸ್ವಲ್ಪ ವಯಸ್ಸಾದ ಬಳಿಕ ಆವಶ್ಯಕವಾಗಿ ಆಂಗೀಕರಿಸುವರು. ಹೆಚ್ಚು ಹೇಳ 

ಬೇಕಾದುದಿಲ್ಲವು. 
ತಾಂಬೂಲರಾಗ ರಕ್ಕವರ್ಣವುಳ್ಳಾ ವಿಮಲೆಯ ಓಷ್ಮಾಧರಗಳನ್ನು ನೋಡಿ, 
ಅವಳು ಯುವತಿಯಲ್ಲವೆಂದಾವ ಪುರುಷನು ಹೇಳಬಲ್ಲನು? ಕಚ್ಚಳದಿಂದಲಂ 
ಕರಿಸಲ್ಪಟ್ಟಿ ಅವಳಾ ಪ್ರಶಸ್ತವಾದ ಲೋಜಚನಗಳ ಚಕಿತ Ties Say, ನೋಡಿ, 
ಆರುತಾನೇ ಅವಳು ಇಪ್ಪತು,ನಾಲ್ಕು ವರುಷಕ್ಕಿಂತಲೂ ಕಿರಿಯವಳೆಂದು ಹೇಳ 
ದಿರುವರು? ಎಂತಹ ಕಣ್ಣುಗಳು! ವಿಶಾಲವಾಗಿಯೂ, ಉಚ್ಛಲವಾಗಿಯೂ, 
ಜಂಚಲವಾಗಿಯೂ, ಆವೇಶಮಯವಾಗಿಯೂ ಇರುವ ಕಣ್ಣುಗಳು! ಕೆಲವು 
wiy ಯೌವನ ಕಾಮಿನಿಯರ ಕಣ್ಣುಗಳನ್ನು ನೋಡಿದ ಮಾತುದಿಂದಲೇ, 
ಮನದಲ್ಲವರು ದರ್ಪಿತರೆಂದೂ ಸುಖಾಭಿಲಾಷೆ ಪರಿಪೂರ್ಣರೆಂದೂ ಬೋಬಿಯಾ 
ಗುವುದಲ್ಲವೆ? ವಿಮಲೆಯ ಕಣ್ಣುಗಳು ಅಂತಹವುಗಳಾಗಿದ್ದುವು. ನಾವು ಪಾಠಕ 
ಮಹಾಶಯರಿಗೆ ನಿಜವಾಗಿ ಹೇಳುತ್ತೇವೆ: ನಿಮಲೆಯು ಯುವತಿಯಾಗಿದ್ದಳು 
ಅಥವಾ ಸ್ಥಿರಯಾೌವನೆಯಂದು ಹೇಳಿದರೂ ಹೇಳಬಹುದು. ಚಂಪಕ ವರ್ಣವುಳ್ಳ 
ಅವಳಾ ಶರೀರದ ಕೋಮಲತೆಯನ್ನು ನೋಡಿದರೆ. ಹದಿನಾರು ವರುಷದ 


ay 
ರಮಣಿಯು ಅವಳಿಗಿಂತ ಅಧಿಕ ಕೋಮಲೆಯೆಂದು ಆನ ಪುರುಷನು ಹೇಳ 





* ಪಗ 


i y= ಹೆದರದ, ಭೀರ, 


ge ದುರ್ಗೇಶನಂದಿನಿ 


ಬಲ್ಲನು? ವಿಮಲೆಯ ಮನೋಹರವಾದ ಕೇಶಪಾಶವು ಗುಂಗುರು ಗುಂಗುರಾಗಿ 
ಕರ್ಣಮೂಲದಿಂದ ಹರಿದು ಕಪೋ ಲಪುದೇಶದ ಮೇಲೆ ಬಿದ್ದಿರುವುದನ್ನು ನೋಡಿ 
ಆರುತಾನೇ ಯುವತಿಯ ಕಪೋಲದ ನೋಲೆ ಅಲಕಕೇಶಗುಚ್ಚವು DA ಲ್ಲವೆಂದು 
ಹೇಳಬಲ್ಲನು? ಪಾಠಕ ಮಹಾಶಯರೆ! ನಾವು ಹೇಳುವಹಾಗೆ ದಯವಿಟ್ಟು ನಿಮ್ಮ 
ಮನಶ್ವಕ್ಸುಸನ್ನು ತೆರೆದು ನೋಡಿರಿ. ವಿಮಲೆಖು ದರ್ಪಣ*ಡೆದುರಿಗೆ ತನ್ನ 
ದೀರ್ಫವಾದ ನಿಶಾರಾಶಿಯ ಹಾಗಿರುವ ಕೇಶರಾಶಿಯನ್ನು ಹರಡಿಕೊಂಡು 
ತುಳಿತಿರುವು Be, ನೋಡಿರಿ. ಒಂದು ಹಿಡಿಗೆ ತಕ್ಕಷ್ಟು ಕೇಶಗುಚ್ಛವನ್ನೆಡ 
ಗೈಯಲ್ಲಿ ಹಿಡಿದು ಎಡಗಡೆಗೆ ಮುಬವನ್ನೋರೆಮಾಡಿ ಎಷ್ಟೊಂದು ಮೈಯ್ಯಾರದಿಂದ 
ಬಾಚಿಕೊಳ್ಳುತ್ತಿದ್ದಾಳೆ, ನೋಡಿರಿ; ತನ್ನ ಯೌನನಭಾವವನ್ನು ಕನ್ನಡಿಯಲ್ಲಿ 
ನೋಡಿಕೊಂಡು ಮುಖದಲ್ಲಿ ಮಂದಸ್ಮಿತವಾದ ಭಾವವನ್ನು ತೋರುತ್ತಿರು ವುದನ್ನು 
ನೋಡಿರಿ; ಮಧ್ಯ ಮಧ್ಯೆ ವೀಣಾನಾದವನ್ನು ತಿರಸ್ಕರಿಸುವ ಮಧುರ ಸ್ವರದಿಂದ 
ಮೃದುಳವಾಗಿ ಸಂಗೀತವನ್ನು ಹಾಡುತ್ತಾಳೆ. ಅದನ್ನು ಲಾಲಿಸಿ ಕೇಳಿರಿ; ಪಾಠಕರೆ! 
ಪುನ ಪುನಃ ನೋಡಿ, ಕೇಳಿ ಕೇಳಿ, ಬಳಿಕ ಹೇಳಿರಿ, ವಿಮಲೆಗಿಂತಲೂ ಆವ ನವೀನ 
ಯೌವನ ರಮಣಿಯು ತಾನೇ ನಿಮಗೆ ಹೆಚ್ಚು ಮನೋಮೋಹಿನಿಯಾಗುವಳು ? 

ವಿಮಲೆಯು ಜಡೆಯನ್ನು ಹಾಕಿಕೊಂಡು ದೀರ್ಥವಾದಾ ವೇಣಿಯನ್ನು 
ಹಿಂಭಾಗದಲ್ಲಿ ಗಂಟು ಹಾಕದೆ ಬಿಟ್ಟಳು. ಗಂಥವಾರಿಸಿಕ್ಕವಾದೊಂದು ಕೈವಸ್ತ್ರ 
ದಿಂದ ಮುಖವನ್ನು ಪರಿಷ್ಕಾರವಾಗಿ ಒರಿಸಿಕೊಂಡು, ಗುಲಾಬಿ ಪೂಗ ಕರ್ಪೂರ 
ಪೂರ್ಣ ತಾಂಬೂಲದಿಂದ ಪುನಃ ಓಪ್ಕಾಧರಗಳನ್ನು ರಂಜನಮಾಡಿಕೊಂಡಳು. 
ಮುಕ್ತಾಭೂಸಿತವಾಡೊಂದು ಕಂಚುಕವನ್ನು ತೊಟ್ಟು ಸರ್ವಾಂಗಗಳಿಗೂ ಕನಕ 
ರತ್ನಾಭರಣಗಳನ್ನು ಧರಿಸಿಕೊಂಡಳು. ಪುನ8 ಏನೋ ಯೋಚಿಸಿಕೊಂಡು, 
ಅವುಗಳಲ್ಲಿ ಕೆಲವು ಆಭರಣಗಳನ್ನು ತೆಗೆದಿಟ್ಟು, ಪೃವಾಳಗಳಿಂದ ಶೋಭಿತವಾದ 
ಪಾದುಕೆಗಳನ್ನು ಹಾಕಿಕೊಂಡಳು. ಕಡೆಗೆ ದೀರ್ಥನಾದಾ ಹೆರಳನ್ನೋರೆ 
ತುರುಬಾಗಿ ಕಟ್ಟಿ, ಯುವರಾಜನು ಕೊಟ್ಟಿದ್ದ ಬಹು ಮೂಲ್ಯವುಳ್ಳೆ ಮುಕ್ತಾ 
ಹಾರನನ್ನದಕ್ಕೆ ಸುತ್ತಿ, ಗಂಟು ಹಾಕಿದಳು, 

ವಿಮಲೆಯು  ಇಂತಿಷ್ಟಲಂಕೃತೆಯಾಗಿ ತಿಲೋತ್ತಮೆಯ  ಕೊಟಿಡಿಗೆ 
ಹೋದಳು. ತಿಲೋತ್ತಮೆಯು ನೋಡಿ ವಿಸ್ಮಿತೆಯಾಗಿ ಸಕ್ಕು, "ಇದೇನು, 
ವಿಮಲೆ! ಇಷ್ಟೊಂದು ಶೃಂಗಾರವೇಕೆ ?' ಎಂದಳು. 

ವಿಮಲೆ--ನಿನಗಾ ಪ್ರಸ್ತ್ವಾಪದಿಂದ ಪ್ರಯೋಬನವೇನು? 

ತಿರೋತ್ಕಮೆ--ನಿಜವಾಗಿ ಹೇಳು, ಎಲ್ಲಿಗೆ ಹೋಗುವೆ? 

ವಿಮಲೆ--ನಾನೆಲ್ಲಿಗಾದರೂ ಹೋಗುವೆನೆಂದು ನಿನಗಾರು ಹೇಳಿದರು? 


* ದರ್ಪಣ ಕನಡಿ. | ಗಂಧವಾರಿಸಿಕ = Us dod ತೋರಿ ಸಿದ, 
A ~ ಎಂ 


ಹತ್ತ ನೆಯ ಪರಿಚ್ಛೇದ ae 


ತಿಲೋತ್ಕಮೆಯು ನಾಚಿಕೆಯಿಂದ ಸುಮ್ಮನಾದಳು. ವಿಮಲೆಯು ಅವಳ 
ಲಜ್ಜೆಯನ್ನು ನೋಡಿ, ಕನಿಕರಪಟ್ಟು ನಗುತ, "ನಾನು ಸ್ವಲ್ಪ ದೂರ ಹೋಗ 
ಬೇಕಾಗಿದೆ ' ಎಂದಳು. ಅದನ್ನು ಕೇಳಿ ತಿಲೋತ್ತಮೆಯ ಮುಖವು ಪ್ರಫುಲ್ಲ 
ಪದ್ಮದೋಪಾದಿಯಲ್ಲಿ ಹರ್ಷದಿಂದರಳಿ ಮೃದು ಸ್ವರದಿಂದವಳು, "ಎಲ್ಲಿಗೆ 
ಹೋಗುವೆ? ಹೇಳು' ಎಂದಳು. 

ವಿಮಲೆಯು ಪುನಃ ನಕ್ಕು, "ಊಹಿಸಿ ನೀನೇ ಹೇಳು' ಎಂದಳು. 

ತಿಲೋತ್ಕಮೆಯು ವಿಮಲೆಯ ಮುಖವನ್ನು ದೃಷ್ಟಿಸಿ ನೋಡಿದಳು. 

ಏಮಲೆಯು, ಹಾಗಾದರೆ ಕೇಳೆಂದು ಹೇಳಿ ತಿಲೋತ್ತಮೆಯ ಕೈಹಿಡಿದು 
ಗವಾಕ್ಚದ ಬಳಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಅವಳ ಕಿವಿಯಲ್ಲಿ ಏಕಾಂತವಾಗಿ, 
"ನಾನು ಶೈಲೇಶ್ವರನ ವ.ಂದಿರಕ್ಕೆ ಹೋಗಿ, ಅಲ್ಲೊಬ್ಬ ರಾಜಕುಮಾರನ 
ಸಂದರ್ಶನವನ್ನು ಮಾಡುವೆನು ' ಎಂದಳು. 

ಅದನು ಕೇಳುತ್ತಲೇ, ತಿಲೋತ್ಕಮೆಯ ಶರೀರವು ರೋಮಾಂಚಿತವಾಗಿ 
ಏನೊಂದುತ್ತರವನ್ನೂ ಹೇಳಲು ತೋಚದವಳಾಗಿ ಸುಮ್ಮನಿದ್ದಳು. 

ವಿಮಲೆಯು ಮುಂದೆ ಹೇಳತೊಡಗಿದಳು:--ನಾನು ಅಭಿರಾಮಸ್ವಾಮಿ 
ಗಳೊಂದಿಗೆ ಮಾತನಾಡಿದೆನು; ಅವರ ಅಭಿಪ್ರಾಯದಲ್ಲಿ ಒಗತ್ಸಿಂಹನಿಗೆ ನಿನ್ನನ್ನು 
ಕೊಟ್ಟು ವಿವಾಹವಾಗಕೂಡದೆಂದೂ, ನಿನ್ನ ತಂದೆಯು ಆ ವಿವಾಹಕ್ಕೆ ಸಮ್ಮತ 
ನಾಗುವುದಿಲ್ಲವೆಂದೂ, ಈ ಸುದ್ದಿಯು ನಿಮ್ಮ ತಂದೆಯ ಕಿವಿಗೆ ಬಿದ್ದರೆ ನನ್ನ 
ಪರಿಣಾಮವಾಗುವುದು ದುಸ್ತರವೆಂದೂ ಹೇಳಿದರು. 

"ಹಾಗಾದರೆ ಹೋಗಲೇಕೆ?' ಎಂದು ಹೇಳಿ, ತಿಲೋತ್ತಮೆಯು ಅಧೋ 
ಪದನೆಯಾಗಿ ಅಸ್ಫುಟಿ ಸ್ವರದಿಂದ ನೆಲವನ್ನು ನೋಡುತ್ತಾ, ಪುನಃ, "ಹಾಗಾದರೆ 
ಏತಕ್ಕೆ ?' ಎಂಬ ಮಾತುಗಳನ್ನು ಸುರಿದಳು. 

ಖಮಲೆ-ನತಕ್ಕೆ? ನಾನು ಇಂದಿನ ರಾತ್ರಿ ಹೋಗಿ ರಾಜಕುಮಾರನಿಗೆ 
ನಮ್ಮ ಪರಿಚಯವನ್ನು ಕೊಡುವುದಾಗಿ ವಾಗ್ಕಾನಮಾಡಿಲ್ಲವೆ? ಬರಿ ಪರಿಯ 
ಏಂದೇನು ಮಾಡಬಲ್ಲನೋ ಗೊತ್ತಾಗುವುದಿಲ್ಲ; ನಾನೇನೋ ನಮ್ಮ ಪರಿಚಯ 
ವನ್ನು ಹೇಳಿಬಿಡುವೆನು; ಅವನು ಕರ್ತವ್ಯಾಕರ್ತವ್ಯವನ್ನು ಆಲೋ ಚಿಸಿಕೊಳ್ಳು 
ವನು; ಅವನು ನಿಜವಾಗಿ ನಿನ್ನಲ್ಲಿ ಅನುರಕ್ಕನಾಗಿದ್ದರೆ. Sis 

ತಿಲೋತ್ಕಮೆಯು ಮಾತನ್ನು ಪೂರೈಸಗೊಡಿಸದೆ, ನಿಮಲೆಯ ಬಾಯಿಗೆ 
ಸೆರಗನ್ನು ಹಾಕಿ ಕೈಯಿಂದ ಭದ್ರವಾಗಿ ಮುಚ್ಚಿಕೊಂಡು, "ನಿನ್ನ ಮಾತನ್ನು 
ಫೇಳಲೆನಗೆ ನಾಚಿಕೆಯಾಗುತ್ತದೆ; ನಿನ್ನ ಇಷ್ಟವಿದ್ದೆಡೆಗೆ ಹೋಗು, ಆದರೆ ನನ್ನ 
ವಿಚಾರವನ್ನಾರಿಗೂ ಹೇಳಬೇಡ. ಮತ್ತೊಬ್ಬರ ವಿಚಾರವನ್ನು ಕುರಿತು ನನಗೆ 
ಹೇಳಬೇಡ'ವೆಂದು ಹೇಳಿದಳು. 


48 ದುರ್ಗೇಶನಂದಿನಿ 


ವಿಮಲೆಯು ಪುನಃ ನಕ್ಕು, "ಹಾಗಿದ್ದರೆ, ಈ ಚಿಕ್ಕವಯಸ್ಸಿನಲ್ಲೀ ಸಮುದ್ರ 
ದಲ್ಲಿ ಮುಣುಗಿ ತೇಲೆಂದು ನಿನಗೆ ಹೇಳಿದವರಾರು?' ಎಂದು ಕೇಳಿದಳು. 

ತಿಲೋತ್ಕಮೆಯು, "ನೀನು ತೊಲಗಿಹೋಗು--ನಿನ್ನ ಮಾತನ್ನು ಹೆಚ್ಚು 
ಕೇಳಲಾರೆನು' ಎಂದಳು. 

ವಿಮಲೆ-ಹಾಗಾದರೆ ನಾನು ದೇವಮಂದಿರಕ್ಕೆ ಹೋಗುವುದಿಲ್ಲ. 

ತಿಲೋತ್ತಮೆ--ನೀನೆಲ್ಲಗೂ ಹೋಗಬೇಡಂದು ಅಡ್ಡಿ ಮಾಡಿದೆನೆ ? ನಿನ್ನಿಷ್ಟ 
ವಿದ್ದೆಡ ಹೋಗು, 

ವಿಮಲೆ(ನಗುತ ನಗುತ) ಹಾಗಾದರೆ ನಾನು ಹೋಗಕೂಡದೊ? 

ತಿಲೋತ್ಕಮೆಯು ಪುನಃ ಅಥೋಮೂಪಖಿಯಾಗಿ, "ಹೋಗು ಎಂದು 
ದೀರ್ಫ್ಥವಾಗಿ ಸಣ್ಣ ದನಿಯಿಂದುಸುರಿದಳು. 

ವಮಲೆ(ಪನಃ ನಕ್ಕು, ಕೆಲವು ನಿಮಿಷಗಳ ಬಳಿಕ) ಇಗೋ ನಾನು ಹೊರಟಿ. 
ನಾನು ಬರುವವರೆಗೂ ಸೀನು ನಿದ್ರೆ ಹೋಗಬೇಡ. 

ಅದನು ಕೇಳಿ, ತಿಲೋತ್ತಮೆಯು ಸ್ವಲ್ಪ ನಕ್ಕಳು. ಏಮಲೆಯು ಆ ನಗೆ 
ಯಲ್ಲಿ, "ಹೇಗೆತಾನೇ ನಿದ್ರೆ ಹೋಗುವೆನು?' ಎಂಬ ಭಾವವು ಗರ್ಭಿತವಾಗಿದ್ದಿ 
ತೆಂದು ಚೆನ್ನಾಗಿ ತಿಳಿದಳು. 

ಹೊರಟುಹೋಗುವಾಗ ವಿಮಲೆಯು ಒಂದು ಕೈಯನ್ನು ತಿಲೋ 
ತೃಮೆಯ ಭುಜದಮೇಲಟ್ಟು ಮತ್ತೊಂದು ಕೈಯಿಂದವಳ ಗಲ್ಲವನ್ನು ಪಿಡಿದು 
ಮುಖವನ್ನೆತ್ತಿ ಸರಳ ಪ್ರೇಮದಿಂದ ಪವಿತ್ರವಾಗಿದ್ದಾ ಮುಖವನ್ನು ನೋಡಿ, 
ಸ್ನೇಹೆಭರಿತೆಯಾಗಿ ಮುದ್ಧಿಟ್ಟುಕೊಂಡಳು. ಅನಂತರ ವಿಮಲೆಯು ಹೊರಟು 
ಹೋಗುವ ಕಾಲದಲ್ಲಿ ಅವಳ ಕಣ್ಣಿನಲ್ಲಿ ಕಂಬಸಿಯು ತುಂಬಿದುದನ್ನು ತಿಲೋ 
ತ್ರವೆಯು ಕಂಡಳು. 

ಆ ಕಾಲದಲ್ಲಿ ಕೊಟಿಡಿಯ ಬಾಗಿಲಿಗೆ ಆಶ್ಮನಿಯು ಒಂದು ವಿಮಲೆಯನ್ನು 
ಕುರಿತು, "ಯೆಒಮಾನರು ನಿನ್ನನ್ನು ಬರಹೇಳಿಡರು? ಎಂದು ಹೇಳಿದಳು. 

ತಿಲೋತ್ಕಮೆಯು ಅದನ್ನು ಹೇಳಿ, ವಿಮಲೆಯ ಕಿವಿಯಲ್ಲಿ, "ಈ ಅಲಂಕಾರ 
ಗಳನ್ನೆಲ್ಲಾ ತೆಗೆದಿಟ್ಟು ಹೋಗು' ಎಂದಳು. 

ವಿಮಲೆಯು "ಭಯವೇನು?' ಎಂದಳು. 

ಏಐಮಲೆಯು ವೀರೇಂದ್ರ ಸಿಂಹನ ಶಯನಾಗಾರಕ್ಕೆ st ಹೋದಳು. ಅಲ್ಲಿ 
ವೀರೇಂದ)ನು ಮಲಗಿದ್ದನು. ದಾಸಿಯೊಬ್ಬಳು ಪಾದಸೇವೆಯನ್ನು ಮಾಡು 
ತ್ರಿದ್ದಳು. ಮತ್ತೊಬ್ಬಳು ಬೀಸಣಿಗೆಯಿ೦ದ ಗಾಳಿಯನ್ನು ಬೀಸುತ್ತಿದ್ದಳು. 
ವಿಮೆಯು ಹೋಗಿ ಮಂಚದ ಹತ್ತಿರ ನಿಂತು, "ನನಗೇನಾಜ್ಞೈ?' ಎಂದು 
ಫೇಳಿದಳು. 

* ತಯನಾಗಾರವಾ ಮಲಗುವ ಕೊಟಡಿ. 


ಹನ್ನೊಂದನೆಯ ಪರಿಚ್ಚೇದ at 

ವೀರೇಂದ್ರಸಿಂಹನು ತಲೆಯನ್ನೆತ್ತಿ ನೋಡಿ BRZ ITA, " ವಿಮಲೆ! 
ನೀನು ಕಾರ್ಯಾಂತರಕ್ಕೆ ಹೋಗುವಹಾಗಿದೆ' ಎಂದನು. 

ವಿಮಲೆ--ಅಹುದು, ಆದರೆ ಅಪ್ಪಣೆಯಾದುದೇನು? 

ವೀರೇಂದ್ರ ತಿಲೋತ್ತಮೆಯು ಹೇಗಿದ್ದಾಳೆ? ಶರೀರದಲ್ಲಿ ಸುಸ್ಕವಿಲ್ಲ 
ದದ್ದವಳು ಈಗ ಸುಸ್ಪವಾಗಿದ್ದಾಳೆಯೆ? 

ವಿಮಲೆ--ಜೆನ್ನಾಗಿದ್ದಾಳೆ. 

ವೀರೇಂದ್ರನು, "ಹಾಗಾದರೆ, ನೀನು ಸ್ವಲ್ಪ ಗಾಳಿಯನ್ನು ಹಾಕು; ಆಶ್ಮ 
ನಿಯು ಹೋಗಿ SE HES. IKI A, ಕರೆತರಲಿ' ಎಂದು ಹೇಳುತ್ತಲೇ , ಗಾಳಿ 
ಯನ್ನು ಬೀಸುತ್ತಿದ್ದ ದಾಸಿಯು abe WATT, ಟ್ಟು ಹೊರಟು ಹೋದಳು. 

ವಿಮಲೆಯು YI VHA, ಬಾಗಿಲಲ್ಲಿ ನಿಂತಿರಲು ಸಂಜ್ಞೆ ಮಾಡಿದಳು. 

ವೀರೇಂದ್ರನು ಮತ್ತೊಬ್ಬ ದಾಸಿಯನ್ನು BOS, "ನೀನು ಹೋಗಿ 
ತಾಂಬೂಲವನ್ನು ತೆಗೆದುಕೊಂಡು wo’ ಎಂದು ಹೇಳಿದನು. ಆಗ ಕಾಲೊತ್ತು, 
ತಿದ್ದವಳು ಹೊರಟುಹೋದಳು. 

ವೀರೇಂದ್ರ--ನಿಮಲೆ! ಇಂದಿದೇನಿಷ್ಟೊಂದು ಅಲಂಕಾರ? 

ಏಮಲೆ--ಸ್ವಲ್ಪ ಕೆಲಸವಿದೆ. 

ವೀರೇಂದ್ರ--ಆವ ಕೆಲಸ? ಹೇಳು, ತಿಳಿಯಬೇಕು. 

ಏಮಲೆಯು, ಹಾಗಾದರೆ ಕೇಳಬಹುದೆಂದು ಹೇಳಿ, ಮನ್ಮಥಶಯ್ಯಾ ರೂಪ 
ಮಾದ ಕಣ್ಣುಗಳಿಂದ ನೀರೇಂದ್ರನನ್ನು ಕಣ್ಣಿರಿಸಿನೋಡಿ, ಪುನಃ, "ಹಾಗಾದರೆ ಕೇಳ 
ಬಹುದು, ನಾನೊಂದು ಅಭಿಸಾರ ನಿಮಿತ್ತವಾಗಿ ಹೋಗುವೆನು? ಎಂದಳು. 

ವೀರೇಂದ್ರ --ಯಮನೊಂದಿಗೆ ಅಭುಸಾರ? 

ಐಮಲೆ--ಮನುಷ್ಯನೊಂದಿಗೆ ಕೂಡದೇಕೆ? 

ನೀರೇಂದ್ರ--ಅಂತಹ ಮನುಷ್ಯನಾವನು ಹುಟ್ಟಿ ದಾನೆ? 

ಏಷುಲೆಯು--" ನತದೃಷ್ಟನೊಬ್ಬನು' ಎಂದು ಹೇಳಿ, ಜಾಗ್ರತೆಯಾಗಿ 
ಹೊರಟುಹೋದಳು. 


ಹನ್ನೊಂದನೆಯ ಖರಚ ಶು 
ಖಿ 
d ty 
ನಾ 
ಆಶ್ಮನಿಯ ದ ತ್ಯ 
Se ಆಶ್ಮನಿಯು ಮಾಡಿದ್ದ ಸಂಜ್ಞೆಯ ಪ್ರಕಾರ ಬಾಗಿಲ ಹೊರಗೆ ನಿಂತು 
ಅವಳನ್ನೆದುರು ನೋಡುತಿದ್ದಳು. ವಿಮಲೆಯು ಬಂದು ಆಶ್ಮನಿಯನ್ನು 


a 
ಕುರಿತು, "ಆಶ್ಮನಿ! ನಿನಗೊಂದು. ಏಕಾಂಳವನ್ನು ಹೇಳುವುದಿದೆ' ಎಂದಳು. 





ನ. 


ag 3 ಜನನ ಬೀಸಣಿಗೆ. | ಅಭಿಸಾ3.. ಸಂಕೇತಮಾಡಿದ ಬೇಟಿ, ಮೇಳನ ಸ 


$ KS 


vo ದುರ್ಗೇಶನಂದಿನಿ 


ಆಶ್ಮನಿಯು, "ನಿನ್ನ ಅಲಂಕಾರ ಮುಂತಾದುದನ್ನು ನೋಡಿ ಇಂದೇನೋ 
ವಿಶೇಷವಿರಬೇಕೆಂದು ತಿಳಿದೆನು' ಎಂದಳು. 

ವಿಮಲೆಯು, "ಇಂದೊಂದು ಕೆಲಸದ ನಿಮಿತ್ತವಾಗಿ ಸ್ವಲ್ಪು ದೂರ ಹೋಗಿ 
ಬರಬೇಕಾಗಿದೆ. ಆದರೆ ಸಮಯ ತಪ್ಪದೀ ಸಮರಾತ್ರಿಯಲ್ಲಿ ಒಬ್ಬಳೇ ಹೋಗ 
ಲಾರೆನು. ನಿನ್ನ ಹೊರತು ಮತ್ತಾರನ್ನೂ ಸಂಗಡ ಕರೆದುಕೊಂಡುಹೋಗಲಷ್ಟ 
ವಿಲ್ಲ; ನೀನೇ ಸಂಗಡ ಬರಬೇಕು' ಎಂದಳು. 

ಆಶ್ಮನಿಯು, "ಎಲ್ಲಿಗೆ ಹೋಗಬೇಕು?' ಎಂದು ವಿಚಾರಿಸಿದಳು. 

ವಿಮಲೆಯು, "ನೀನಾವಾಗಲೂ ಈ ರೀತಿ ವಿಚಾರಿಸಿದವಳಲ್ಲ' ಎಂದಳು. 

ಆಶ್ಮನಿಯು ಸ್ವಲ್ಪ ಅಪ್ರತಿಭೆ*ಯಾಗಿ, "ಹಾಗಾದರೆ ಸ್ಕಲ್ಪ ನಿಲ್ಲು ಒಂದು 
ಕೆಲಸವನ್ನು ಮಾಡಿಕೊಂಡು ಬರುವೆನು' ಎಂದಳು. 

ವಿಮಲೆಮತ್ಕಂ೦ದು ಮಾತು, ಕೇಳು, ನೀನು ಮೊದಲು ನೋಡಿದ್ದವ 
ರಾರನ್ನಾದರೂ ಪುನಃ ನೋಡಿದರೆ ಅವರು ನಿನ್ನನ್ನು ಗುರುತಿಸಬಲ್ಲರೆ? 

ಆಶ್ನನಿ(ನಿಸ್ಮಿ ತೆಯಾಗಿ) ಅವರಾರು? 

ವಿಮಲೆ-- ಕುಮಾರ ಜಗತ್ತಿಂಹನನ್ನು ನೋಡಿದರೆ ಆತನು ನಿನ್ನನ್ನು 
ಗುರುತಿಸುವನೆ? 

ಅಶ್ಮನಿಯು ಸ್ವಲ್ಪ ಹೊತ್ತು ನೀರವವಾಗಿದ್ದು ಅನಂತರ ಗದ್ಗದ ಸ್ವರದಿಂದ 
"ಆಂತಹ ಸಮಯವು ಬರುವುದೆ?' ಎಂದಳು, 

ವಿಮಲೆ-- ಬಂದರೂ ಬರಬಹುದು. 

ಆಶ್ಮನಿ- ಕುಮಾರನು ಅಗತ್ಯವಾಗಿ ಗುರುತಿಸುವನು. 

ವಿಮಲೆ--ಹಾಗಾದರೆ, ನೀನು ಬರಕೂಡದು. ಮತ್ತಾರನ್ನು ಕರೆದು 
ಕೊಂಡು ಹೋಗಲಿ? ಒಬ್ಬಳೇ ಹೋಗುವುದಕ್ಕಾಗುವುದಿಲ್ಲ. 

ಆಶ್ಮನಿ ಕುಮಾರನನ್ನು ನೋಡಲು ಆಸೆಯುಳ್ಳವಳಾಗಿದ್ದೇನೆ. 

ಏಮಲೆ--ನಿನ್ನ ಆಸೆಯು ಹಾಗಿರಲಿ. ಈಗಾರನ್ನು ಕರೆದುಕೊಂಡು 
ಹೋಗಲಿ? 

ವಿಮಲೆಯು ಯೋಚನೆಮಾಡುತ ನಿಂತಳು. ಆಶ್ಮನಿಯು ಇದ್ದಕ್ಕಿದ್ದ 
ಹಾಗೆ ಬಾಯನ್ನು ಸೆರಗಿನಿಂದ ಮುಚ್ಚಿ ಕೊಂಡು ನಕ್ಕಳು. ವಿಮಲೆಯು ನೋಡಿ, 
"ಕಾರಣವಿಲ್ಲದೆ ನಗಲೇಕೆ?' ಎಂದಳು. 

ಆಶ್ಮನಿಯು, "ನಮ್ಮ ಮನ್ಮಥ ದಿಗ್ಗಜನನ್ನು ನಿನ್ನ ಸಂಗಡ ಕಳುಹಕೂಡ 
ದೇಕೆಂದು ಯೋಜಿಸಿದೆನು' ಎಂದಳು. 

ವಿಮಲೆಯು ನಕ್ಕು, ಉಲ್ಲಾಸದಿಂದ, "ಅದೇ ಒಳ್ಳೆಯದಾದಾಲೋಚನೆ. 
ನಮ್ಮ ರಸಿಕರಾಜನನ್ನು ಕರೆದುಕೊಂಡು ಹೋಗುವೆನು ' ಎಂದಳು. 

* ಅಪ್ಪತಿಭೆ = ವಿಭ್ರಮೆ, 





ಹನ್ನೊ ಂದನೆಯ ಪರಿಚ್ಛೇದ ಳ೧ 


ಶ್ಮನಿಯು pe "ಬೇಡ, ನಾನು ಹುಡುಗಾಟಕ್ಕೆ ಜನು 

ಸು. ವಿಮಲೆಯು, "ಹುಡುಗಾಟವಲ್ಲ; ಆ ಬೆಪ್ಪು ಬ್ರಾಹ್ಮಣನಲ್ಲಿ ನನಗ 
ವಿಶ್ವಾಸವಿಲ್ಲ; ಆಂಧರಿಗೆ ರಾತ್ರಿಗೂ ಹಗಲಿಗೂ ಭೇದವಿಲ್ಲ; ಅವನಿಗಾವ್ರದೂ 
ಗೊತ್ತಾಗುವುದಿಲ್ಲ; ಆದುದರಿಂದ ಅವನಲ್ಲಿ ಅಪನಂಬಿಕೆಯಿಲ್ಲ; ಆದರೆ ಆ 
ಬ್ರಾಹ್ಮಣನು ಬರಲಿಷ್ಟಪಡುವನೋ ಅಲ್ಲವೊ?” ಎಂದಳು. 

ಆಶ್ಮನಿಯು ನಕ್ಕು, ಆ ಭಾರವು ನನ್ನ ಮೇಲಿರಲಿ; ನಾನೊಂದುಪಾಯ 
ವನ್ನು ಹೂಡಿ ಅವನನ್ನು ಕರೆತರುವೆನು; ಅದುವರೆಗೂ ನೀನು ಬಾಗಿಲಲ್ಲಿರು, 
ಎ೦ದು ಹೇಳಿ, ನಗುತ ನಗುತ ದುರ್ಗದಲ್ಲೊಂದು ಕುಟೀರಾಭಿಮು VIDA 
ಹೊರಟುಹೋದಳು. 

ಅಭಿರಾಮಸ್ವಾಮಿಯ ಶಿಷ್ಯನೆ pn, ಗಜಪತಿ ವಿದ್ಯಾದಿಗ್ಗ ಜನೆಂಬುವನನ್ನುು 
ನಮ್ಮ ಪಾಠಕ ಆ ೫831 ಮೊದಲೇ ಪರಿಚಯೆಮಾಡಿಕೊಟಿ ಿದ್ದೇವಷ್ಟೆ. 
ಆವ ಕಾರಣದಿಂದ ವಿಮಲೆಯು ಆ ಶಿಷ್ಯನಿಗೆ ರಸಿಕರಾಜರಸೋಪಾಧ್ನಾಯನೆಂಬ 
ಹೆಸರನ್ನು ಕೊಟ್ಟಿದ್ದಳೋ ಅದನ್ನೂ ಪಾಠಕ ಮಹಾಶಯರು ಆರಿತಿರುವರು. 
ಆ ಮಹಾಪುರುಷನೇ ಆಶ್ಮನಿಯುದ್ದೇಶಿಸಿ ಹೋದ ಕುಬೀರಕ್ಕೆ ಅಧಿಕಾರಿ 
ಯಾಗಿದ್ದನು. ದಿಗ್ಗಜ ಮಹಾಶಯನು ದೈರ್ಫ್ಯ*ದಲ್ಲಿ ಐದು ಮೊಳವಾಗ 
ಬಹುದು. ಅಡ್ಡಗಲದಲ್ಲಿ #2) ಹೆಚ್ಚು ಕಡಿಮೆ ಒಂದು ಅಡಿಯಾಗಬಹುದು. 
ಇಗ ಪೃಷ್ಠದಿಂದ ಅಂಗುಷ್ಟ ಫರ್ಯಂತ ನಾಲ್ಕು ನ ಮೊಳವಿದ್ದವಲ್ಲದೆ ದಪ್ಪದಲ್ಲಿ 

ಬ ಕಣಜ ಎರಡು ಕಾಸು ಗಳನ AN ಹೋಲಬಹುದು. ಆ ಮಹಾಶಯನು 
ಅಚ್ಚಕವಪ್ಪು. ಕಾಲುಗಳನ್ನು ನೀಡದರೆ, ಅಗ್ನಿದೇವನು FoR Sow 
ಭ್ರಮೆಯಿಂದ ಭಕ್ಷ್ಮಣಮಾಡಲೆತ್ತಿ ಸಿ, ಸ್ವಬ್ಬವೂ ರಸವಿಲ್ಲದಿದ್ದುದರಿಂದ ಅವುಗಳನ್ನು 
ಅರ್ಧಾಂಗಾರಮಾಡಿ ಉಗಿದು ಬಿಟ್ಟಿದ್ದಂತೆ ತೋರುವುದು. ದಿಗ್ಗಜ ಮಹಾಶಯನು 
ಎತ್ತರದ ದೆಸೆಯಿಂದ ಸ್ವಲ್ಪ ಕುಗ್ಗಿ, ಅವಯವಗಳಲ್ಲಿ ಮೂಗು ಪ್ರಬಲವಾದುದಾ 
ಗಿದ್ದಿತು. ಶರೀರದಲ್ಲಿ ಕಡಿಮೆಯಾದ ಮಾಂಸವೆಲ್ಲಾ ತಕ್ಕುಮಟ್ಟಿಗೆ ನಾಸಿಕದಲ್ಲಿ 
ಸರಿಮಾಡಲ್ಪಟ್ಟಿದ್ದಂತೆ ಪ್ರಕಾಶಿಸುತ್ತಿದ್ದನು. ಅವನು ಮಂಡೆಯನ್ನು ಮುಂಡನ 
ಮಾಡಿಕೊಂಡಿದ್ದು ದುಡ್ಡಿನ ಪ್ರಮಾಣದ ಶಿಖೆಯ ಸಣ್ಣ ಗಂಟು ನೆತ್ತಿಯಮೇಲೆ 
ಮುಂದಕ್ಕೆ ಬಿದ್ದಿದ್ದಿತು. ಮುಖದಲ್ಲಿ ಅಂಗಾರಾಕ್ಸತೆಯು ಪುಚುರವಾಗಿದ್ದುದ 

ದ ದೇದೀಪ್ಯಮಾನವಾಗಿದ್ದಿತು. 

ಗಜಪತಿಯು ಏದ್ಯಾದಿಗ್ಗ ಜನೆ೦ಬ ಬಿರುದನ್ನು ಔಪಚಾರಿಕವಾಗಾಗಲಿ, 
ಹಿರಿಯರ ಗೌರವಕ್ಕೋಸ್ವರವಾಗಾಗಲಿ, ದಾಕ್ಚಿಣ್ಯದ ಮೇಲಾಗಲಿ ಪಡೆದುದಲ್ಲ. 
ಏಕೆಂದರೆ, ಅವನ ಬುದ್ಧಿಯು ಅತಿ Bed, Dodd, ಬಾಲ್ಯದಲ್ಲಿಯೇ ಶಿವ 
ಪುರಿಯ ಪಾಕಶಾಲೆಯಲ್ಲಿ ಮುಗ ಓಬೋಧವೆಂಬ ವ್ಯಾಕರಣವನ್ನೊ ಸೀದು ವುದಕ್ಕೆ 


೫ BF T, 


೪೨ ದುಗ ಶನಂದಿನಿ 


ತೊಡಗಿ ಏಳುವರೆ ತಿಂಗಳುಗಳೊಳಗಾಗಿ "ಸಹರ್ಣೇಘಃ8' ಎ೦ಬ ಸೂತೃವನ್ನು 
ಅದರ ವೃತ್ತಿಯೊಡನೆ ಪೂರ್ತಿಯಾಗಿ ಮುಖಸ್ಥ ಮಾಡಿದ್ದನು. ಪಾಠಶಾಲೆಯ 
ಭಟ್ಟಾಚಾರ್ಯ ಮಹಾಶಯರ ಅನುಗ್ರ ood ಹದಿನೈದು ವರ್ಷದೊಳಗಾಗಿ 
ಇಪ್ಪತ್ತು ಮೂವತ್ತು ಸಹಪಾಠಿಯೊಡನೆ ಪಾಠಮಾಡಿ ಶಬ್ದಕಾ೦ಡವನ್ನು ಮುಗಿ 
ಸಿದನು. ಅನಂತರ ಮತ್ತೊಂದು ಕಾಂಡವನ್ಸು ಪ್ರಾರಂಭಸುವುದತ್ಳೆ Sade 
ಅಧ್ಯಾಪಕರಾದ ಭಟ್ಟಾ ಚಾರ್ಯ ಮಹಾಶಯರು IRA ಪೂರ್ವಕಾಂಡದಲ್ಲೆಷ್ಟರ 


ಮಟ್ಟಿಗೆ ವ್ಯತ್ತತ್ತಿಯಾಿದೆಯೋ ನೋಡಬೇಕೆಂದು ಶಿಷ್ಯನನ್ನು ಕರಿದು, "ಮಗು! 


ರಾಮ ಶಬ್ದದ ಉತ್ತರದಲ್ಲಿ "ಅಂ' ಪ್ರತ್ಯಯ ರು ಬಂದರೆ ಏನಾಗುವುದು ?'' ಎಂದು 
ಕೇಳಿದರು. DRR ಬಹಳ ಹೊತ್ತು ಧ್ಯಾನಿಸಿ ನೋಡಿ, "ರಾಮಾಂಭಾ' 


ಎ೦ದಾಗುವು್ರದೆಂದು. ಪ್ರತ್ಯುತ್ತರವನ್ನು ಕೊಟ್ಟನು. ಅಧ್ಯಾಪಕರು. ಬಹಳ 
ಸಂತೋಷಪಟ್ಟು, "ಮಗು! ನಿನಗೆ ಖದ್ಧೆವಾಯಿತು ; ಮನೆಗೆ ಹೋಗು; ಇಳ್ಳಿಗೆ 
ಪಾಠವು ಸಾಂಗವಾಯಿಶು; ನಿನಗೆ ಪಾಠ ಹೇಳುವುದಕ್ಕೆ Za 9 ಹೆಚ್ಚು ಏದ್ಯೆ 
ಯಿಲ್ಲ'ವೆಂದು ಹೇಳಿದರು. 

ಗಜಪತಿಯು ಕೇಳಿ ಸಾಹಂಕಾರಚಿಕ, TDI ಭಟ್ಟಾ ವ 
‘ ನನ್ನದೊಂದು DaD, De, ಏನೆಂದರೆ-- ನನಗೆ ರೂ ಇ೦ದು 
ಕೇಳಿದನು. ಅಧ್ಯ್ಯಾಪ ಬ ಭಟ್ಟಾ ಚಾರ್ಯರು ಹಾಗೆಯೇ ಚಿಂತಿಸಿ "ಆಯ್ಯಾ 
ಶ್ರಿ Ke | ನೀನು ಮಾಡಿರುವ ವಿದ್ಯೋಪಾರ್ಜನೆಗೆ ತಕ್ಕ ಬಿರುದಾವಳಿಗಳಾವವೂ 
ಅಲ್ಪ. ಅದಕ್ಕೊಂದು ನೂತನವಾದ ಬಿರುದು ಆವತ್ಯಕವಾಗುವ್ರದಾದುದರಿಂದ 
ನೀನು ವಿದ್ಯಾದಿಗ್ಗಜನೆಂಬ ಬಿರುದನ್ನು ಗ್ರುಹಣಮಾಡು' ಬಂದು ಹೇಳಿದರು. 
ದಿಗ್ಗಒನು ಹೃಷ್ಟಚಿತ್ತನಾಗಿ ಗುರುಗಳ ಪಾಡಗಳಿಗೆರಗಿ ಬರುದಿನೊಡನೆ ಮನೆಗೆ 
ಹೊರಟುಹೋದನು. 

ಮನೆಗೆ ಬಂದ ಬಳಿಕ ದಿಗ್ಗಜಪಂಡಿತನು ಮನಸ್ಸಿನಲ್ಲಿ, "ವ್ಹಾಕರಣದಲ್ಲಿ 
ಕೃತವಿದ್ಯನಾದೆಸು, ಸ್ಕೃತಿಗಳನ್ನು ನೋಡಬೇಕಾದುದು ಅವಶ್ಯಕ; ಅಭಿರಾಮ 
ಸ್ವಾಮಿಯು ದೊಡ್ಡ ಪಂಡಿತರೆಂದು ಕೇಳಿದ್ದೇನೆ. ಅವರನ್ನು ಬಟ್ಟಿರೆ ನನಗೆ ವಿದ್ಧೆ 
ಯನ್ನು ಹೇಳತಕ್ಕವರಾರೂ ಕಾಣುವುದಿಲ್ಲವಾದಕಾರಣ ಅವರಲ್ಲಿ ಹೋಗಿ ಸ್ಮೃತಿ 
ಯನ್ನು ನೋಡಬೇಕಾದುದು BIRT HG. ಸ೦ಕಲ್ಪಮಾಡಿಕೊಂಡು, 
ದುರ್ಗದಲ್ಲಿ ಒಂದಿದ್ದುಕೊಂಡಿದ್ದನು. ಅಭಿರಾಮಸ್ವಾವಿನಿಯು ಅನೇಕರಿಗೆ ಪಾಠ 
ವನ್ನು ಹೇಳುತ್ತಿದ್ದನು. ಆರಲ್ಲಿಯೂ ಅವಿಶಾಸವಿರಲಿಲ್ಲ. ON wes ಕಲಿತರೂ 
ಕಲಿಯದಿದ್ದರೂ ಅಭಿರಾಮಸ್ವಾವಿಿಯು ಅವನಿಗೂ ಸಾಠವನ್ನು ಹೇಳುತ್ತಿದ್ದನು. 

ಗಜಪತಿ ITPA wes ಕೇವಲ ವ್ಯಾಳರಣ, ನ್ಯಾಯಶಾಸ್ತ್ರ, K, g? 
ಸಂಹಿತೆ ಇವುಗಳಲ್ಲಿ ಮಾತ್ರವೇ ಪರಿಚಯವುಳ್ಳವನಾಗಿರಲಿಲ್ಲ; ಅಲ೦ಕಾರಶಾಸ್ತ್ರ 
ದಲ್ಲಿಯೂ ಪಾರಂಗತನಾಗಿ ರಸಿಕನಾಗಿದ್ದನು. ಹಿಂದೆ ವಿಮಲೆಗೆ ಉಪೆಮಾನವಾಗಿ 


ಸ್ಚಾಚಾರ್ಯರನ್ನು ಕುರಿತು, 


ಹನ್ನೆ aa noe, 3 l YA 


ಹೇಳಿರುವ ಫೃತಭಾಂಡವೇ ಅದಕ್ಕು ದಾಹರಣವಾಗಿದೆ. ಅವನ ರಸಿಕತೆಯನ್ನೂ 
ಅಲಂಕಾರಶಾಸ್ತ್ರದಲ್ಲಿ ಪಾಂಡಿತ್ಯವನ್ನೂ ಪ್ರಾಯಶಃ $B, UWA, Bed 
ಪ್ರಕಾಶಮಾಡುತ್ತಿದ್ದನು. ಅದಕ್ಕೊಂದು ಪ್ರಒಲವಾದ ಕಾರಣವೂ ಇದ್ದಿತು. 
ಆಗಾಗ್ಗೆ ಗಜಪತಿಯು ಮನಸ್ಸಿನಲ್ಲಿ ತಾನೀ ಭರತಖಂಡದಲ್ಲಿ ಕೃಷ್ಣಲೀಲೆಗೋಸ್ಟುರ 
ಅವತಾರವನ್ನೆತ್ತಿರು ವ್ರದೆಂದೂ ಮಂದಾರಣವೇ ಬೃಂದಾವನೆವೆಂದೂ ವಧೂ ಆತ್ಮ 
ನಿಯೇ ತನ್ನ ರಾಧೆಯೆ೦ದೂ ಆಕಾಶದಲ್ಲಿ ವಿಹರಿಸುತ್ತಿರುವನು. ಆಶ್ಮನಿಯೂ 
ಬಹಳ GAT. ಆ ಮದನಮೋಹನನು ಅವಳಿಗೆ AS Bodo ಒಂದು ವಾನರಸ್ಥೆ 
ಪ್ರತಿನಿಧಿಯಾಯ ತು,  ವಿಮಲೆಯೂ ಅದನ್ನು ತಿಳಿದವಳಾಗ ಆಗಿಂದಾಗ ಆ 
ವಾನರ ನಾಟ್ಯಕ್ಕೆ ಹೋಗುತ್ತಿದ್ದಳು. ದಿಗ್ಗಒನು ಒಮ್ಮೋರ್ಮೆ, "ಅವಳೇ ನನ್ನ 
ಚಂದ್ರಾವಳಿ; ನನ್ನ ಉತ್ಸೆ »"ಕ್ಟಾ ಲಂಕಾರವಾದ ಫೃತಭಾಂಡವನ್ನು ಹೇಗೆ ಚೆಲ್ಲಿ 
ದ್ದೇನೆ; ಭಾಗ್ಯವಶತಃ ವಿಮಲೆಯ ನನ್ನಾ ಉಲ್ಲೇಖನವು ನನ್ನ ಸ್ವಂತ ಪಾಂಡಿತ್ಯ 
ಪ್ರಭಾವದಿಂದ ಕಲ್ಪಿತವಾದುದೆಂದು ತಿಳಿದಿರುವಳೇ ಹೊರತು ನಾನದನ್ನು ಇತರ 
ರಿಂದ ಕೇಳಿ ತಿಳಿದುದೆಂದು ಅರಿತಿಲ್ಲ'ವೆಂದು ಮುಂತಾಗಿ ಮನಸ್ಸಿನಲ್ಲಿ ಆಲೋಚಿ 
ಸುತ್ತಾ, ಸಂತೋಷಿಸುತ್ತಿರುವನು. 

ಇಂದು ಮಾಧವನ ಅದೃಷ್ಟಕ್ಕೆ ಪಾರದಿಲ್ಲ; ವೃಕಭಾನುಸುತೆಯಾದ 
ರಾಧೆಯೇ ಕು೦ಒಕುಬೀರಕ್ಕೆ ಬರುತ್ತಾಳೆ! 


ಹನ್ನೆರಡನೆಯ ಖರಿಬ್ಬೀದ 

ಆಶ್ಮನಿಯ ಅಭಿಸಾರ 
ಗ್ಗ ಗಜಪತಿಯ ಮನೋಮೋಹಿನಿಯಾದ ಆಶ್ಮನಿಯು ಎಷ್ಟೊಂದು 
ರೂಪವತಿಯೆಂಬುದನ್ನು ತಿಳಿಯಲು ನಮ್ಮ ಪಾಠಕ ಮಹಾಶಯರಿಗೆ 
ವಿಶೇಷ ಕೌತೂಹಲವುಂಟಾಗಿರುವುದಕ್ಕೆ ಸಂದೇಹವಿಲ್ಲವಾದುದರಿಂದ ಅವರ ಆಕಿ 
ಯನ್ನು ಪೂರ್ತಿಗೊಳಿಸುವೆವು. ಆದರೆ ಸ್ತ್ರೀವರ್ಣನೆಯ ಏಷಯದಲ್ಲ ನಮ್ಮ 
ಆಧುನಿಕ ಗ್ರಂಥಕರ್ತರೂ ಪಂಡಿತರೂ ಅವಲಂಬಿಸಿರುವ ಪದ್ಧತಿಯನ್ನು ಬಿಟ್ಟು 
ನಮ್ಮುಂತಹವರು ಬೇರೆ ಪದ್ಧತಿಯನ್ನ ನುಸರಿಸುವುದು ಅತಿ Gy Rye ಕಾರ್ಯ 
ವಾದುದರಿಂದ ನೂತನ ಗ್ರಂಥಕರ್ತರ ಪದ್ಧತಿಗನುಸಾರವಾಗಿ ಪ್ರಥಮದಲ್ಲಿ 

ಮಂಗ ಳಾಚರಣೆಯೆನ್ಸು ಮಾಡುವುದು ಕರ್ತವ್ಯವು. 
ಹೇ ವಾಗ್ಕೇವೀ! ಹೇ ಕಮಲಾಸನೆ! ಶರದಿಂದುನಿಭಾನನೆ! + ಅಮಲ 
ಕಮಲ-ದಳ-ನಿಂದಿತ-ಚರಣೆ! ಭಕ್ಕಜನವತ್ಸಲೆ! ನನಗಾ ಚರಣ ಕಮಲದ ಛಾಯೆ 
ಯನ್ನು ದಯಪಾಲಿಸು! ನಾನು ಆಶ್ಮನಿಯ ರೂಪವನ್ನು ವರ್ಣನೆ ಮಾಡುವೆನು. 
| ಧೃಷ್ಟವ ಬುದ್ಧಿಗೇಡಿ ತನ. 1 ಶರದಿಂದುಸಿಭಾ AS SOIT, ಲದ ಚಂದ್ರನಹಾಗೆ ಮುಖವುಳ್ಳ ವಳೆ. 


೪೪ ದುರ್ಗೇ Behe 


ಹೇ PE ses ಟಾ! ಹೇ ಏಶಾಲ 
ರಸಾಲದೀರ್ಥ* ಸಮಾಸಪಟೋಲ ಸೃಷ್ಟಿಕಾರಿಣಿ! Feo ಮಾತ್ರ ನಿನ್ನ ಪದ 
ನಖಾಗ)ಭಾಗದಲ್ಲಿ ಸ್ಕಾನವನ್ನು ಕೊಡು, ನಾನು ಆಶ್ಮನಿಯ ರೂಪವರ್ಣನೆಯನ್ನು 
ಮಾಡುವೆನು. ಸಮಾಸವೆಂಬ ಪಟೋಲವನ್ನೂ, ಸಂಧಿಯೆಂಬ ವೃಂತಾಕ ವನ್ನೂ, 
ಉಪಮಾ ಎಂಬ ಕದಳಿಕ್ಕಿಯನ್ನೂ ರಂಧನವಣಾಡಿ! ನಿನಗೆ ನೈವೇದ್ಯವಾಗಿ ಸಮರ್ಪಿ 
ಸುತ್ತೇನೆ. ಹೇಪ೦ಡಿತ ಕುಲೇಪ್ಸಿತ ಪಯಃ ಪ್ರಸ್ರವಿಣಿ! ಹೇಮೂರ್ವ್ಯಜನ 
ಕ್ವಚಿತ್‌ ಕೃಪಾಕಾರಿಣಿ! ಹೇ ಅಂಗುಲೀ-ಕಂಡೂಯನ-ವಿಷಮ-ವಿಕಾರ-ಸಮು 
33 ದಿನಿ a ಹೇ ಸರ್ವತಂತ್ರ ಸ್ವತಂತ್ರ -ಸೌ)ಢ-ಪಂಡಿತ -ಪುವರ -ಪುತಿಷ್ಟಿತ - 
ಸಂಸ್ಕೃತ-ಪಾಠಶಾಲಾ-ವಿದ್ಯಾಪ್ರ ದೀಪ-ತೈಲ-ಪ್ರದಾಯಿನಿ! (6 ನನ್ನ ಬುದ್ದಿ 
ಪ್ರದೀಪವನ್ನು ಒಮ್ಮೆ ಉಜ್ವಲಮಾಡು, Besos! ನಿನಗೆರಡು ರೂಪುಗಳು. 
ನೀನು ಕಾಳಿದಾಸನಿಗಾವರೂಪದಿಂದ ವರಪುದೆಯೋ, ನಿನ್ನಾಪ ಪ್ರಕೃತಿಯ 
ಪ್ರಭಾವದಿಂದ ರಘುವಂಶ, ಕುಮಾರಸಂಭವ, ಮೇಘದೂತ, ಶಕುಂತಲಾ 
ಮುಂತಾದ ಗ್ರಂಥಗಳು ಕಲ್ಬಿತವಾದುವೋ, ಆವ ಪ್ರಕೃತಿಯ ಧ್ಯಾನದಿಂದ ವಾಲ್ಮೀ 
ಕಿಯು ರಾಮಾಯಣವನ್ನೂ. ಭವಭೂತಿಯು ಮಾಲತೀಮಾಧವವನ್ನೂ, ಭಾರ 
ವಿಯು ಕಿರಾತಾರ್ಟುನೀಯೆವನೂ ರಚನೆಯಂಗೈದರೋ ಆ ರೂಪದಿಂದ ನನ್ನ 
ಸ್ವ್ಥಂಧಾರೋಹಣಮಾಡಿ (1 ನನ್ನ ಮನಸ್ಸಿಗೆ ಕ್ಲೇಶವನ್ನುಂಟುಮಾಡಬೇಡ. ಆವ 
ಮೂರ್ತಿಯನ್ನು ಭಾವಿಸಿ ಶ್ರೀಹರ್ಷನು ನೈಷಧವನ್ನು ಬರೆದನೋ, ಆವ ಪ್ರಕೃತಿಯ 
ಸಾದದಿಂದ Rod, ರನು ರಾಜಶೇಖರವನ್ನು ಬರೆದು ಅಪೂರ್ವ ರೂಸವರ್ಣನೆ 
ನ್ನು ಮಾಡಿ ಕರ್ನಾಟದೇಶಕ್ಕೆ ಮನೋಮೋಹವನ ್ಲಿಂಟುಮಾಡಿದನೋ, 
i ವ್ರ ಸಾದದಿಂದ ವಿದ್ಯಾಗುರುಗಳು ಹುಟ್ಟಿ ಪಾರಶಾಲಾದ್ದೆ z ರಾಗಿ ಮೂರ್ತಿ 
ಗೊಳಿಸಿ ಪುಕಾಶಿಸುತ್ತಿದ್ದಾರೆಯೋ Pee ರೂಪದಿಂದ "ಕಣ ನ ಮಾತ್ರ ನನ್ನ 
ಸ್ವಂಧದಲ್ಲ ಆವಿರ್ಭೂತೆಯಾಗು. ನಾನು ಆಶ್ಮನಿಯ ರೂಪವರ್ಣನೆಯನ್ನು 
ಮಾಡುವೆನು. ಅವಳು ಹೇಗಿದ್ದಳಂದರೆ: 

ತಮಗಿಂತಲೂ ಹೆಚ್ಚು ಶೋಭಾಯಮಾನವಾದ ಆಶ್ಮನಿಯ ವೇಣಿಯ 


ಪ್ರಭಾವವನ್ನು ಕಂಡು ಫಣಿಗಳೆಲ್ಲವೂ ಪರಿತಾಪದಿಂದ ಮನಸ್ಸಿನಲ್ಲಿ ತಾವು 


2s 





* ರಸಾಲದೀರ್ಥ.. ಕಬ್ಬಿನ wd HWM ಉದ್ದವಾದ. | ಸಮಾಸಪಟೋ ಲ-- ಸಮಾಸವೆಂಬ 
ಪಡವಲಕಾಯಿ. Tf ವೃಂತಾಕ- _ ಬದನೇಕಾಯಿ. % ಕದಳಿ - - ಬಾಳೇಕಾಯಿ. f ರಂಧನಮಾಡಿ = 
ಅಡುಗೆ ಮಾಡಿ. | ಅಂಗುಲೀಕಂಡೂಯನ ವಿಷಮನಿಕಾರ ಸಮಖತ್ತಾದಿಸಿ- -ಹುರುಕನು ಕೈಬೆರಳಿಂದ 
ತುರಿಸುವುದರಿಂದ (ಮುಖದಲ್ಲಿ ) ಕಷ್ಟ ಮಾದ ವಿಕಾರಗಳನು ಉಂಟುಮಾಡುವವಳೆ (ಪಂಡಿತರಲ್ಲನೇಶರಿಗೆ 
ಆರೈಕೆ ಸಾಲದೆ ಮೈಯಲ್ಲಿ ಹರುಕು ‘aR ಸಹಾ ಆದರನೇ S ಕೈಯಾಡುತಿ ರುವುದು). ಸ ಸಂಸ್ಕೃತ 
ಪಾರಶಾಲಾ ND, AT ತೈಲಪ ಹಾಯಿಸಿ ಎ ವಂಡಿತರು ಇಟ್ಟುಕೊಂಡಿರುವ ಸ: ಸ ತೆ ಪಾರಶಾಲೆ 
ಗಳಲ್ಲಿ ಹೇಳಿಕೊಡುವ ನಿದ್ದೆಯೆಇಬ Hae ಎಣ್ಣೆಯನ್ನು ಹಾಕುವವಳೆ. @ x ogai ರೋಹಣಮಾಡಿ ಎ 

ಭುಜನಮೇಲೇರಿ ( ಸರಸ್ಸ ತಿಯನ್ನು ಜಹಾ ಸ ಗ್ರದಲ್ಲಿ ಎಂದರೆ ನಾಲಗೆಯ ತುದಿಯಲ್ಲಿ ನರ್ತನ 


ಮಾಡೆಂದು ಪಾ DPF ASB, ದು, ಭೌ ಜದಮೇಶೇಶೇದ? ಹೇಳುವುದು ಪರಿಹಾಸ್ಯ is) 


ಹನ್ನೆರಡನೆಯ ಪರಿಚ್ಛೇದ ೪ಜಿ 


ಇಂದಿಗೆ ಪರಾಜಿತರಾದಕಾರಣ ಮುಂದೆ ದೇಹವನ್ನು ಧರಿಸಿ ಜನಗಳೆದುರಿಗೆ 
ತಿರುಗಾಡುವುದು ಬಹಳ ಲಜ್ಜಾಸ್ಪದವಾದುದರಿ೦ದ ಆರ ದೃಷ್ಟಿಗೂ ಬೀಳದಹಾಗೆ 
ಡೊಗರುಗಳಲ್ಲಿ ಸೇರಿಕೊಳ್ಳಬೇಕೆಂದು ಯೋಜಿಸಿ ಹುತ್ತಗಳನ್ನು ಹೊಕ್ಕ ವು. 
ಬ್ರಹ್ಮನಾ ಪ್ರಮಾದ ಸಂಭವವನ್ನು ನೋಡಿ ತನ್ನೊಳು ತಾನೇ ಸರ್ಪವು ವಲ್ಮೀಕ 
ಪ್ರವೇಶ ಮಾಡಿಬಿಟ್ಟು ದುದರಿಂದ ಮುಂದೆ ಮನುಷ್ಯರನ್ನು ದ೦ಶನ*ಮಾಡ 
ತಕ್ಕವರಾರೂ ಇಲ್ಲದಹಾಗಾಗುವುದೆಂದು ಭಯಪಟ್ಟು, ಬಲಾತ್ಕಾರದಿಂದಾ 
ಸರ್ಪಗಳ ಬಾಲವನ್ನು ಹಿಡಿದೆಳೆದು ಪುನಃ ಭೂಮಿಯಮೇಲೆ ತಂದು ಬಿಟ್ಟನು. 
ಸರ್ಪವು ನೆಲದಮೇಲೆ ಬರುಶಲೇ ಪುನಃ ಜನರಿಗೆ ಮುಖ fw, ತೋರುಬೇಕಾಯಿ 
ತೆಂಬ'ಸಂಕಟಿದಿಂದ ತಲೆಯನ್ನು ನೆಲಕ್ಕೆ ಅಪ್ಪಳಿಸಿ ಹೊಡೆದುಕೊಳ್ಳಲಾರಂಭಿಸಿತು. 
ಅಂತಹ ಕೋಮಲವಾದ ತಲೆಯನ್ನು ನೆಲಕ್ಕೆ ಹೊಡೆದು ಹೊಡೆದು ಚಪ್ಪಟಿ 
ಯಾಗಲು ತದಾರಭ್ಯದಿಂದ ಆ ಪ್ರದೇಶಕ್ಕೆ "ಹೊಡೆ' ಎಂಬುದಕ್ಕೆ ಬದಲಾಗಿ 
‘Bw’ ಎಂದು ಹೆಸರಾಯಿತು.  ಆಶ್ಮನಿಯ ಮುಖಚಂದ್ರವು ಅಧಿಕ ಸುಂದರ 
ವಾದುದು. ಅದನ್ನು ನೋಡಿ Bod Was Tone ನಾಚಿಕೊಂಡು ಖಿನ್ನ 
ನಾಗಿ ಬ್ರಹ್ಮನಲ್ಲಿ ಹೋಗಿ ಹೇಳಿಕೊಂಡನು. ಬ್ರಹ್ಮನು ಭಯವಿಲ್ಲ ಹೋಗಿ 
ಉದಯನಾಗೆಂದು ಚಂದ್ರನಿಗೆ ಹೇಳಿ, ಇಂದು ಮೊದಲ್ಗೊಂಡು ಹೆಂಗಸರು 
ಮುಖವನ್ನು ಮುಚ್ಚಿ ಕೊಂಡಿರಬೇಕೆಂದು ವಿಧಿಸಿದನು; ತದಾರಭ್ಯ ಹೆಂಗಸರಿಗೆ 
ಅವಕುಂಠನ* ಸೃಷ್ಟಿಯಾಯಿತು. ಆಶ್ಮನಿಯ ಸಣ್ಣುಗಳೆರಡೂ ಎರಡು ಖಂಜನ 
ಪಕ್ಸಿಗಳಾಗಿದ್ದುವು; ಪಕ್ಸಿಗಳೆರಡೂ ಹಾರಿ ಪಲಾಯನವಾಗುವುವೆಂಬ ಭೀತಿ 
ಯಿಂದ ವಿಧಾಶನು goudt ರೆಪೈಯ ರೂಪವಾದ ಕವಾಟವನ್ನು 
ಮಾಡಿದನು, ಈ ರೀತಿಯಾಗಿ ಕಣ್ಣುಗಳಿಗೆ ರಿಪ್ಪೆಗಳುಂಟಾದುವು. ಆಶ್ಮನಿಯ 
TONGS ಗರುಡನ ಮೂಗಿನಹಾಗೆ ಮಹಾ ಖಶಾಲವಾಗಿದ್ದಿತು. ಅದನ್ನು 
ಕಂಡು ಪಕ್ಚಿರಾಜನು ಭಯಪಟ್ಟು ವೃಕ್ಟಾರೋಹಣಮಾಡಿದನು. ತದಾ 
ರಭ್ಸ ಪಕ್ಚಿಕುಲವು ಮರಗಳಸಮೇಲೆ ವಾಸಮಾಡುತ್ತಿರುವುದು. ಈ ಪ್ರಕಾರ 
ಕಾರಣಾಂತರಗಳಿಂದ ದಾಡಿಂಇರಿಯು ದೇಶವನ್ನು ಬಿಟ್ಟು ದೇಶಾಂತರಕ್ಕೆ ಹೋಗಿ 
ಬಿಟ್ಟಿತು. PAIN ಕುಂಭಸ್ಮಳದೊಡನೆ ಬ್ರಹ್ಮದೇಶಕ್ಕೆ ಪಲಾಯನವಾಯಿತು. 
ಉಳಿದುದು ಧವಳಗಿರಯೊಂದು ಮಾತ್ರ. ಅದು ತಾನು ಐದುಮೈಲಿ ಮಾತ್ರ 
DZ CIM BVA ಸಾಲದೆಂದೂ ಆರು ಮೈಲಿ ಎತ್ತರವಾಗಬೇಳಕೆಂದೂ ಕೊರಗಿ 
ಸೊರಗಿ ತಲೆಗೆ ಉಷ್ಣವೇರಿ ತಾಸ ತಡೆಯಲಾರದೆ ತದವಧಿ ಹಿಮಗಡ್ಡೆಯನ್ನು 
ತಲೆಯಮೇಲೆ ಏರಿಸಿಕೊಳ್ಳುತ್ತಿರುವುದು, ISIYA, ಇತ್ಯಾದಿ. 





+ BOIR ಕಚ್ಚು ವುದು. 
ನ 
1 ಅವಕುಂರನ ಗೋಣೆ ಹೆಂಗಸರು ಮುಖದನೇಲೆ BEERS S ಪರದೆಬಜೆ 
[ ನೂತನ ಕವಿಗಳ ಸ್ವಭಾನೋಕ್ತಿ ಗಳಿಗೆ ಉದಾಹರಣೆಗಳು. ` 
೪. 


2 
J 


೪೬ ದುರ್ಗೇ ಶನಂದಿನಿ 


ದೈವದುರ್ನಿಪಾಕದಿಂದ ಆಶ್ಮನಿಯು ವಿಧವೆಯನಾಗಿದ್ದಳು.* ಆಶ್ಮನಿಯು 
ದಿಗ್ಗಜನ ಕುಟೀರಕ್ಕೆ ಬಂದ» ನೋಡಲಾಗಿ ಬಾಗಿಲು ಮುಚ್ಚಿ ಒಳಗೆ ದೀಪ 
ಉರಿಯುತಿದ್ದಿತು. ಆಶ್ಮನಿಯು, "ಸ್ವಾಮು ಪಂಡಿತರೆ! ' ಎಂದು ಕೂಗಿದಳು. 

ಉತ್ತರವನ್ನು ಕೊಡಲಿಲ್ಲ. 

ಆಶ್ಮನಿ--ಒಳಗಾರು ಬ್ರಾಹ್ಮಣರು? 

ಉತ್ತರವಿಲ್ಲ. 

ಆಶ್ಮನಿಯು, "ಎಲ್ಲಿಗೆ ಹೋಗಲಿ! ಆ ಹುಚ್ಚನೇನನ್ನುಮಾಡುತ್ಲಿರುವನೊ?' 
ಎಂದೆಂದು ಕೊಂಡು 

"ರನಿಕರಾಜರಸೋಪಾಧ್ಯಾಯ ಮಹಾಪ್ರಭು!' ಎಂದು ಘಟ್ಟಿಯಾಗಿ 
ಕೂಗಿದಳು. 

ಉತ್ತರವಿಲ್ಲ. 

ಆಶ್ಮನಿಯು ಕುಟೀರದ ಬಾಗಿಲ ಕಂಡಿಯಲ್ಲಿಣಿಕಿ ನೋಡಿದಳು. ಬ್ರಾಹ್ಮ 
ಣನು ಭೋಜನಮಾಡುತ್ತಿದ್ದುದು ಕಂಡಿತು; ಆದುದರಿಂದವನು ಮಾತನಾಡ 
ಲಿಲ್ಲ. ಊಟಮಾಡುವಾಗ ಬ್ರಾಹ್ಮಣನು ಮಾತನಾಡಕೂಡದು; ತತ್ರಾಪಿ 
ಬೇರೇ ಜಾತಿಯವರ ಸಂಗಡ ಖಂಡಿತವಾಗಿ ಮಾತನಾಡಕೂಡದು. YI, VWI 
ಮನಸ್ಸಿನಲ್ಲಿ, "ಇವನು ಕೇವಲ ನಿಷ್ಕಸಲ್ಲವೆ? ನನ್ನ ಸಂಗಡ ಮಾತನಾಡಿ ಪುನಃ 
ಊಟಮಾಡುವನೆ ನೋಡಬೇಕು ' ಎಂದೆಂದು ಕೊಂಡು, ಸ್ಮಾಮಿ! ರಸಿಕರಾಜ | 
ಎಂದು ಕೂಗಿದಳು. | 

ಉತ್ತರವಿಲ್ಲ. 

ಆಶ್ಮನಿ--ಓ ರಾಸರಾಜ! 

ಉತ್ತರ ಹುಂ. 

ಆಶ್ಮನಿಯು ಬ್ರಾಹ್ಮಣನಿಗೆ ಅನ್ನವು ಗಂಟಲಿಗೆ ಸಿಕ್ಕಿ BI. ಹೊರಡದಿರ 
ಬೇಕೆಂದು ಭಾವಿಸಿ, Wei, "ಹಿ ರಸಮಾಣಿಕ!' ಎಂದು ಕೂಗಿದಳು. 

ಉತ್ಕರ--ಇಹುಂ-. 

ಆಶ್ಮನಿ--ಮಾತನಾಡುವುದಿಲ್ಲವೆ? 

ಉತ್ಕ್ತರ-_ಹೂ--ಉಟ. ಉಂ 

ಆಕ್ಮನಿ--ಜೆನ್ನ್ಟಾಯಿತು! ಬ್ರಾಹ್ಮಣನಾಗಿ ORB, ಬಂದಿತೆ! ಕೆಟ್ಟಗೆ 
ಹೋಗಿ ಸ್ವಾಮಿಗಳಿಗೆ ಹೇಳಿಬಿಡುತ್ತೇನೆ; ಒಳಗೆ ಮತ್ತಾರನ್ನ್ನಿಟ್ಟುಕೊಂಡಿದ್ದೀರಿ? 

ಬ್ರಾಹ್ಮಣನು ಭಹುಪಟ್ಟು ಸುತ್ತಲೂ ನೋಡಿ ಆರೂ ಇಲ್ಲದಿದ್ದುದರಿಂದ 
ಪುನಃ ಊಟಮಾಡಶೊಡಗಿದನು. 

ಆಶ್ಮನಿ--ಇದೇನು, ಪುನಃ ಊಟಮಾಡುವುದೆ? 


* ವರ್ಣಿತ ಜಯಕ್ಕೆ ಉದಾಹರಣೆ, 





ಹದಿಮೂರನೆಯ ಪರಿಚ್ಚಿ (ದ ೪೭ 


ON w— ಅದೇನು? ಆವಾಗ ಮಾತನಾಡಿದೆ? 
ಆಶ್ಮನಿ (ಬಹಳ ನಕ್ಕು) ಇಗೋ! ಮಾತನಾಡಲಿಲ್ಲವೆ? 
ದಿಗ್ಗಬ-ಸರೀ ಸರಿ ಸರಿ; ಪುನಃ ಊಬಟಮಾಡಕೂಡದು. 
ಆಶ್ಮನಿ- ಕೂಡದು, ಹಾಗಾದರೆ ಎದ್ದು ಬಾಗಿಲನ್ನು ತೆಗೆ. 
ಆಶ್ಮನಿಯು ಬಾಗಿಲ ಕಂಡಿಯಿ೦ದ ನೋಡಲಾಗಿ ಬ್ರಾ 
ವಾಗಿ ಶೂ ಏಳುತ್ತಿದ್ದುದನ್ನು ಕೆಂಡು, "ಬೇಡ ಬೇಡ ಉಳಿದಿರುವ ಅನ 
ತಿಂದು ಮಖಗಿಸು' ಎಂದಳು, 
ದಿಗ್ಗಒ--ಇಲ್ಲ; ಪುನಃ ಊಟಮಾಡಕೂಡದು. ಮಾತನಾಡಿಬಟ್ಟೆ ನು. 
ಆ೮ಶ್ಮನಿ- ನನ್ನಾಣೆ ಊಟಮಾಡಬೇಕು. 
ದಿಗ್ಗಜ--ರಾಮ ರಾಮ! ಹೇಗೆ ಮಾಡಳಿ? ಮಾತನಾಡಿಬಿಟ್ಟೆ ? 
ಆಶ್ಮನಿ--ಹಾಗಾದರೆ, ನಾನು ಹೋಗುವೆನು; ನಿನ್ನೊಂದಿಗೆ ಬಹಳವಾಗಿ 
ಏಕಾಂತಮಾಡುವುದಿದ್ದಿತು, ಹೇಳುವುದಕ್ಕಿ Y, ಹೊರಟಿಸು. 
ದಿಗ್ಗಜ--ಬೇಡ ಬೇಡ, ಆಶ್ಮನಿ! ತೋಪಗೊಳ್ಳಬೇಡ, ಇದೋ ಊಟ 
ಮಾಡಿ ಮುಗಿಸುವೆನು. 
ಬ್ರಾಹ್ಮಣನು ಪ್ರನಃ ಊಟಿಪಸಾಡತೊಡಗಿದನು. ಎರಡು ಮೂರು ಗ್ರಾಸ 
ಗಳನ್ನು ತೆಗೆದುಕೊಂಡ ಬಳಿಕ ಆಶ್ಮಸಿಯು, " ಒಳ್ಳೆಯ ಕೆಲಸಮಾಡಿದೆ, ಎದ್ದು 
ಬಾಲ SA’ ಎಂದಳು. 


ಹ್ಮಣನು ನಿಜ 
-A 


DR, 


4 
ಆ 


ಬ್ರಾಹ್ಮಣನು ಉತ್ತರಾಸೂೋಶನವನ್ಸು ತೆಗೆದುಳಕೊಂಡೆದ್ದನು. ಅವನಾವಾ 
ಗಲೂ ಸರಮೈೈ ಕಾಂತಿ. ಹೆಚ್ಚು ನೈವೇದ್ಯಕಲಾಪವುಳ್ಳ ವನಾಗಿದ್ದ ಭನೆ 


_ನಿಯು ಕುಟೀರದೊಳಗೆ ಪ್ರುಮೇಶಿ 

ಸಿದಳು. ON wes ಮನಸ್ಸಿನಲ್ಲಿ ಮನೆಗೆ ಬಂದ ಪ್ರಣಯಿನಿಗೆ 
3 "೦ಬ ಆಸೆಯುಳ್ಳವನಾ/ ಕೈಯನ್ನು 
ಮುಂದಕ್ಕೆ ಚಾಚಿ ಅವಳ ಮುಖಕ್ಕೆ ಸಸಾನಾಗಿತ್ತಿ ಕೆಳಕ್ಕಿಳಿಸುತ್ತಾ, (hs 
ಆಯಾಹಿ ವರದೇ Bea!’ ಬಂದು ಹೇಳಿ ಎದುರುಗೊಂಡನು. 

ಆಶ್ಮನಿಯು, "ಈ ಕವಿತ್ತವ್ರ ಸರನವಾದುದು; PI È ನಿನಗೆ ಹೇಗೆ 
ಹೊಳೆಯಿತು?' ಎಂದು ಹೇಳಿದಳು. 

ದಿಗ್ಗಜ ನಿನಗೋಸ್ಕರ ಇಂದೆದನ್ನು ರಜಿನಿದೆನು, 


೪೮ ದುರ್ಗೇ ಶನಂದಿನಿ 


ಆಶ್ಮನಿ--ಅದು ಸಲುವಾಗಿಯೇ ನಿನಗೆ ರಸಿಕರಾಜ ರಸೋಪಾಧ್ಯಾಯನೆಂದು 
ಹೆಸರಿಟ್ಟಿರುವುದು. 

ದಿಗ್ಗಒ--ಸುಂದರಿ | ಕುಳಿತಿರು. ನಾನು ಕೈತೊಳೆದುಕೊಂಡು ಬರುವೆನು, 
"ರಸಿಕಃ ಕೌಶಿಕೋವಾಸಃ 7H 

ಆಶ್ಮನಿಯು ಮನಸ್ಸಿನಲ್ಲಿ, "ಅಯ್ಯೋ ಭ್ರಷ್ಟ! ಕೈತೊಳೆದು ಕೊಳ್ಳುವಿಯಾ? 
ನಿನಗೆ. Bes ಊಟಮಾಡಿಸದಿದ್ದರೆ ನಾನು ಹೆಂಗಸಲ್ಲ'ವೆಂದೆಂದುಕೊಂಡು, 
ವ್ಯಕ್ತವಾಗಿ, "ಅದೇನು? ಆಗಲೇ ಕೈತೊಳೆದುಕೊಳ್ಳುತ್ತಿ? ಅನ್ನವನ್ನು ಪೂರ್ತಿ 
ಯಾಗಿ, ಊಟಮಾಡು ವುದಿಲ್ಲವೆ?' ಎಂದಳು. 

ದಿಗ್ಗಜ--ಏನು ಮಾತು! ಊಟಮಾಡಿ ಎದ್ದಿದ್ದೇನೆ. ತಿರುಗಿ ಊಟ 
ಮಾಡುವುದುಂಟೆ? 

ಆಶ್ಮನಿ- ಅನ್ನವು ಹಾಗೆಯೇ ಉಳಿದಿದೆ. ಉಪವಾಸಮಾಡುವಿಯಾ? 
ಏನು? 

ದಿಗ್ಗಜನು ಸ್ವಲ್ಪ ವ್ಯಸನಾಕ್ರಾಂತನಾಗಿ, "ಏನು ಮಾಡಲಿ! ನೀನು ಬಂದು 
ಅವಸರಪಡಿಸಿದೆ' ಎಂದು ಹೇಳುತ್ತ, ಉಳಿದಿದ್ದ ಅನ್ನವನ್ನು ಕುತೂಹಲದಿಂದ 
ನೋಡಿದನು. 

ಆಶ್ಮನಿ--ಹಾಗಾದರೆ ಪುಸಃ ಊಟಮಾಡಬೇಕು. 

ದಿಗ್ಗಜ--ರಾಧೆಮಾಧವ | ಆಪೋಶನವನ್ನು ತೆಗೆದುಕೊಂಡಿದ್ದು ತಿರುಗಿ 
ಊಟವೆ? 

ಆಶ್ಮನಿಯು, "ಅಹುದು. ಊಟಮಾಡಬೇಕು. RRND ಪಾಪಬೇಡ, 
ಬೇಕಾದರೆ ನಾನೂ ಊಟಮಾಡುವೆನು ' ಎಂದು ಹೇಳಿ, ಹೋಗಿ ತಪ್ಪಲೆಯಲ್ಲಿದ್ದ 
ಅನ್ನದಲ್ಲೊಂದು NYAS ತೆಗೆದು" ಸ್ವಲ್ಪ ತಿಂದು ಅದರ ಉಚ್ಜಿಷ್ಟವನ್ನ್ನದ 
ರಲ್ಲಿಯೇ ಹಾಕಿದಳು. 

ಬ್ರಾಹ್ಮಣನು ನೋಡಿ ಜಡನಾಗಿ ನಿಂತನು. 

ಆಶ್ಮನಿಯು--(ಉಚ್ಚಿಷ್ಟವನ್ನು ಅನ್ನಪಾತ್ರದಲ್ಲಿ ಹಾಕಿ) ಊಟಮಾಡು, 

ಬ್ರಾಹ್ಮಣನ ವಾಜಕ್ಮಷ್ಟತ್ತಿಯೇಗ ಹೋಯಿತು. l 

ಆಶ್ಮನಿಯು, "ಊಟಿಮಾಡು, ನೀನು ನನ್ನ ಉಚ್ಛ್ಚಿಷ್ಟವನ್ನು ತಿಂಡೆ 
ಯೆಂದಾರಿಗೂ ಹೇಳುವುದಿಲ್ಲ; ಆರಿಗೂ ತಿಳಿಯದಿದ್ದರೆ ಅದರಲ್ಲಿ ದೋಷವೇನು!' 
ಎಂದು ಹೇಳಿ, ಕಿವಿಯಲ್ಲೇನೋ ಏಕಾಂತವಾಗಿ ಉಸುರಿದಳು. 


* ಅನೇಕರು ಪಾಂಡಿತ್ಯಪ್ರದರ್ಶನಾರ್ಥ ವಾಗಿ ಬಾಯಿಗೆ ಬಂದಾವದಾದರೂ ಒಂದೊಂದು ವಚನ 
ವನ್ನು ಹೇಳುವ ಪದ್ದತಿ. 
1 wom BS ಎ ವಿವರವಾದ wwe ರಣೆ. 
aw ಜ 


ಹದಿನಾಲ್ಕನೆಯ ಪರಿಚ್ಛೇದ ec 


an PEPEN ಹಾಗಾದರೆ ದೋಷವಿಲ್ಲ, ಅದು y ಕಲಿಧರ್ಮದಲ್ಲಿ 
ದ್ವಿಜವರ್ಯರಿಗೋಸ್ಕರ ಉಕ್ತವಾಗಿದೆ. 

ದಿಗ್ಗಜನು ಉಚ್ಛಿಷ್ಟವನ್ನು ನುಂಗಲಾರಡೆ ಉಗುಳಿದರೆ ಪ್ರಿಯೆಗೆ ಅವಮಾನ 
ವಾಗುವುದೆಂದೂ ತನ್ನನ್ನರಸಿಕನೆಂದು ಹೇಳುವಳೆಂದೂ ಹೆದರಿ ಉಭಯ ಸಂಕಟ 
ದಿಂದ ನೀಲಕಂ೦ಠನು ಗಳದಲ್ಲಿ ವಿಷವನ್ಸಿಟ್ಟುಕೊಂಡಿದ್ದಂತಿ ತುತ್ತನ್ನು ಗಳದಲ್ಲಿಟ್ಟು 
ಕೊಂಡಿದ್ದನು. 

ಆ ಸಮಯದಲ್ಲಿ ಆಶ್ವನಿಯು ದೀಪದಲ್ಲಿದ್ದೊಂದು ಬತ್ತಿಯನ್ನು ತೆಗೆದು 
ದಿಗ್ಗಜನ ಮೂಗಿನಲ್ಲಿಟ್ಟಿಳು. ಕೂಡಲೇ ಶೀನು ಬಂದು ನುಂಗಲಾರದೆ ಇಟ್ಟು 
ಕೊಂಡಿದ್ದ ಅಧರಾಮೃತ ಸಂಬಂಧದ ಉಜ್ಜಿಷ್ಟವು ದಿಗ್ಗಜನ ಮೈತುಂಬಾ ಅಭಿಷೇಕ 
ವಾಯಿತು. ಅನಂತರ ಬ್ರಾಹ್ಮಣನು ಉಭಯ ಸಂಕಟದಿಂದ ನಿವೃತ್ತನಾಗಿ ಈ 
ಕೆಳಗಣ ಮಂತ್ರೋಚ್ಚಾರಣೆಮಾಡುತ್ತ, ಮೈತೊಳೆದುಕೊಳ್ಳುತ್ತಿದ್ದನು. 

"ದಕ್ಷಿಣೆ ಪಶ್ಚಿಮೆ ವಾಪಿ ನಕುರ್ಯಾದ್ಧಂತಧಾವನೆಂ* ' 


ಹದಿನಾಲ್ಕನೆಯ ಪಚ್ಚ €ದ 
ದಿಗ್ಗಜಹರಣ ' 

ou ಮೈತೊಳೆದು ಕೊಳ್ಳುತ್ತಿದ್ದ ಸಮಯದಲ್ಲಿ ವಿಮಲೆಯು ಕುಟೀರದ 
ಹೊರಗೆ ಬಂದು ಬಾಗಿಲನ್ನೋರಿಮಾಡಿ! ಮರೆಯಾಗಿ ನಿಂತು ಎಲ್ಲವನ್ನೂ 
ನೋಡುತಿದ್ದಳು. ಬಾಗಿಲ ಶಬ್ದವಾಯಿತು. ಶಬ್ಧವನ್ನು eg ದಿಗ್ಗಜನು 
ವ್ಯಾಕುಲವುಳ್ಳವನಾಗಿ, "ಒಂದವರಾರೋ, ಅವೇಳೆಯಲ್ಲಿ ಸ್ನಾನಮಾಡು 
ವುದನ್ನು ಕಂಡರೆ ಪ್ರಕಾರಾಂತರ ತಿಳಿದುಕೊಳ್ಳುವರು ' ಎ೦ದು ಹೇಳಿದನು. 

ಆಶ್ಮನಿಯು, "ಎಲ್ಲಾದರೂ ಅವಿತುಕೊಂಡಿರು' ಏಂದು ಹೇಳಿದಳು. 
ಆಶ್ಮಸಿಯು, GES ತ್ರಲೆಕೋಣೆಗೆ ಹೋಗಿ ಆವುದಾದರೂ ಒಂದು ಗುಡಾಣ 
Ta ತಲೆಯಮೇಲೆ ಮುಚ್ಚಿ ಕೊಂಡು ಈುಳಿತಿರೆಂದು ಹೇಳಿದಳು. ಅವಳಾ ಬುದ್ಧಿ 
Pio ಮೆಚ್ಚಿ ದಿಗ್ಗ ಜನು ) ಮೈಯಿಂದ ನೀರು ತೊಟಕುತಿದ್ದ ಹಾಗೆ ಹೋಗಿ 
ane ಕೋಣೆಯಲ್ಲಿ ತಡವರಿಸಿ, ಕೈಗೆ ಸಿಕ್ಕಿದೊಂದು ಗುಡಾಣವನ್ನು ತೆಗೆದು 
ತಲೆಯಮೇಲೆ ಕವಿತುಕೊಳ್ಳುವುದರೊಳಗಾಗಿ ಗುಡಾಣದಲ್ಲಿದ್ದ ಆರಳಹಿಟ್ಟು 
ತಲೆಯಿಂದ ಕಾಲಂಪರ್ಯಂತ ಶತಧಾರೆಯಾಗಿ ಸುರಿಯಲಾರಂಭಿಸಿತು. ಅದ 
z 030 ಹಿಟ್ಟು, ಚಲ್ಲಿಹೋಗದಹಾಗೆ ಗುಡಾಣವನ್ನು ಬೇಗನೆ ತಲೆಗೆ ಸಿಕ್ಕಿಹಾಕಿ 
ಕೊಳ್ಳಲದರ ಬ ನಾಯಿಯು ಚಿಕ್ಕುದಾಗಿದ್ದಕಾರಣ, ee ಅಡ್ಡಿಯಾಗಿ ಕಣ್ಣಿ ್ಲೈನವರೆಗೆ 


* ಮಂತ್ರಾರ್ಥವನ್ನು ತಿಳಿಯದೆ ಮಂತ್ರವನ್ನು ಪ್ರಸಕ್ತವಾದ ಕಾರ್ಯಕ್ಕೆ ಅನರ್ಥಕವಾಗಿ 
ವಿಸಿಯೋ ಗಮಾಡುವ ರೀತಿ. 
4 


೫೦ aus ಶನಂದಿನಿ 


ಅರ್ಧ ತಲೆಯು ಮಾತು ಗುಡಾಣದ ಬಾಯಿಗೆ ಬಿರಿಡೆಯ po ಮುಚ್ಚ ಡ್ವಲ್ಪಟ್ಟು, 
ಹಿಟ್ಟಿನ ಪುವಾಹವು ಕಡಿಮೆಯಾಗಿ ಸಣ್ಣ ಸಣ್ಣ ಧಾರೆಯಾಗಿ ಸುರಿಯುತ್ತಿದ್ದಿತು. 
ಸ್ಥಂಧದಿಂದಲೂ ವದೆಯಿಂದಲೂ ಬೆನ್ನಿಂದಲೂ ಬಾಹುಗಳಿಂದಲೂ ಹಿಟ್ಟು 
ಸುರಿಯುತ್ತಿರಲು, ನೋಡಿದವರಿಗೆ ಪರ್ವತದಿಂಡೇಕ ಕಾಲದಲ್ಲಿ ಅನೇಕ ನದಿಗಳು 
ಭೂತಲಗಾಮಿಯಾಗುವಂತೆ ಕಾಣುತಿದ್ದುವು, ಬತ್ತರವಾದಾ ನಾಸಿಕವು ಅರಳ 
ಹಿಟ್ಟಿನ ಧಾರಾವಿಶಿಷ್ಟವಾಗಿ ಪ್ರಕಾಶಿಸುತಿದ್ದಿತು. ಆ ಸಮಯದಲ್ಲಿ ವಿಮಲೆಯು 
ಈುಟೀರದೊಳಗೆ ಪ್ರವೇಶಿಸಿ ದಿಗ್ಗ ಜನ ಶೋಭಾರಾಶಿಯೆನ್ನು ನೋಡಿದಳು. ದಿಗ್ಗಜ 
ನವಳನ್ನು ನೋಡಿ ಆಮೂಲ ತಾಗಿ ಹಲ್ಲುಗಳು ಕಾಣುವಹಾಗೆ ಬಾಯಿ 
ತೆರೆದು odg ನಿಂತನು. ವಿಮಲೆಯು ಅದನ್ನು, ಕಂಡು PSE 
ಕುಳಿತು ಕೊಳ್ಳುವಂತೆ Bee ತಲೆಗೆ ಸಿಕ್ಕಿಹಾಕಿಕೊಂಡಿದ್ದಾ ಗುಡಾಣವನೊ 
ಯದ ಹಾಗೆ ಉಪಾಯದಿಂದ ಶೆಗೆದು ಪುನಃ ಸ್ನ್ನಾನ್ನವಾಡೆಂದಳು. ಜ್‌ 
ಸ್ನಾನಮಾಡಿ ನಾಮಧಾರಣೆಯನ್ನು ಮಾಡಿಕೊಂಡು ಸ್ಥಿರಚಿತ್ತನಾದನು. ಬಳಿಕ 
GIVI ದಿಗ್ಗಜನನ್ನು ಕುರಿತು "ಇಂದು ನಿನ್ನ ಪುಣ್ಯವಿಶೇಷ, ನಿನ್ನ 
ಚಂದ್ರವಳಿಯೂ ಬಂದಿದ್ದಾಳೆ! ಎಂದು ಹೇಳಿದಳು. 

On wes, "" ನನ್ನ ಪುಣ್ಯವಿಶೇಷವೇ ಅಹುದು, ಒಬ್ಬ ಳೇ ಸಾಕಾಗಿದ್ದಿತು ; 
ಇಬ್ಬರು ಬಂದಿರುವುದಕ್ಕೆ ಎಷ್ಟೊ ೦ದು ಹೇಳಿದರೂ Send) ಶಾಸ್ತ್ರಕಾರರು 
"ಏಕಶ್ಚಂದ್ರಸ್ತಮೊ ಹಂತಿ ನಚ ಜ್‌ ಶತ್ನೆರಪಿ*' ಎಂದು ಹೇಳಿದ್ದಾರೆ'' 
ಎ೦ದನು. 

ಆಶ್ಮನಿಯು ವಿಮಲೆಯನ್ನು ಕುರಿತು, "ನೀನು ಕೇಳಿದಿಯಾ? ನಮ್ಮ ರಸಿಕ 
ರಾಜನಿಗೆ ಜಾತಿಯು ಹೋಯಿತು !' ಎಂದಳು. 

ರಸಿಕರಾಜನು, "ಹೇಗೆ ಹೋಯಿತು?' ಎಂದು ಕೇಳಿದನು. 

ಆಶ್ಮನಿ--ನಾನು ತಿಂದು ಬಿಟ್ಟಿದ್ದ ಅನ್ನವನ್ನು ನೀನು ತಿನ್ನಲಿಲ್ಲವೆ? 

ದಿಗ್ಗಜ--ಅದರಲ್ಲೇನು ಪಾತಕ? ಆರಿಗೂ ಹೇಳದಿದ್ದರೆ ಜಾತಿಯು ಹೇಗೆ 
ಹೋದೀತು? ದೊಡ್ಡವರು ಮಾಡುವಹಾಗೆ ದೊಡ್ಡ ದೊಡ್ಡ ನಾಮಗಳನ್ನು 
ಧರಿಸಿದರೆ ಸಾಕು. 

ವಿಮಲೆಯು ಆಶ್ಮನಿಯನ್ನು ಕುರಿತು, "ಹೊತ್ತಾಯಿತು; ಇವನು ಬರು 
ವನೋ ಇಲ್ಲವೋ?' ಎಂದು ಕೇಳಿದಳು. ಆಶ್ಮನಿಯು, "ನಾನಾ ವಿಚಾರ 
ಮಾಡಿಲ್ಲ' ಎಂದಳು. 

ವಿಮಲೆಯು, ತಾನು ವಿಚಾರಿಸುವುದಾಗಿ ಹೇಳಿ ದಿಗ wide, ಕುರಿತು, 
"ಅಯ್ಯಾ । ತುವ | ನಿನ್ನ ಸಂಗಡ ವಿಶೀಷ ಮಾತನಾಡುವುದಿದೆ' ಎಂದಳು. 
ಪ್ರ ಸ್ಮಾಪ as Ba «ಕ ಅಥವಾ ವಚನಗಳನ್ನು ತಪ್ಪಾಗಿ ಉಧಹರಿಸಿ ಡೊಂಕು ಅರ್ಥಮಾಡುವ ರೀತಿ, 


ನಚತಾರಾ ತತ್ಯೈರನಿ' > ಎಂದಿರಬೇಕು. 





Taon Mac eee = 


ದಿಗ್ಗಜ--ಅದೇನು? 

ವಿಮಲೆ--ನೀನು ನಮ್ಮಿಬ್ಬರನ್ನೂ ಪ್ರೀತಿಸುತ್ತೀಯಾ? 

On ಜ--ಅದಕ್ಕೆ ಅನುಮಾನವೇನು ? 

ವಿಮಲೆ--ನಮ್ಮಿಬ್ಬರನ್ನು? 

ದಿಗ್ಗಜ--ಇಬ್ಬರನ್ನೂ ಪ್ರೀತಿಸುತ್ತೇನೆ. 

ವಿಮಲೆ--ನಾನು ಹೇಳುವ ಹಾಗೆ ಮಾಡುವಿಯಾ? 

ದಿಗ್ಗಜ--ಅದರಲ್ಲಿ ನೀನೇಕೆ ಅನುಮಾನಿಸಬೇಕು? 

ವಿಮಲೆ--ಈ ಕೂಡಲೆ? 

On w—s ಕೂಡಲೆ. 

ವಿಮಲೆ--ಈ ನಿಮಿಷದಲ್ಲಿ? 

ದಿಗ್ಗಜ ಈ ನಿಮಿಷದಲ್ಲಿ. 

ವಿಮಲೆನಿನ್ನ ಬಳಿಗೆ ನಾವಿಬ್ಬರೂ ಬಂದಿರುವುಡೇಕೆ? ಕಾರಣವು 
ಗೊತ್ತಿದಿಯೆ ? 

ದಿಗ್ಗಜ--ಗೊತ್ತಿಲ್ಲ. 

ಆಶ್ಮನಿ--ನಾವಿಬ್ಬರೂ ನಿನ್ನೊಡನೆ ಎಲ್ಲಿಗಾದರೂ ಪಲಾಯನವಾಗಿ ಹೋಗ 
ಬೇಕೆಂದು ಬಂದೆವು. 

ಬ್ರಾಹ್ಮಣನು ಮಾತುಹೋದವನಹಾಗಾಗಿ ಸುಮ್ಮನಿದ್ದನು. 

ವಿಮಲೆಯು  ಉಕ್ಕಿಬರುತಿದ್ದ ನಗುವನ್ನು ಕಷ್ಟದಿಂದಡಗಿಸಿಕೊಂಡು, 
"ಮೌನವೇಕೆ?' ಎಂದು ಕೇಳಿದಳು. 

ದಿಗ್ಗ ಜಬ ನ್ಯಾ--ನ್ಯಾ- ನ್ಯಾ ತಾ ತಾ- ತ ಎನ್ನುತ್ತಿದ್ದನು. 
ವಾಜಕ್ನಿಷ್ಟತ್ತಿಯಿಲ್ಲವಾಯಿತು. 

ಆಶ್ಮನಿ--ಹಾಗಾದರೆ, ನೀನು ನಮ್ಮ ಸಂಗಡ ಬರಲಾರೆ? 

ದಿಗ್ಗಜ--ನ್ಯಾಯಶಾಸ್ತ್ರ ಪಾಠವನ್ನು ಹೇಳುವ ಗುರುಗಳಿಗೆ ಹೇಳಿ ಬರುವೆನು. 

ವಿಮಲೆ--ಗುರುಗಳಲ್ಲಿ ಹೋಗಿ ವ್ಯವಸ್ಥೆ ಮಾಡಿಕೊಂಡು ಬರುವುದಕ್ಕಿಂದು 
ನಿಮ್ಮ ತಾಯಿಯ ಶ್ರಾದ್ಧವೆ? 

ದಿಗ್ಗಜ--ಹಾಗಂದರೆ, ಬೇದ, ನಾನು ಹೋಗುವುದಿಲ್ಲ, ಆದರೆ ಎಂದು 
ಹೊರಡಬೇಕು? 

ವಿಮಲೆ ಈಗಲೇ ಹೊರಡು. ಕಾಣುವುದಿಲ್ಲವೆ? ನಾನು ನನ್ನ ಆಭರಣ 
ಗಳೊಡನೆ ಬಂದಿರುವುದು? 

ದಿಗ್ಗಜ--ಈಗಲೇನೇ ? 

ಏಮಲೆ--ಕೂಡದೇಕೆ ? ಬೇಕಿಲ್ಲದಿದ್ದರೆ ಬರುವುದಿಲ್ಲವೆಂದು ಹೇಳು. ನಾವು 
ಮತ್ತೊಬ್ಬನನ್ನು ಹುಡುಕಿಕೊಂಡು ಹೋಗುವೆವು. ಆದರೆ ನಮ್ಮ ಮನಸ್ಸ 


ey ಇನ್ನು 
ನ್ನೇನೋ ನಿನ್ನಲ್ಲಿಟ್ಟು ಹೋಗುವೆವು. 


೫೨ ದುರ್ಗೇ ಶನಂದಿನಿ 
ಗಜಪತಿಯು ಹೆಚ್ಚು ತಾಳಲಾರದೆ, "ನಡಿ, ಬರುತ್ತೇನೆ' ಎಂದು 
ಹೇಳಿದನು. 

ಐಮಲೆ--ಹೊದ್ದುಕೊಳ್ಳುವುದಸ್ತೆ ಭೈರವಾಸವನ್ನು ತೆಗೆದುಕೊ. 

On ws ಶೇಷವಸ್ತ್ಯವನ್ನು ೫ ಮೈಮೇಲೆ ಹಾಕಿಕೊಂಡನು. ವಿಮಲೆಯು 
ಹೊರಡಲು ಸನ್ನದ್ಧೆಯಾದಳು. ಅವಳ ಹಿಂದೆ AN wae ಹೊರಟವನು ವಿಮಲೆ 
ಯನ್ನು ಕುರಿತು, "ಸುಂದರಿ! ಎಂದು ಕೂಗಿದನು. 

ಏವಮುಲೆ--ಏನು? 

ದಿಗ್ಗಒ--ನಾವು ಹಿಂದಿರುಗಿ ಬರುವುದಾವಾಗ? 

ಏಮಲೆ--ಹಿಂದಿರು!1 ಬರುವುದೆ? ಕಡೆಕಟ್ಟಾಗಿ ಒಮ್ಮೆಗೆ ಹೊರಟು 
ಹೋಗುವುದು. 

ದಿಗ್ಗಜನು ಮಂದಹಾಸಪರಿಪೂರ್ಣವದನನಾಗಿ, "ನನ್ನ ತಪಲೆ ಜೊಂಬು 
ಹಿಂದುಳಿದು ಹೋಯಿತಲ್ಲಾ !' ಎಂದನು. 

ವಿಮಲೆ--ಅದನ್ನೆಲ್ಲಾ ಹೋಡೆಡೆ ತೆಗೆದುಕೊಡುತ್ತೇನೆ. 

ಬ್ರಾಹ್ಮಣನು ಸ್ಪಲ್ಪ ವ್ಯಸನಪಟ್ಟು ಪ್ರತಿಹೇಳಿದರೆ ಹೆ೦ಗಸರು ತಮ್ಮಲ್ಲಿ 
ಏಸ್ವಾಸವಿಲ್ಲದವನೆಂದು ತಿಳಿಯುವರೆಂಬ ಭೀತಿಯಿಂದ ನಿರ್ವಾಹವಿಲ್ಲದೆ, 
" ಹಾಗಾದರೆ ನನ್ನ ಹಣಚಿಂಟಿಗೆಯ ನ್ನಾದರೂ ತರುವೆನು' ಎಂದನು, 

ವಿಮಲೆ-- ಶೀಘ್ರವಾಗಿ ತೆಗೆದುಕೊಂಡು ಬಾ. 

ವಿದ್ಯಾದಿಗ್ಗಜನು ಹಣೆಗೆ ಹಚ್ಚುವ ನಾಮದ ಪೆಟ್ಟಿಗೆಯನ್ನೂ ಒಂದು 
ಚೊಂಬಿನಲ್ಲಿ ತುಂಬಾ ಅವಲಕ್ಕಿಯನ್ನೂ ತೆಗೆದುಕೊಂಡು ಹಾಗೆಯೇ ಅವನಲ್ಲಿದ್ದ 
ವ್ಯಾಕರಣ ಸ್ಕ್ರೃತಿಸಂಹಿತೆಗಳ ಪುಸ್ತಕಗಳನ್ನು ನೋಡಿ, ವ್ಯಾಕರಣವು ತನಗೆ 
ಕಂಠಸ್ಥವಾಗಿದೆಯೆಂಬೆಂದು ಕೊಂಡು, ಅದನ್ನು ಅಲ್ಲಿಯೇ ಬಿಟ್ಟು ಸ್ಮೃತಿಯನ್ನು 
ಪೆಟ್ಟಿಗೆಯೊಂದಿಗೆ ಕಟ್ಟಿ, ಎದ್ದು, "ಮುಖ್ಯಪ್ರಾಣ! ಶ್ರೀಹರಿ! Bowe soe!’ 
ಎಂದು ದೇವರ ಸ್ಮರಣೆಯನ್ನು ಮಾಡುತ್ತಾ, ವಿಮಲೆ ಆಶ್ಮನಿಯರ Hod ಯಾತ್ರೆ 
ಗೋಸ್ಕರ ಹೊರಟನು. 

ಆಶ್ಮನಿಯು, "ನೀವು ಮುಂದೆ ಹೋಗುತಿರಿ, ನಾನು ಹಿಂದೆ ಬರುವೆನು ' 
ಎಂದು ಹೇಳಿ ಮನೆಯ ಕಡೆಗೆ ಹೊರಟುಹೋದಳು. ವಿಮಲೆ ಮತ್ತು ಗಜಪತಿ 
ಇವರಿಬ್ಬರು ಮುಂದೆ ತೆರಳಿ ಅಂಧಕಾರದಲ್ಲಾರಿಗೂ ಕಾಣಿಸಿಕೊಳ್ಳದೆ ಕೋಟಿಯ 
ಬಾಗಿಲನ್ನು ದಾಟಿದರು. ಸ್ವಲ್ಪ ದೂರ ಹೋದ ಬಳಿಕ ದಿಗ್ಗಜನು, "ಇದೇನು? 
ಆಶ್ಮನಿಯು ಬರಲೇ By!’ ಎಂದನು. 

ವಿಮಲೆ--ಅವಳು ಬರಲಾರಳೆಂದು ತೋರುತ್ತೆ. ಅವಳಿಂದೇನಾಗಬೇಕು? 


= * ಶೇಷವಸ ಜಾಗ್‌ವಿರುಗಳು ಉಪನನೋಗಿಸಿ ಅನುಗ ಹರೂಸವಾಗಿ ತಿಷನಿಗೆ ಕೊಟ್ಟ ws. 
ಡೆ J ೪ ಛೆ ಛೆ 


ಹ esas eae bes, eg es 


ರಸಿಕರಾಜನು ಮೌನವಾಗಿದ್ದು, ಬಳಿಕ ನಿಟ್ಟುಸಿರನ್ನು ಬಿಟ್ಟು, "ನನ್ನ 
ತಪಲೆ ಚೊಂಬು !' ಎಂದು ಹೇಳಿದನು. 








ಹದಿನೈದನೆಯ ಪರಿಚ್ಚೇದ 


ದಿಗ್ಗಜ ಸಾಹಸ. 
ಮಲೆಯು Sensor ನಡೆಯುತಿದ್ದುದರಿಂದ ಸ್ವಲ್ಪ ಹೊತ್ತಿನಲ್ಲಿಯೇ 
ಮಂದಾರಣವು ಬಹಳ ದೂರ ಹಿಂದುಳಿಯಿತು. ರಾತ್ರಿ ಕತ್ತಲು; 

ನಕ್ಸ್ಪತ್ರದ ಬೆಳಕಿನಲ್ಲಿ ಜಾಗರೂಕತೆಯಿಂದ ನಡೆಯುತ ದೊಡ್ಡ ಮಾರ್ಗಕ್ಕೆ ಸೇರು 
ತಲೆ, ಏಮಲೆಯು ಸ್ವಲ್ಪ ಶಂಕಾನ್ವಿ ತೆಯಾದಳು. ಸಂಗಡ ಬರುತ್ತಿದ್ದವನು ನಿಶ್ಯಬ್ಧ 
ವಾಗಿ ಹಿಂದೆ ಬರುತ್ತಿದ್ದನು; ಮಾತಿಲ್ಲ. ಅಂತಹ ಸಮಯದಲ್ಲಿ ಮನುಷ್ಯರ 
ಶಬ್ದವನ್ನು ಕೇಳಿದರೆ ಧೈರ್ಯವುಂಟಾಗುವುದಲ್ಲದೆ ಕೇಳುವುದಕ್ಕೂ ಇಚ್ಛೆ 
ಯುಂಟಾಗುವುದು. ಆದಕಾರಣ ನಿಮಲೆಯು ಗಜಪತಿಯನ್ನು ಕುರಿತು, 
"ರಸಿಕರತನ! ಏನನ್ನು ಕುರಿತು ಯೋಚಿಸುತ್ತಿರುವೆ?' ಎಂದು ಕೇಳಿದಳು. ರಸಿಕ 
ರತನನು "ತಪಲೆ ಜೊಂಬು' ಎಂದನು. ಏಮಲೆಯು ಏನೊಂದುತ್ತರವನ್ನೂ 
ಕೊಡದೆ ತನ್ನೂಳುತಾನೇ ನಕ್ಕು, ಬಳಿಕ ದಿಗ್ಗಜನನ್ನು ಕುರಿತು, "ನೀನು 
ನಿಶಾಚಿಗೆ ಹೆದರುವುದುಂಟಿ?' ಎಂದು ಕೇಳಿದಳು. 

ದಿಗ್ಗಜನು, "ರಾಮ! ರಾಮ!” ಎಂದು ರಾಮಸ್ಕೃರಣೆ ಮಾಡೆಂದು ಹೇಳಿ, 
ವಿಮಲೆಗೊಂದು ಗಜ ಸವಿಸಾಪ ಬಂದನು. 

ವಿಮಲೆಯು ಅದನ್ನು ಕಂಡು, "ಮಾರ್ಗದಲ್ಲಿ ಪಿಶಾಚಿಗಳು ಹೆಚ್ಚು' ಎಂದು 
ಹೇಳೋಣ, ದಿಗ್ಗಜನು. ಬಂದು ವಿಮಲೆಯ ಸೆರಗನ್ನು ಹಿಡಿದುಕೊಂಡನು. 
ನಿಮಲೆಯು ಮುಂದೆ ಹೇಳತೊಡಗಿದಳು :--"ನಾವು ಅಂದು ಶೈಲೇಶ್ವರನ 
ಪೂಜಿಗೆ ಸಲುವಾಗಿ ಬರುತ್ತಿದ್ದಾಗ ಮಾರ್ಗದಲ್ಲಿ ಅರಳೀಮರದ ಬುಡದಲ್ಲೊಂದು 
ಅದ್ಭುತ ವಿಕಟಾಕಾರದ ಸ್ವರೂಪವು ಕುಳಿತಿತ್ತು' ಎಂದಳು. 

ವಿಮಲೆಯ ಸೆರಗು ಪಟ ಪಟ ಬಡಿದುದರಿಂದ, ಬ್ರಾಹ್ಮಣನು ಥರ ಥರ ನಡು 
ಗುತ್ತಿದ್ದನೆಂದು ತಿಳಿದು, ಹೆಚ್ಚು ಹೆದರಿಸಿದರೆ ಬ್ರಾಹ್ಮಣನ ಗತಿಶಕ್ತಿಯು ನಿಂತು 
ಹೋಗುವುದೆಂದು ಸುಮ್ಮನಾಗಿದ್ದು ಸ್ವಲ್ಪ ಹೊತ್ತಾದ ಬಳಿಕ ವಿಮಲೆಯು 
"ರಸಿಕರಾಜ ! ನಿನಗೆ ಹಾಡುವುದಕ್ಕೆ ಬರುವ್ರದೆ?' ಬಂದು ಕೇಳಿದಳು, 

ರಸಿಕಪುರುಷನು, "ಸಂಗೀತವು ಬಾರದಿರುವುದಾರಿಗೆ? ತತ್ರಾನ ರಸಿಕರಿಗೆ 
ಫೇಳಬೇಕೇ?' ಎಂದನು. 

ವಿಮಲೆಯು, ಹಾಗಾದರೆ, ಆವ್ರದಾದರೂ ಒಂದು ಗೀತವನ್ನು ಹಾಡು 
ಎಂದಳು. 


೫೪ aks 2308 


an ಜನು ಪ ಪಾ oe Ne ಹುಂ ಉಹುಂ 
gard ॥ ಶರಣು ವಿಮಲೆಯೆ ಚರಣಕೆ || ಪಲ್ಲವಿ ॥ 
ತಪ್ಪಲೆ ಜೊಂಬು ಬಿಟ್ಟು, 
ಈ ಪರಿಯ ಕಪ್ಪಾ ನೆ ಕತ್ತಲೇಲಿ, 
(ಅಯ್ಯಯ್ಯೋ) ಈ ಪರಿಯ ಕಪ್ಪನೆ ಕತ್ತಲೇಲ 
ಆ ಪಾಪಿಯನು ನಂಬಿ ಈ ಪಾಕಿ ನಯೊಡ ಬಂದು 
ನಾ ಪಾಪಿಯಾದೆ ಹರನೆ, 
ಹರನೆ, ಶರಣು ವಿಮಲೆಯ ಚರಣಕೆ 
ಎಂದು ಪಲ್ಲವಿಯು ಮುಗಿಯುವುದರೊಳಗೆ ಮಾರ್ಗದ ಪಕ್ಕದಲ್ಲಿ ನಿರಾ 
ತಂಕವಾಗಿ ಬಾಜಾ ಮಲಗಿದ್ದೊಂದಾಕಳು ಅಸಾಧ್ಯವಾದಾ ಸಂಗೀತ 
ವನ್ನು ಕೇಳಿ ಭಯಪಟ್ಟು ಪ್ರಾಣದಮೇಲೆ “ತೆಯಿಲ್ಲದೆ ಪಲಾಯನವಾಗಿ ಓಡಿ 
ಹೋಯಿತು. 
ದಿಗ್ಗಜನು ಬಿಡದೆ ಸ್ವಲ್ಪ ಹೊತ್ತು ಹಾಡಿದನು: 
ಭೋಜನವ ಬಿಟ್ಟೆದ್ದೆನು 
ದ್ವಿಜನಾಗಿ ಬಿಟ್ಟಿದನು ಮತ್ತುಂಡೆನು, 
(ಅಯ್ಯಯ್ಯೋ) ಯ೦ಜಲನು ನಾ Bena. 
ಮಜ್ಜನವ ಮಾಡಿದೆನ ನು ಯಂಬಲಿನ ನೀರಿನಲ 
ಸೋಜಿಗವಿದಾಯ್ದು, ಜಗಕೆ, ಹರನೆ, 
ಶರಣು ವಿಮಲೆಯ eee 
ತಂಬುಲವ ತಿಂದುದಾಯ್ತು,, 
ಕುಂಭಮದ ಶಿರದಲ್ಲಿ ಮಕುಟಿಮಾಯ್ದು,, 
ತಂಬಿಗೆಯ ಅರಳ್ಲಿಟ್ಟು ಭಸ್ತಮಾಯ್ತು,, 
ಕ೦ಬು ಕಂಧರಿಯೆಂದು ನಂಬಿ ನಾನೀ 
ಪರಿಯ ಕಷ್ಟಕೀಡಾದೆ ಹರನೆ, 
ಹರನೆ, ಶರಣು ವಿಮಲೆಯ ಚರಣಕೆ 
ಪುನಃ ಹಾಡಲುದ್ಯಮಿಸಿದನು. ಆದರೆ ಅವನ ಹಾಡು ಸಾಗದೆ ನಿಂತಿತು. 
ಹಟಾತು, ಅವನ ಶ್ರವಣೇ೦ದ್ರಿಯವು ಮುಗ್ಧವಾಗಿ ಅಮೃತಮಯಮಾನಸೋ 
ನ್ಮಾದಕ ಅಪ್ಸರಹಸ್ತಸ್ಥಿತ ವೀಣಾನಾದದಂತೆ ಮಧುರವಾದ ಸಂಗೀತ ಧ್ವನಿ 
ಯೊಂದವನ ಕಿವಿಗೆ ಬಿದ್ದಿ ಕು ಸ್ವಂತವಾಗಿ ತನ್ನ ಪೂರ್ಣ ಸ್ವರದಿಂದ 
ಸಂಗೀತವನ್ನು ಆರಂಭ ಮಾಡಿದ್ದಳು. ಅದು ಅಷ ಪದಿಯಲ್ಲೊಂದು ಚರಣ 
ವಾಗಿದ್ದಿತು 
ಯಾಹಿ ಮಾಧವ ಯಾಹಿ ಕೇಶವ 
ಮಾವದ ಕೈತವ IDRO | 


Re seas ಡೌ ae 


ಎಂದು ಕೇತಾರಗಳಿಳದಲ್ಲಿ ಹಾಡುತ್ತಿರಲು, 03,0, DODD ಮಾರ್ಗದ 
ಮಧ್ಯದಲ್ಲಿ ಗಗನವು ಅವಳಾ ಸಪ್ತಸ್ವರ ಪರಿಪೂರ್ಣ ಧ್ವನಿಯಿಂದ ವ್ಯಾಪ್ತ 
ವಾಯಿತು. ಧ್ವನಿಯು ಶೀತಲವಾದಾ ಮಂ೦ದವತಾರುತದೊಡನೆ ಸಮ್ಮಿಶುವಾಗಿ 
ಹೋಗುತಿತ್ತು. 

ದಿಗ್ಗಜನು ಉನಸಿರುಬಿಡದೆ *ೇಳುತಿದ್ದನು. ಏಮಲೆಯು ಗಾನವನ್ನು 
ನಿಲ್ಲಿಸಲು, ಗಜಪತಿಯು "ಮತ್ತೂ ಸ್ಪಲ್ಪ' ವೆಂದನು. 

ವಿಮಲೆ--ಮತೂ, ಸ್ವಲ್ಪವೆಂದರೇನು? 

ದಿಗ್ಗಜ--ಮತೊ,ಂ೦ಡು ಹಾಡು. 

ವಿಮಲೆ--ಆವುದನ್ನು ಹಾಡಲಿ? 

ON w—wows ಕೃತಿಯನ್ನು ಹಾಡು. 

ಆಗಲಾ ವಿಮಲೆಯು ಹಾಡುನೆನೆಂದು ಹೇಳಿ ತನ್ನ ಮನಸ್ಸನ್ನು ಸ್ವರ 
ದೊಳೊಳಪಡಿಸಿ ತದೇಕಾಯತ್ತ್ನಳಾ/ ಸಂಗೀತವನ್ನು ಹಾಡುತಿದ್ದಾಗ ಒಮ್ಮಿಂ 
Bos. ಅವಳ ಚೇಲಾಂಚಲವನ್ನು i ಹಿಡಿದೆಳೆದಹಾಗಾಗಲು ಏನಾಶ್ಚರ್ಯ 
ವೆಂದು ಹಿಂದಿರುಗಿ ನೋಡುವುದರೊಳಗಾಗಿ, ಗಜಪತಿಯು ಪ್ರಾಣ ಬಿಡುವವನ 
ಹಾಗೆ, ಅವಳ ಸೆರಗನ್ನು ಭದೃಮುಷ್ಟಿಯಿಂದ ಹಿಡಿದು, ಬಿಡದೆ ಅದಕ್ಕೆ ತೊಡರಿ 
ಕೊಂಡು ಬಂದು ಅವಳ ಕಾಲಿನಮೇಲೆ ಬಿದ್ದನು, ವಿಮಲೆಯು, ಮೃತಪ್ರಾಯ 
ನಾಗಿ ಕಾಲನಮೇಲೆ ಬಿದ್ದಾ ಗಜಸತಿಯನ್ನು ನೋಡಿ ಆಶ್ಚರ್ಯಪಟ್ಟು, "ಏನಾ 
ಯಿತು? ಪುನಃ ಪಿಶಾಚಿಯು ಬಂದಿತೆ?' ಎಂದು ಕೇಳಿದಳು. ಬ್ರಾಹ್ಮಣನು 
ಉತ್ತರವು ಹೊರಡದೆ ಬೆರಳ ಸನ್ನೆಯಿಂದ ‘Roe noe!’ ಎಂದುಸುರಿದನು. 

ವಿಮಲೆಯು ನಿಸ್ತಬ್ಬೆಯಾಗಿ ಅತ್ತಕಡೆ ದೃಷ್ಟಿಸಿ ನೋಡಿದಳು. Oper 
ನಿಶ್ವಾಸವನ್ನು ಬಿಡುವಂತೆ ಶಬ್ದವು ಕೇಳಿ ಬಂದು ಅತ್ತೆಡೆ ಮಾರ್ಗವನ್ನು ಬಟ್ಟು 
ಪಾರ್ಶ್ವದಲ್ಲಿದ್ದಾವದೋ ಒಂದು ಪದಾರ್ಥವು ಕಣ್ಣಿಗೆ ಕಂಡಿತು. ಆಗವಳು 
ಧೈರ್ಯಾವಲಂಬನೆಯಿಂದ ಹತ್ತಿರ ಹೋಗಿ ನೋಡಿದಳು. ಆರೋಹಿಸುವುದಕ್ಕೆ 
ಸಿದ್ಧವಾಗಿರುವಂತೆ ತಡಿ, ಕಡಿವಾಣ ಮುಂತಾದುವುಗಳೊಡನೆ ಶೋಭಿಸುತಿದ್ದ 
ತುರಗವಾಗಿ ಪೂರಾ ಪೆಟ್ಟುಬಿದ್ದು ಪ್ರಾಣಯಾತನೆಯಿಂದ ಉಚ್ಛ್ವಾಸ ನಿಶ್ವಾಸ 
ಗಳನ್ನು ಬಿಡುತ್ತ, ಬಿದ್ದಿದ್ದಿತು. ಅದನ್ನು ನೋಡಿ ವಿಮಲೆಯು ಪುನಃ ತನ್ನ 
ಮಾರ್ಗವನ್ನು ಹಿಡಿದುಕೊಂಡು ಹೋಗುತ್ತ ಸುಸಜ್ಜೀಭೂಕವಾದಾ ಸೈನ್ಯದ 
ಕುದುರೆಯು ಮಾರ್ಗದಲ್ಲಿ ಮುಮೂರ್ತಾವಸ್ಥೆಯಲ್ಲಿ ಬಿದ್ದಿರಲೇಕೆಂದು ಅತ್ಯಂತ 
ಚಿಂತಾಕ್ರಾಂತೆಯಾಗಿ, ಬಹಳ ಹೊತ್ತು, ಮಾತನಾಡದೆ ಅರ್ಧ ಹರಿದಾರಿ ಮುಂದಕ್ಕೆ 
ಸಾಗಿಹೋದಳು. ಆಗ ಗಜಪತಿಯು ಪುನಃ ಅವಳ ಸೆರಗನ್ನು ಹಿಡಿದೆಳೆದನು. 


* BlCIOWORAD ಉತ ರೀಯದ ಸೆರಗನು, . 
a ಹೆ A 


೫೬ ದುರ್ಗೇಶನಂದಿನಿ 


ವಿಮಲೆಯು ಏನೆಂದು ಕೇಳಿದಳು... ಗಜಪತಿಯು ದಾರಿಯಲ್ಲಿ va, 


ದ್ಧೊಂದು ಬಟ್ಟೆಯನ್ನು ತೆಗೆದು ತೋರಿದನು. ಅದೊಬ್ಬ ಅಶ್ವಾರೋಹಿಯ 


ಉಸ್ಲೀಷವಾಗಿದ್ದಿತು. ಏಮಲೆಯು ಅದನ್ನು ನೋಡಿ ಪುನಃ ಮತ್ತಷ್ಟು ಚಿಂತಾ 
ಕ್ರಾಂತೆಯಾಗಿ ಮನಸ್ಸಿನಲ್ಲಿ, ಮಾರ್ಗದಲ್ಲಿ ಸಾಯುತ ಬಿದ್ದಿದ್ದ ಕುದುರೆ ಯಾರದೋ, 
ಈ ರುಮಾಲು ಸಹ ಅವನದೇ ಆಗಿರಬಹುದೇ? ಎಂದು ಯೋಚಿಸಿ, ಪುನಃ 
ಹಾಗಿರಲಾರದು, ಆದಾವನೋ ಪಾದಚಾರಿಯಾದೊಬ್ಬ ಯೋಧಿಯ ರುಮಾ 
ಲಾಗಿರಬೇಕೆಂದು ಯೋಚಿಸುತಿರುವುದರಲ್ಲಿ ಚಂದೋದಯವಾಯಿತು. ವಮ 
ಲೆಯು ಮತ್ತೂ ಹೆಚ್ಚು ಚಿಂತಾಮಗ್ಗ ಳಾದಳು. ಆಗ ಗಜನತಿಯು ಧೈರ್ಯ 
ಗೊಂಡು ವಿಮಲೆಯನ್ನು ಕುರಿತು, "ಸುಂದರಿ! ಮಾತನಾಡುವುದಿಲ್ಲವೇಕೆ?' 
ಎಂದು ಕೇಳಿದನು. 

ವಿಮಲೆ--ಮಾರ್ಗದಲ್ಲಾವ್ರದಾದರೂ ಗುರುತುಗಳು ಕಾಣುತ್ತಿನೆಯೆ ? 

ಗಜಪತಿ--(ದೃಷ್ಟಿಸಿ ನೋಡಿ) ಅಹುದು; ಅನೇಕ ಕುದುರೆಗಳು ಹೋದಹಾಗೆ 
ಗುರುತುಗಳಿವೆ. 

ವಿಮಲೆ--ನೀನು ಬುದ್ಧಿವಂತನೇ ಅಹುದು, ಅದರಿಂದ ನೀನೇನೆಂದೂ 
ಹಿಸುತ್ತಿ? 

ಗಜಪತಿ--ನನಗಾವದೂ ಗೊತ್ತಾಗುವುದಿಲ್ಲ. 

ವಿಮಲೆ--ಆಲ್ಲಿ ಪೂರಾ ಪೆಟ್ಟುಬಿದ್ದ ಕುದುರೆ, ಮತ್ತೊಂದೆಡೆ ಒಬ್ಬ 
ಯೋಧಿಯ ರುಮಾಲು, ಇಲ್ಲಿ ಇಷ್ಟೊಂದು ಕುದುರೆಗಳ Ge} oo ಕುರುಹುಗಳು 
—ವುಗಳನ್ನೆಲ್ಲಾ ನೋಡಿದರೂ ಏನೂ ಗೊತ್ತಾಗುವುದಿಲ್ಲವೆ ? ನಾನಾರ 
ಸಂಗಡ ಮಾತನಾಡುತ್ತೇನೆ? ಎಲ್ಲಿ ಕೇಳುತಿ? 

ದಿಗ್ಗಜ ಏನು? 

ವಿಮಲೆ- ಈ ಮಾರ್ಗವಾ/ಿ ಬಹಳ ಸೈನ್ಯವು ಹೋಗಿರುವಹಾಗೆ ಕಾಣುವು 
ದಿಲ್ಲವೆ? 

ಗಜಪತಿಯು ಭಯಗೊಂಡು, " ಹಾಗಿದ್ದರೆ ನಾವು ಮೆಲ್ಲನೆ ಹೋಗೋಣ, 
ಅವರು ಮುಂದೆ ಹೋಗಲಿ ' ಎಂದನು. 

ವಿಮಲೆಯು ನಕ್ಕು, "ಅಯ್ಯೋ ಮೂರ! ಅವರು ಮುಂಡೆ ಹೇಗೆ 
ಹೋಗುವರು? ಕುದುರೆಗಳ ಗೊರಸಿನ ಗುರುತುಗಳಾವಕಡೆ ತಿರುಗಿವೆ, ಕಾಣುವು 
ದಿಲ್ಲವೆ? ಕುದುರೆಗಳು ಮಂದಾರಣದುರ್ಗದ ಕಡೆಗೆ ಹೋಗಿವೆ' ಎಂದು ಹೇಳಿ, 
ವ್ಯಸನಗೊಂಡು ಮುಂದೆ ಸ್ವಲ್ಪ ದೂರ ಹೋಗುವುದರೊಳಗೆ ಧವಳಾಕಾರ ರಾಶಿ 
ಯಂತಿದ್ದ ಶೈಲೇಶ್ವರನ ಮಂದಿರವು ಕಣ್ಣೊಳಿಸಿತು. ಆಗವಳು ಮನಸ್ಸಿನಲ್ಲಿ, 
ಬ್ರಾಹ್ಮಣನನ್ನು ನೋಡುವುದರಿಂದ ರಾಜಕುಮಾರನಿಗಾವ ಪ್ರಯೋಜನವೂ 
ಇಲ್ಲ, ಅದರಿಂದ ತೊಂದರೆಯೇ ಸಂಭವಿಸುವ್ರದಾದಕಾರಣ ಹಿಂದಕ್ಕವನನ್ನು 


eo 


BOR, Pan: ji ದ ೫೭ 


ಕಳುಹಿಸುವ ತತ್ತು ಕುರಿತು ಕುತ್ತ. ರಲಾಗಿ, an ಜನು ನು 
ಬಳಿಗೆ ಓಡಿ ಬಂದು ಅವಳ ಸೆ ಸೆರಗನ್ನು ಹಿಡಿದುಕೊಂಡನು. 

ವಿಮಲೆ--ಮತ್ತೇನು sheds 

AN ಜನು ಅಸ್ಸುಟಿ ಸ್ವರದಿಂದ, " ಅದು ಮತ್ತೆಷ್ಟು ದೂರ?' ಎಂದು 
ಕೇಳಿದನು 

ವಿಮಲೆ- ಆವದು? 

ದಿಗ್ಗಜ ಆ ವಟಿವೃಕ್ಷಕ್ಕೈ ? 

ಏಮಲೆ--ಆವ ವಟಿವೃಕ್ಸಕ್ಕೆ ? 

ದಿಗ್ಗಜ--ನೀವು ಅಂದು ವಟವೃಕ್ಸದ ಹತ್ತಿರ ನೋಡಿದುದು? 

BNR ದು? 

ದಿಗ್ಗಜ--ರಾತ್ರಿ ಹೊತ್ತು ಹೆಸರನ್ನು ಹೇಳಕೂಡದುದು. 

ವಿಮಲೆಯು ಸಂಗತಿಯನ್ನ ರಿತವಳಾಗಿ ಸಮಯವು ಸಿಕ್ಕಿತೆಂದು ಭಾವಿಸಿ 
ಗಂಭೀರ ಸ್ವರದಿಂದ, "ಓ! ಅದೇ!' ಎಂದಳು. 

ಬ್ರಾಹ್ಮಣನು ಯತ್ಸರೋನಾಸಿ, ಭಯಗುಸ್ತನಾಗಿ, "ಸಂಗತಿಯೇನು? 
ದಯವಿಟ್ಟು Bess’ ಎಂದನು. 

ಡಿಕ ಮೆಲ್ಲನೆ ಶೈಲೇಶ 5,08 ಮಂದಿರಕ್ಕೆ ಸಮಿಾಪದಲ್ಲಿದ್ದ ವಟವೃಕ್ಷ 
ವನ್ನು ತೋರುತ್ತ "ಅದಾ 383, ಕ್ಟ ವೆಂದಳು. 

ದಿಗ್ಗಜನು ಕೇಳಿ ಪಖಂದಕ್ಕೆ ಹಜ್ಜಿಯಿಡಲಲ್ಲ. ಅರಳೀಮರದೆಲೆಯಂತೆ 
ನಡುಗುತ ನಿಂತನು. 

ವಿಮಲೆಯು ಮುಂದೆ ಒರಹೇಳಿದಳು, ಬ್ರಾಹ್ಮಣನು ಕಂಪಿತ ಕಳೇಬರ 
ನಾಗಿ, "ಮುಂದೆ ಒರಲಾರೆನು ' ಎಂದನು. 

ವಿಮಲೆಯು ತನಗೂ ಭಯವಾಗುವುದಾಗಿ ಹೇಳಿದಳು. 

ಬ್ರಾಹ್ಮಣನದನ್ನು ಕೇಳಿ ಒಂದು ಕಾಲನ್ನು ಹಿಂದಕ್ಕಿಟ್ಟು ಪಲಾಯ 
ನೋದ್ಯುತನಾದನು 

ವಿಮಲೆಯು ದೃಷ್ಟಿಸಿ ನೋಡಿದಳು. sways ಕೆಳಗಡೆ ಬಿಳುಪಾ 
ದೊಂದು ಪದಾರ್ಧೆನಿದ್ದಂತೆ ಕಂಡಿತು. ಗುಡಿಯ ಗೂಳೀಬಸವವು ಮಲಗಿರ 
ಬಹುಡೆಂದೂಹಿಸಿ, ಗಜಪತಿಯನ್ನು ಕುರಿತು, "ಗಜಪತಿ! ನಿನ್ನಿಷ್ಟ ದೇವತೆಯ 
ಹೆಸರನ್ನು ಧ್ಯಾಸಿಸು, ವೃಕ್ಷ ಮೂಲದಲ್ಲಿರುವುದನ್ನು ನೋಡಿದಿಯಾ?' ಎಂದಳು. 


As "ಅಯ್ದಯ್ಯೊ! ಅಪ್ಪಪ್ಪಾ! ನಾನಿಲ್ಲಿಗೆ ಬರಬಹುದೆ! 
ಕೆಟ್ಟಿನ ನಲ್ಲಾ ಮುಂದೇನುಗತಿ!' ಎಂದು ಕೂಗುತ ದಿಕ್ಕೆಟ್ಟು' ಹಿಂದಿರುಗಿ 


ನೊಡದೆ =. ಪಾಠಕ ಮಹಾಶಯರಿಗೆ ಅವನ ಕಾಲಿನ ಪ್ರಮಾಣವನ್ನು 
ಕುರಿತು ಮೊದಲೇ ಹೇಳಿರುವೆವಷ್ಟೆ. ಆ ಕಾಲುಗಳಿಂದ ಮಾರುಹಜ್ಜೆಯನ್ನು 


೫೮ ದುರ್ಗೇ ಶನಂದಿಸಿ 


ಹಾಕುತ್ತಾ ಬ ನಿಮಿಷಗಳಲ್ಲಿ ಎರಡು ಮೈಲಿಯ ದೂರ ಪಾರಾಗಿ 
ಹೋದನು. ವಿಮಲೆಯು ಗಜಪತಿಯ ಸ್ವಭಾವವನ್ನರಿತಿದ್ದ ಳಾಗಿ ಅವನು 
ಮಂದಾರಣದ ಕೋಟೆಯ ಬಾಗಿಲಲ್ಲಿ ಹೋಗಿ ನಿಂತಿರುವನೆಂದು ತಿಳಿದು ನಿಶ್ಚಿಂತೆ 
ಯಾಗಿ ಶೈಲೇಶ್ವರನ ಮಂದಿರಾಭಿಮುಖವಾಗಿ ಹೋದಳು. 


A 
ಯೋಜಿಸಿ ಹೊರಟ ವಿಮಲೆಯು, ಕುಮಾರನು ಶೈಲೇಶ್ವರನ ಮಂದಿರಕ್ಕೆ ಬಂದಿರು 


ವನೆ? ಎಂಬ ಸಂಗತಿಯನ್ನು ಯೋಚಿಸಿರಲಿಲ್ಲ. ಅದಕ್ಕೆ ಸಲುವಾಗಿ ಕಳವಳ 
ಗೊಂಡು, ನಿಸ್ತಬ್ಧೆಯಾಗಿ ಸ್ವಲ್ಪ ಚಿಂತಿಸಿ ಬಳಿಕ ರಾಜಕುಮಾರನು ಅಂದು 
ತನ್ನನ್ನು ಮಂದಿರದಲ್ಲಿ ನೋಡದಿದ್ದರೆ, ಪುನಃ ಮತ್ತೆಲ್ಲಾದರೂ ನೋಡಲಾರೆ 
ನೆಂದು ಹೇಳಿದ್ದನೆ ಹೊರತು ಖಂಡಿತವಾಗಿ ಬರುವುದಾಗಿ ಹೇಳಿರಲಿಲ್ಲವಾದಕಾರಣ 
ಬಾರದಿರುವ ಸಂಭವವೇ ಹೆಚ್ಚಾಗಿ ತೋರುವುದೆಂದುಕೊಂಡಳು. 

ರಾಜಕುಮಾರನು ಅಲ್ಲಿಗೆ ಬಂದಿರದಿದ್ದರೆ ಅಷ್ಟೊಂದು ಶ್ರಮವೂ ವ್ಯರ್ಥ 
ವಾದಹಾಗಾಗುವುದೆಂದು ವಿಮಲೆಯು ಏಷಣ್ಣವದನೆಯಾಗಿ ತನೊ ್ಲಿ ಳು ತಾನೇ, 
ಸಂಭವಗಳನ್ನೆಲ್ಲಾ ಯೋ ಚಿಸದೆ, ಬ್ರಾಹ್ಮ ನನ್ನು, ಹಿಂದಕ್ಕಟ್ಟಿಬಿ ಏಜ್ಟಿನೇಕೆಂದೂ 
ರಾತಿ) ಒಬ್ಬಳೇ ಹಿಂದಿರುಗಿ ಹೋಗುವ ಬಗೆ ಗು ಟಾ " ಶೈಲೇ 
ಶರನ ಇಚ್ಛಾನುಸಾರವಾಗಲ' ಎಂದೆಂದು ಕೊಂಡಳು. 

ಕೈಲೇಶ್ವರನ ಮುಂದಿರಕ್ಕೆ ಹೋಗಬೇಕಾದರೆ ವಟವೃಕ್ಷ ದ ತಳಗೆ ಹಾದು 
ಹೋಗಬೇಕು. ವಿಮಲೆಯೂ ಹಾದಿಗೊಂಡು ಹೋಗುತ ಮೊದಲವಳು ಮರ 
ದಡಿ ನೋಡಿದ ಧವಳಾಕಾರ ಪದಾರ್ಥವು ಕ೦ಡುಬರಲಲ್ಲವಾಗಿ ಸ್ವಲ್ಪ ಚಕಿತೆ 
ಯಾದಳು. ಗುಡಿಯ ಗೂಳಿಯಾಗಿದ್ದ ರೆ ಅದಲ್ಲಿಯೇ ಮೆಯ್ಯೂತಿದ್ದಿ ತು. ಮೊದಲ 
ವಳು ಊಹೆಗೊಂಡುದುದು ತಪ್ಪೆಂದು ತಿಳಿದು ಅಲ್ಲೇ ನಿಂತು ವೃ EA ಮೂಲವನ್ನು 
ದೃಷ್ಟಿಸಿ ನೋಡಿದಳು. ಮರದಾಜೆ ಆವನೋ ಮನುಷ್ಯಕೊಬ್ಬನು. ನಿಂತು ae 
ಬಳಿತಾದ ಉಡುಪಿನಲ್ಲಿ ಸ್ವಲ್ಪ ಭಾಗವು ಮಾತು ಕಂಡಿತು. ಅದನ್ನು ಕಂಡು, 
ಹೆಚ್ಚು ಭಯಗೊಂಡು ಕಳವಳಿಸುತ ಎರಡು ಮೂರು ಮೆಟ್ಟುಗಳನ್ನೊಟ್ಟೊ 
ಟ್ಟಾಗಿ ಹಾರಿ ಹತ್ತುತ ಸೋಪಾನ wwe ಯನ್ನು ಹತ್ತಿ, ಮಂದಿರದ ಟಾ 
ಬಂದು ಬಾಗಿಲನ್ನು ಬಲವಾಗಿ ತಟ್ಟಿದಳು... ಬಾಗಿಲೊಳಗಣ ಅಗಣಿಯು 
ಹಾಕಲ್ಬಟ್ಟಿ ದ್ದಿತು. 

ಒಳಗಾರೋ ಗಂಭೀರ ಸ್ವರದಿಂದ, "ಯಾರು?' ಎಂದು ಕೂಗಿದರು. ಆ 
ಪ್ರಶ್ನೆ ಯು ಮಂದಿರದ BE ಪ್ರತಿಧ್ವನಿತವಾಯಿತು. 


ವಿಮಲೆಯು ಥೈರ್ಯಗೊಂಡು, "ಪಥಶ್ರಾಂತೆಯಾದ ಹೆಂಗಸು' ಎಂದು 
ಉತ್ತರವನ್ನು ಕೊಟ್ಟಿಳು. ಬಾಗಿಲು ತೆರಿಯಲ್ಪಟ್ಟಿತು. ಮಂದಿರದೊಳಗೆ ದೀಪವು 


ಮನೆಯನು ಬಿಟ್ಟು ಹೊರಟಾಗ ಸಂಗತಿಯನೈ ಲ್ಲಾ ಮುಂದಾಗಿ 


ಹಧಿನಾಳನಯ ಪರಚ್ಛೆ ದ ೫೯ 


ಉರಿಯುತಿದ್ದಿತು. ಅದರೆದುರಿಗೆ ಒರೆಕೂರಿಸಿದ BS fs 
ಕಾರ ಮನುಷ್ಯನೊ ಬ್ಬನು ನಿಂತಿದ್ದನು. 
ವಿಮಲೆಯು ನೋಡಿದಳು. ಶುಮಾರ ಜಗತ್ತಿಂಹನಾಗಿದ್ದನು. 


ಹಿಡಿದು ದೀರ್ಫಾ 


ಓನಾರನೆಯ ಪರಿಚಿ ಸೀದ 
ಶೈ ಲೇಶ್ವ ರನ ಸಾಕ್ಸಾ ತ್ತು 


ಟಾ ಬ ಚ) ಗೆ ಹೋಗಿ ದಣುವಾರಿಸಿಕೊಂಡು ನತಭಾವದಿಂದ 
ಶೈಲೇಶ್ವರನಿಗೆ ಪ್ರಣಾಮವನ್ನು ಮಾಡಿ, ಬಳಿಕ ರಾಜಕುಮಾರನಿಗೆ 


ಪ್ರಣಾಮವನ್ನು ಮಾಡಿದಳು. ಸ್ವಲ್ಪ ಹೊತ್ತು ತಮ್ಮ ತಮ್ಮ ಮನೋಭಾವ 
ವನ್ನು ವ್ಯತ್ತಪಡಿಸಲಾರದೆ ಇಬ್ಬರೂ ಮೌನವಾಗಿದ್ದರು. ಇಬ್ಬರಿಗೂ ಚಿತ್ತ 
ಚಾಂಚಲ್ಯವುಂಟಾಗಿದ್ದಿತು. bose ಸಂದರ್ಭದಲ್ಲಿ ಮಾತಿಗೆ ತೊಡಗುವ ಬಗೆ 
ಹೇಗೆ? ಈ 


ಈ ವಿಚಾರಗಳಲ್ಲಿ ಸಂಧಿ ವಿಗ್ರಹಗಳನ್ನು ನಡೆಯಿಸುವುದರಲ್ಲಿ ಚತುರೆಯಾದ 
ವಿಮಲೆಯು ಹಾಸ್ಕವದನೆಯಾಗಿ ರಾಜಕುಮಾರನನ್ನು ಕುರಿತು, "ಯುವ 
ರಾಜನೆ! ಶೈಲೇಶ್ರರನ ಅನುಗ್ರಹದಿಂದೆನಗೆ ತಮ್ಮ ಸಂದರ್ಶನವಾಯಿತು. ರಾತಿ) 
ಮಾರ್ಗದಲ್ಲೊಬ್ಬಳೇ ಬರಲು ಭೀತಿಗೊಂಡಿದ್ದವಳಿಗೆ ನಿಮ್ಮ ಸಂದರ್ಶನದಿಂದ 
ಧೈರ್ಯವುಂಟಾಯಿತು' ಎಂದಳು. 

ಯುವರಾಜ--ಇನಿಮ್ಮಲ್ಲೆಲ್ಲರೂ ಸೌಖ್ಯವಷ್ಟೆ? 

ಯುವರಾಜನಿಗೆ ತಿಲೋತ್ಕ್ತಮಯು ಮೇಲೆ ಅನುರಾಗವು ಹುಟ್ಟಿರುವುದೆ? 
ಅಥವಾ ಇಲ್ಲವೇ ಎಂಬುದನ್ನು ಪ್ರಥಮತಃ ತಿಳಿದು ಬಳಿಕ ಬೇರೆ ಪ್ರಸ್ತಾಪವನ್ನೈತ್ತ 
ಬೇಕೆಂದುದ್ದೇಶಿಸಿ ವಿಮಲೆಯು ಕುಮಾರನನ್ನು ಕುರಿತು, "ಅಹುದು, ನಮಗೆ 
ಮಂಗಳವನ್ನ್ಟೀಯಲೆಂದೆಳಸಿ ಶೈಲೇಶ್ವರನ ಪೂಜೆಗೆ ಸಲುವಾಗಿ ಬಂದವಳು ಇಲ್ಲಿ 
ನೋಡಿದರೆ, ಶೈಲೇಶ್ವ ರನು ನಿಮ್ಮ ಪೂಜೆಯಿ೦ದಲೇ ಪರಿತೃಪ್ತನಾಗಿ ನಮ್ಮ 
ಪೂಜೆಯನ್ನಂಗೀಕರಿಸುವಂತೆ ಕಾಣು ಭರಿ ನಾನೆಂಬ ಅಪ್ಪಣೆಯನ್ನು ಕೊಟ್ಟರೆ 
ಹಿಂದಿರುಗಿ ಹೊರಟು ಹೋಗುವೆನು ' ಬಂದಳು. 

ಯುವರಾಜ--ಒಳ್ಳೆಯದು, ಹೋಗಬಹುದು, ಆದರೆ ನೀನೊಬ್ಬಳೇ ಹೋಗ 
ಕೂಡದು; ನಾನು ನಿನ್ನ ಸಂಗಡ ಬಂದು ಮನೆಯಲ್ಲಿ ಬಿಟ್ಟುಬರುವೆನು. 

ವಿಮಲೆಯು, ರಾಜಕುಮಾರನು ನಿರಂತರವಾಗಿ ಯುದ್ಧಕಾರ್ಯದಲ್ಲಿಯೇ 
ಸಂಸಕ್ತ ಮನಸ್ಸುಳ್ಳವನಾಗಿರಲಿಲ್ಲವೆಂದು ತಿಳಿದು, " ಒಬ್ಬಳೇ ಹೋಗಕೂಡ 
Bes?’ ಎಂದು ಕೇಳಿದಳು. 

ಯುವರಾಜ--ಮಾರ್ಗದಲ್ಲಿ ಅಪಾಯವುಂಟು. 


೬೦ ದುರ್ಗೇಶನಂದಿನಿ 


ವಿಮಲೆ--ಹಾಗಿದ್ದರೆ, ನಾನು ಮಹಾರಾಜಾ ಮಾನಸಿಂಹನ ಬಳಿಗೆ 
ಹೋಗುವೆನು. 

ಯುವರಾಜ ಅಲ್ಲಿಗೆ ಹೋಗಲೇಕೆ? 

ಏಮಲೆ--ಆತನಲ್ಲೊಂದು. ದೂರಿಡಬೇಕಾಗಿದೆ; ಆತನು ನಿಯಮಿಸಿದ 
ನೇನಾಪತಿಯಿಂದ ನಮ್ಮ ಮಾರ್ಗದ ಭಯ ಕಂಟಕಗಳು ನಿವಾರಣೆ ಮಾಡಲ್ಬಡ 
ಅಲ್ಲ; ಸೇನಾಪತಿಯು ಶತ್ರು ನಾಶ ಮಾಡಲಸಮರ್ಥನೆಂದು ತೋರುತ್ತದೆ. 

ಯುವರಾಜನು ಸ್ವಲ್ಪ ನಕ್ಕು, "ಅದಕ್ಕೆ ಸೇನಾಪತಿಯು ಉತ್ತರ ಹೇಳುವ 
ನೇನೆಂದರೆ:-ಶತ್ರುನಾಶಮಾಡುವುದು ಮಹಾದೇವನಿಗೂ ಸಾಧ್ಯವಿಲ್ಲ; ಮಾನವ 
ನೇನನ್ನು ಮಾಡಬಲ್ಲನು! ಈಗ ನೋಡು, NOT, 32, ಮಹಾದೇವನು 

ತಪಸ ನ್ನು ಮಾಡುತಿದ್ದ ತಪೋವನದಲ್ಲಿ ಶತ್ರುವಾಗಿ ಬಂದೆದುರಿಗೆ ನಿಂತ ಮನ್ಮಥ 

ನನ್ನು BA ರಾಶಿಯಾಗಿ ಮಾಡಿದ್ದರೂ ಅದೇ ಮನ್ಮಥನು ಈಗೊಂದು OF By 
hog ಆ ಮಹಾದೇವನಿದೇ ಮಂದಿರದಲ್ಲಿ ಅವನೆದುರಿಗೆ ಎಷ್ಟೊಂದು ದೌ್‌ರಾತ್ಮ್ರ್ಯ 
ವನ್ನು BAW AAT a! ಶತ್ರುನಾಶವಾದೀತು ಹೇಗೆ? 

ವಿಮಲೆ(ಸ್ವಲ್ಪ ನಕ್ಕು) ಅಷ್ಟೊಂದು ದೌರಾತ್ಮ್ಯವನ್ನಾರಮೇಲೆ ನಡೆಯ 
ಸಿದನು? 

ಯುವರಾಜ--ಸೇನಾಪತಿಯಮೇಲೆ ನಡೆಯಿಸಿದ್ದಾನೆ. 

ವಿಮಲೆ--ಮಹಾರಾಜನು ಅಸಂಭವವಾದಾ ನುಡಿಯನ್ನು ನಂಬುವನೆ? 

ಯುವರಾಜ ನನಗೆ ಸ Mos wow, 

ಏಮಲೆ--ಆ ADs, ಯಾರು? 

ಯುವರಾಜ--ಸುಚರಿತ್ರೆಯುಳ್ಳ es 

ವಿಮಲೆ-- (ಮಾತನ್ನು ಫೂರೈಸಗೊಡಿಸದೆ) ದಾಸಿಯಾದ ನಾಸು ಕೇವಲ ಕುಚರಿ 
ತ್ರಳು ನನ್ನ Boy ವಿಮಲೆಯೆಂದು ಸಂಬೋಧಿಸಬೇಕು. 

Cr aha ಏಮಲೆಯೇ ಸಾಕ್ಟಿ. 

ವಿಮಲೆ-ವಿಮಲೆಯು ಅಂತಹ ಅ ವನ್ನು ಈೊಡಲಾರಳು. 

ಯುವರಾಜ-ಹಾಗೇವೆ ಕಾಣುತ್ತದೆ; ಈಗ್ಗೆ ಹದಿನೈದು ದಿನಗಳಲ್ಲ 
ಮಾಡಿದ ವಾಗ್ದಾನವನ್ನು ಮರೆತಿರುವವಳು ನಿಜವಾದ AVF, gd, oon 


ಕೊಡಲಾರಳು. 
ವಿಮಲೆ--ಮಹಾಶಯಕರೆ! ನಾನಾವ ವಾಗ್ದಾನವನ್ನು ಮಾಡಿದ್ದೆನು ? 


VU MAINO, 
ಯುವರಾಜ ನಿನ್ನೆ ಸಖಿಯ ಪರಿಚಯವನ್ನು ಹೇಳುವುದಾಗಿ. 
ವಿಮಲೆ--(ವ್ಯಂಗ್ಯೋಕ್ತಿಗಳನ್ನು. ಬಿಟ್ಟು ಗಂಭೀರಭಾವದಿಂದ) ಯುವರಾಜ! 
ಪರಿಚಯವನ್ನು ಹೇಳುವುದಕ್ಕೆ ಸಂಕೋಚವಾಗುತ್ತದೆ; ಪರಿಚಯವನ 2, ತಿಳಿದು 
ನೀವು ಅಸುಖಿಯರಾದರೆ? 


ಹದಿನಾರನೆಯ ಪರಿಚ್ಛೇದ ೬೧ 


ಯುವರಾಜ (ಸ್ಪಲ್ಪ ಯೋಚಿಸಿ ವ್ಯಂಗ್ಯೋಕ್ತಿಗಳನ್ನು ಬಿಟ್ಟು) ವಿಮಲೆ! ನಿಜವಾದ 
ಪರಿಚಯದಿಂದ ಅಸುಖಿಯಾಗುವುದಕ್ಕೆ ಕಾರಣವುಂಟಿ? 

ವಿಮಲೆ--ಕಾರಣವುಂಟು. 

ರಾಜಕುಮಾರನು ಪುನಃ ಚಿಂತಾಮಗ್ಗ ನಾಗಿ, ಕ್ಚಣ್ಳೈಕಪರದಲ್ಲಿ, "ಹೇಗಾ 
ದರೂ UNO’ ನನ್ನ್ಟಿಷ್ಟವನ್ನು ಪೂರ್ತಿಗೊಳಿಸು; ನಾನೀಗನುಭವಿಸುವ ಯಾತನೆ 
ಗಿಂತ ಮತ್ತಾವದೂ ಹೆಚ್ಚು ಅಸು ಖವನ್ನುಂಟುಮಾಡಲಾರದು ; ನೀನು 
ಹೇಳುವದು ನಿಜವಾದರೂ ಅದೆನಗೆ ಸುಖಕರವಾಗಿರುವುದು; "ವಿಮಲೆ! ಈ 
ಮಾಸಾರ್ಧಮಧ್ಯಕಾಲದಲ್ಲಿ ಕುದುರೆಯ ಬೆನ್ನನ್ನು ಹೊರತು ಹಾಸಿಗೆಯನ್ನು 
ಕಂಡವನಲ್ಲ; ಅತ್ಯಂತ ವ್ಯಾಕುಲಚಿತ್ತನಾಗಿದ್ದುದರಿಂದ ನಿನ್ನನ್ನು ಸಾರಿಬಂದೆನು ' 
ಎಂದನು. 

ವಿಮಲೆಯು Gossow so ಮಾತನ್ನು ಹೊರಡಿಸಬೇಕೆಂದು ಅಷ್ಟೊಂದು 
ಪ್ರಯತ್ನ ಪಟ್ಟಳು ; ಮತ್ತೂ ಸ್ವಲ್ಪ ಹೆಚ್ಚು ತಿಳಿಯಲು ಹೇಳತೊಡಗಿದಳು :— 
"ಯುವರಾಜ! ನೀವು ರಾಜನೀತಿಯಲ್ಲಿ ವಿಜಕ್ಸಣರು; ವಿವೇಚನೆಯನ್ನು ಮಾಡಿ 
ನೋಡಿರಿ; ನಿಮಗೆ ದುಷ್ಪಾ)ಪ್ಯ ರಮಣಿಯಲ್ಲಿ ಮನಸ್ಸನ್ನ್ನಿಡುವುದು ಚಿತವೆ? 
ನಿಮ್ಮಿಬ್ಬರ ಕ್ಲೇಮಾರ್ಥವಾಗಿ ಹೇಳುವೆನೇನೆಂದರೆ:--ನನ್ನ ಸಖಿಯನ್ನು ಮರೆತು 
ಬಿಡಲು ಪ್ರಯತ್ನಮಾಡಿರಿ; ಪ್ರಯತ್ನಪಟ್ಟರೆ ಯುದ್ಧದಲ್ಲಿ ಉತ್ಸಾಹವು ಹುಟ್ಟಿ 
ಕೃತಕಾರ್ಯರಾಗುವಿರಿ' ಎಂದು ಹೇಳಿದಳು. ಅದನ್ನು ಕೇಳಿ ಯುವರಾಜನ 
ಅಧರದಲ್ಲಿ ಮನಸ್ಸಿನ ತಾಪದ್ಯೋತಕವಾದ ಹಾಸ್ಯವು ಪ್ರಕಟಿತವಾಗಿ, ಅವನು 
ವಿಮಲೆಯನ್ನು ಕುರಿತು, "ಆರನ್ನು ಮರೆಯಲಿ? ನಿನ್ನ ಸಖಿಯ ಸಕೃದ್ಧರ್ಶನ 
ದಿಂದವಳ ರೂಪವು ನನ್ನ ಹೃದಯದಲ್ಲಿ ಶಾಶ್ವತವಾಗಿರುವಂತೆ ಅಂಕಿತವಾಗಿದೆ; 
ಈ ಹೃದಯವು ದಗ್ಮವಾಗುವವರೆಗೂ ಆದು ಅಳಿನಿಹೋಗದು ; ಜನರು ನನ್ನನ್ನು 
ಪಾಷಾಣಹೃದಯನೆಂದು ಹೇಳುತ್ತಾರೆ; ಅಂತಹ ಫಾಷಾಣಹೃದಯದಲ್ಲಿ ಅಂಕಿತ 
ವಾದ ಮೂರ್ತಿಯು ಪಾಷಾಣವು ನಷ್ಟವಾಗದೆ ಹೇಗೆ ನಷ್ಟವಾಗಬಲ್ಲದು ? 
ಏಮಲೆ! ನಾನು ನಿನ್ನ ಸಖಿಯನ್ನು ನೋಡಿದಾರಭ್ಯ ಯುದ್ಧ ಕಾರ್ಯದಲ್ಲಿಯೇ 
ವ್ಯಾಪೃತನಾಗಿದ್ದೆನು. ಅಂತಹ ರಣಕ್ಲೇತ್ರವೇನು, ಶಿಬಿರವೇನು, ಶಯ್ಕೆಯೇನು, 
ಎಲ್ಲೆಲ್ಲಿಯೂ ಒಂದು ಕ್ಷಣವಾದರೂ ಆ ರೂಪನ್ನು ಮರೆಯಲಾರದೆ ಹೋದೆನು? 
ನಿಶೇಷ ಹೇಳಲೇಕೆ? ಒಮ್ಮೆ ಪಠಾನನೊಬ್ಬನು ನನ್ನ ಶಿರಚ್ಛೇದವನ್ನು ಮಾಡಲು 
ಖಡ್ಡವನ್ನೈತ್ತಿದಾಗ ಸಖಿಯನ್ನು ನೋಡದೆ ಹೋಗುವೆನೆಂದೂ, ಪ್ರಥಮ 
ದರ್ಶನವೇ ಕಡೆಯ ದರ್ಶನವಾಯಿತೆಂದೂ ಭಾವೋದಯವಾಯಿತು; ಮತ್ತಾ 
ವದೂ ಮನಸ್ಸಿಗೆ ಹೊಳಿಯಲಿಲ್ಲ. ವಿಮಲೆ! ಎಲ್ಲಿಗೆ ಹೋದರೆ ನಿನ್ನ ಸಖಿಯನು 
ನೋಡುವೆನು?' ಬಂದು ಮುಂತಾಗಿ ಪ್ರೇಮಪೂರ್ಣವಾದ ಮಾತುಗಳನ್ನು 
ಹೇಳಿದನು, 


es ದುರ್ಗೇ ಶನಂದಿನಿ 

ವಿಮಲೆಗೆ ಹೆಚ್ಚು ತಿಳಿಯಬೇಕಾದ ಅವಶ್ಯತವಿರಲಿಲ್ಲ; ಏನನ್ನು ತಿಳಿಯ 
ಬೇಕೆಂದಿದ್ದಳೋ ಅದನ್ನು woods: ತಿಳಿದಂತಾಯಿತು. ಬಳಿಕ ಅವಳು, 
"ಸುಂದರಿಯಾದ S ALZ Som. ವೀರೇಂದ್ರಸಿಂಹನ ಕನ್ಯೆ!' ವಐ೦ದುಸುರಿದಳು. 

ಅದನ್ನು ಕೇಳಿದಕೂಡಲೆ ಜಗತ್ತಿಂಹನು ಕಾಲಸರ್ಪದಂಶನವಾದಂತೆ ನಿಸ್ಕಬ್ಧ 
ಭಾವದಿಂದ ಕೈಲಿದ್ದ ಖಡ್ಗವನ್ನೂರಿಟ್ಟು ಅದರಮೇಲೂರಿಕೊಂಡು ಅಧೋಮುಖ 
ನಾಗಿ ನಿಂತನು. ಬಹಳ ಹೊತ್ತು ಹಾಗೆ ನಿಂತಿದ್ದು ಬಳಿಕ ನಿಟ್ಟುಸಿರನ್ನು ಬಿಟ್ಟು, 
"ನಿನ್ನ ಮಾತು ನಿಜವಾಯಿತು; ತಿಲೋತ್ಕಮೆಯೆನಗೆ ಪ್ರಾಪ್ಠಳಲ್ಲ; ನಾನು 
ಯುದ್ಧಕ್ಲೇತುಕ್ಕೆ ಹೊರಟು ಹೋಗುವೆನು; ಶತ್ರುವಿನ ರಕ್ತದಲ್ಲಿ ನನ್ನ ಸುಖಾಭಿ 
ಲಾಷೆಯನ್ನು ವಿಸರ್ಜನೆಮಾಡುವೆನು ' ಎಂದನು. 

ವಿಮಲೆಯು ರಾಜಕುಮಾರನ ಕಾತರೋಕ್ತಿಗಳನ್ನು ಕೇಳಿ, "ಯುವ 
ರಾಜನೆ! ಈ ಪ್ರಸ೦ಚದಲ್ಲಿ ಆಂತರಿಕವಾದ ಸ್ನೇಹಾನುರಾಗಗಳಿಗೆ ತಕ್ಕ ಪುರಸ್ಕಾರ 
ವುಂಟೆಂಬುದು ನಿಜವಾಗಿದ್ದರೆ, ನೀವು ತಿಲೋತ್ತಮೆಯನ್ನು ಹೊಂದುವುದಕ್ಕೆ 
ಸರ್ವಾಂಶದಲ್ಲಿಯೂ ತಕ್ಕವರು; ನೀವು ಒಮ್ಮೆಗೆ ನಿರಾಶರಾಗಲೇಕೆ? ವಿಧಿಯು 
ಇಂದು ಪ್ರತಿಕೂಲನಾದರೂ ನಾಳೆ ಸದಯನಾಗಬಹುದು ' ಎಂದಳು. 

ಆಶೆ ಯಾವಾಗಲೂ ಮಧುರಭಾಷಿಣೀ; ಎಂತಹ ವಿಪತ್ಯಾಲದಲ್ಲಿಯೂ 
NBG )ಸ್ತನಿಗೆ ಧೈರ್ಯವುಂಟಾಗುವಂತೆ ಮೃದುವಾಗಿ ಕಿವಿಯಲ್ಲಿ ಹೇಳುತಿರುವು 
ದೇನೆಂದರೆ:--" ಪ್ರಳಯಕಾಲದಲ್ಲಿ ಮುಸುಕಿ ಬರುವ SPIE ,ಯೂ ಚಿರ 
ಸ್ಮಾಯಿಯಾದುದಲ್ಲವಾದಕಾರಣ ದುಃಖಿತನಾಗಬೇಡ; ನನ್ನ ಮಾತನ್ನು 
ಕೇಳು' ಎಂದು. 

ಜಗತ್ತಿಂಹನಾ ಆಶೆಯ ಹೇಳಿಕೆಗೆ ಕಿವಿಕೊಟ್ಟಿನು. ಆಶೆಯು ಹೇಳಿತೇ 
ನೆಂದರೆ:-" ಈಶ್ವರೇಚ್ಛೆಯನ್ನ್ನಾರು ತಿಳಿಯುವರು? ವಿಧಾತನು ಲಲಾಟಿದಲ್ಲ 
ಬರೆದ ಲಿಪಿಯನ್ನಾರೋದಬಲ್ಲರು? ಸಂಸಾರದಲ್ಲಿ ಅಸಾಧ್ಯೆವಾದುದಾವದು? 
ವಷ್ಟೊಂದಸಾಧ್ಯವಾದುದು ಸಾಧ್ಯಮಾಗಿಲ್ಲ?' ಎಂದು. 

ಜಗತ್ತಿಂಹನಾ ಆಶೆಯ ಉಪದೇಶಕ್ಕೆ ಕಿವಿಗೊಟ್ಟು, ಸ್ವಲ್ಪಹೊತ್ತು, ಮೌನ 
ವಾಗಿದ್ದು, ತರುವಾಯ ಖಮಲೆಯೆನ್ನು ಕುರಿತು, " ಇಂದೆನ್ನ ಮನಸ್ಸು ಅಸ್ಥಿರ 
ವಾಗಿದೆ; ಅತಃ, ಕರ್ತವ್ಯಾಕರ್ತವ್ಯವನ್ನು ಮಾಡಲಾರೆನು; ಅದೃಷ್ಟದಲ್ಲಿರುವುದು 
ಆವಶ್ಯಕವಾಗಿ ಘಟಿಸುವುದು; ಅದನನ್ಯಥಾ ಮಾಡುವುದಕ್ಕಾರಿಂದ ಸಾಧ್ಯ! 
ಪ್ರಕೃತ, ನನ್ನ ಸ್ವಾಭಿಪ್ರಾಯನನ್ನು ಮಾತ್ರ ಹೇಳಬಲ್ಲೆನು' ಎಂದು ಹೇಳಿ, 
ಕೈಲೇಶ್ವರನೆದುರಿಗೆ ತಿರುಗಿಕೊಂಡು, "ಸರ್ವಜೈತನ್ಯ ಸ್ವರೂಸನಾದೀ ಶೈಲೇಶ್ವರನ 
ಸಮುಖದಲ್ಲಿ ಸತ್ಯವನ್ನು ನುಡಿಯುವೆನು- ನಾನು ತಿಲೋತ್ಕಮೆಯ ಪಾಣಿ 
ಗ್ರಹಣವನ್ನು ಮಾಡುವವನೇ ಹೊರತು ಮತ್ತಾರನ್ನೂ ಕಣ್ಣೆತ್ತಿ ನೋಡೆನು. 
ನಿಮಲೆ! ನಾನು ನಿನ್ನೆದುರಿಗೆ ಹೇಳಿರುವುದನ್ನೆಲ್ಲಾ ನಿನ್ನ ಸಖಿಗೆ ತಿಳಿಸಬೇಕೆಂದು 


PONR gogn: ug 


ವಿನಯದಿಂದ ಬೇಡಿಕೊಳ್ಳು ತ್ತೇನೆ; ಹಾಗೂ ಚ ೦ದಾವರ್ತಿ ಮಾತ್ರ ಅವಳ 
ಸಂದರ್ಶನವನ್ನು ತಗೆದುಕೊಳ್ಳಲು ಕುತೂಹಲವುಳ ಸೈಪನಾಗಿದ್ದೇನೆಂದೂ ದಯ 
ನಿಟ್ಟು ಚ. ಪುನಃ ನಿನಗೆ $ೊಂಡಕಿಯನ್ನು ಕೊಡನ ' ಎಂದು ಹೇಳಿದನು. 

ಮಲೆಯ ಮುಖವು ಹರ್ಷೋತ್ಳುಲ್ಲವಾಯಿತು. ಆಗವಳು, "ಯುವ 
ರಾಜ! ನಿಮ್ಮ ಅಪ್ಪಣೆಯ ಪ್ರಕಾರ ಹೇಳು ವನು; ಆದರೆ ತಿರೋತ್ರ್ಯ Byw ಪುತ್ಯು 
ತ್ರರವ್ರ ನಿಮಗೆ ತಿಳಿಯುವ ಬಗೆ Ben’ ಎಂದು ಹೇಳಿದಳು. 

ಯುವರಾಜನು, "ನಿನಗೆ ಪುನಃಪುನಃ ತೊಂದರೆಯನ್ನು ಫೊಡಲಾರೆನು, 
ಆದರೆ ನೀನೀ ಮಂದಿರದಲ್ಲಿ ನನ್ನನ್ನು ಮತ್ತೊಂದಾವರ್ತಿ ನೋಡುವಿಯಾದಕೆ, 
ನಾನು ನಿನಗೆ ಕೃತಜ್ಞ ನಾಗಿರುವೆನು ; ಕಾಲಾನುಕಾಲದಲ್ಲಿ ಜಗತ್ಸಿಂಹನಿಂದ 
ನಿನಗೆ ಪ್ರತ್ಯುವಕಾರವಾಗದಿರದು ' ಎಂದನು. 

ವಿಮಲೆಯು, "ಯುವರಾಜ! ನಾನು ತಮ್ಮ ಆಜ್ಞಾನುವರ್ತಿನಿ, ಆದರೆ 
ರಾತ್ರಿ ಒಬ್ಬಳೇ ಬರಲು ಬಹಳ ಧಯವಾಗುವುದು; ಮೊದಲು ಬರುವುದಾಗಿ 
ಮಾತುಕೊಟ್ಟು, ಅದಕ್ಕೆ ತಪ್ಪತಕ್ಕುದಲ್ಲವೆಂದು ಬಂದೆನು ; ಪ್ರಕೃತ ಈ ಪ್ರದೇಶವು 
ತತ್ತುಪೀಡಿತವಾಗಿದೆ. ಆದುದರಿಂದ ಪುನಃ ಇಲ್ಲಿಗೆ ಬರಲು ಭೀತಿಗೊಂಡಿದ್ದೇನೆ' 
ಬಂದಳು, 

ರಾಜನುತುನು ಸ್ವಲ್ಪ ಯೋಚಿಸಿ, ಬಳಿಕ, "ನಿನ್ನಾಕ್ಸೆ ೇಸಣೆಯಿಲ್ಲದಿದ್ದ 3 
ನಿನ್ನ ಸಂಗಡ ನಾನೇ ಮಂದಾರಣದುರ್ಗ ri ಬಂದು SOQ, ons ಸಂಕೇತಸ್ಮಾನ ನ 
ದಲ್ಲಿ ಕಾದಿರುವೆನು. ನೀನು ಹೋಗಿ ಅನಳು ಹೇಳುವುದನ್ನು ತಿಳಿದು ಬಂಡೆನಗೆ 
ಹೇಳು ' ಎಂದನು. 

ವಿಮಲೆಯು ಹೃಷ್ಟಚಿತ್ತಳಾಗಿ, "ಹಾಗಾದರೆ, ಬರೋಣಾಗಲಿ' ಎಂದಳು, 

ಇಬ್ಬರೂ ಹೊರಡಬೇಕೆಂದಿದ್ದ ಸಮಯದಲ್ಲಿ, ದೇವಾಲಯದ ಹೊರಗಡೆ 
ಜಾಗರೂಕತೆಯಿಂದಾರೋ ನಡೆದಾಡುತ್ತಿದ್ದ ಶಬ್ದವು ಕೇಳಿಸಿತು. ಅದನ್ನು Fee, 
ಯುವರಾಜನು ವಿಮಲೆಯನ್ನು ಕುರಿತು, "ನಿನ್ನ ಸಂಗಡಾರಾದರೂ ಬಂದಿದ್ದರೆ?' 
ಎಂದು ವಿಚಾರಿಸಿದನು. ವಿಮಲೆಯು "ಒಂದವರಾರೂ ಇಲ್ಲ'ವೆಂದು ಹೇಳಿದಳು. 

"ಮತ್ತಾರು ಶಬ್ದವನ್ನು ಮಾಡಿರಬಹುದು? ನಾವು ಮಾತನಾಡುತಿದ್ದು 
ಡನ್ನಾರೋ ಹೊಂಚಿ ಕೇಳಿಕೊಂಡಿದ್ದಂತಿದೆ' ಎಂದೆಂದು ಯುವರಾಜನು ಹೊರಗೆ 
ಬಂದು ದೇವಸ್ಥಾ ನದ ಸುತ್ತಲೂ ಹೋಗಿ ನೋಡಿದನು. ಆರೂ ಕಾಣಲಿಲ್ಲ, 


೬೪ ದುರ್ಗೇಶನಂದಿನಿ 
ಹದಿನೇಳನೆಯ ಪರಿಚ್ಛೇದ 
ನೀರಪಂಚಮಿ ' 
Ca ನಂತರ ಏಮಲೆಯೂ ಒಗತ್ಸಿಂಹನೂ ಶೈಲೇಶ್ವರನಿಗೆ ಪ್ರಣಾಮವನ್ನು 

ಮಾಡಿ ಸಶಂಕಚಿತ್ತರಾಗ ಮಂಡಾರಣದುರ್ಗಾಭಿಮುಖವಾಗಿ ಹೊರ 
ಟಿರು. ಸ್ವಲ್ಪ ದೂರ ಮಾತನಾಡದೆ ಹಾದಿ ನಡೆದು, ಬಳಿಕ ರಾಜಕುಮಾರನು, 
"ವಿಮಲೆ! ನನಗೊಂದು ಕೌಶೂಹಲವು ಹುಟ್ಟಿದೆ; ನೀನದನ್ನು ತಿಳಿದರೆ ಏನೆಂದು 
ಹೇಳುವಿಯೋ, For’ ಎಂದನು. 


ವಿಮಲೆ--ಏನು? 
ಜಗತ್ತಿಂಹ--ನೀನೆಂದೂ ಪರಿಚಾರಿಕೆಯಲ್ಲವೆಂದೆನಗೊಂದು ನಂಬಿಕೆಯು 
ಹುಟ್ಟಿದೆ. 


ವಿಮಲೆ(ಸ್ವಲ್ಪ ನಕ್ಕು) ಆ ನಂಬುಗೆಗೆ ಕಾರಣವೇನು? 

ಜಗತ್ಸಿ೦ಹ--ವೀರೇಂದ್ರಸಿಂಹನ ಮಗಳು ಅಂಬರಪತಿಯಾದ ಮಾನಸಿ೦ಹ 
ನಿಗೆ ಪುತ್ರವಧೂ* ಆಗಕೂಡದೆಂಬುದಕ್ಕೊಂದು ವಿಶೇಷಕಾರಣವುಂಟು. ಅದು 
ಅತ್ಯಂತೇಕಾಂತವಾದ ವೃತ್ತಾ೦ತವಾಗಿದೆ; ನೀನು ಕೇವಲ ಪರಿಚಾರಿಕೆಯಾಗಿದ್ದಿ 
ದ್ದರೆ, ಏಕಾಂತವಾದಾ ವೃತ್ತಾಂತವನ್ನು ಹೇಗೆ SEHN? 

ವಿಮಲೆಯು ಬಿಸುಸುಯ್ಜು ಕಾತರಸ್ವರದಿಂ, "ನೀವು ಯಥಾರ್ಥವನ್ನೂಹಿ 
ಸಿದಿರಿ; ನಾನು ಅದೃಷ್ಟದೋಷದಿಂದ ಪರಿಚಾರಿಕೆಯಂತಿರಬೇಕಾಗಿದೆ ; ಅದೃಷ್ಟ 
ವನ್ಫೇಕೆ ನಿಂದಿಸಲಿ? ನನ್ನ ಹಣೆಯಲ್ಲಿ ಅಂತಹ ಮಂದಭಾಗ್ಯವು ಶಾಶ್ವತವಾಗಿ 
ಬಕೆದಿರಲಾರದು' ಎಂದಳು. 

ಜಗತ್ಸಿಂಹನಾ ಪ್ರಸ್ತಾಪದಿಂದ ನಿಮಲೆಯ ಮನಸ್ಸಿನಲ್ಲಿ ಪರಿತಾಪವುಂಟಾಯಿ 
ತೆಂದು ತಿಳಿದವನಾಗಿ, ಮತ್ತಾ ಮಾತನ್ನೆ ತ್ತಲಿಲ್ಲ. ವಿಮಲೆಯು ತಾನಾಗಿಯೇ, 
"ಯುವರಾಜ! ನಿಮ್ಮೊಂದಿಗೆ ವೃತ್ತಾ,ಂತವನೆಲ್ಲಾ ಹೇಳುವೆನು; ಆದರೆ ಈಗ 
ಬೇಡವೆಂದು ಹೇಳಿ, ಹಿಂದಿರು/ಿ ನೋಡಿ, "ಅದೇನೋ ಶಬ್ದವಾಯಿತು; ಹಿಂದೆ 
ನಮ್ಮನ್ನಾರೋ ಬೆನ್ನಟ್ಟಿ ಬರುವಂತಿಡೆ' ಎಂದಳು. 

ಇಬ್ಬರಾರೋ ಮನುಷ್ಯರು ನಡೆದುಬರುವ ಶಬ್ದವು ಚೆನ್ನಾಗಿ ಕೇಳಿಒಂತಲ್ಲದೆ, 
ಅವರವರು ಮಾತನಾಡಿಕೊಳ್ಳುವಹಾಗೂ ಫೇಳಿಸಿತು. ಅಷ್ಟೊಂದು ಹೊತ್ತಿ 
ಗಾಗಲೇ ದೇವಾಲಯವನ್ನು ಬಿಟ್ಟೊಂದು ಮೈಲಿಯ ದೂರ ಹಾದಿಯು ಸಾಗಿತ್ತು. 
ಜಗತ್ಸಿಂಹನಿಗೂ ಅನುಮಾನ ತೋರಿ, ಹೋಗಿ ನೋಡಿಬರುವುದಾಗಿ ಹೇಳಿ ಸ್ವಲ್ಪ 
ದೂರ ಹಿಂದಕ್ಕೆ ಹೋಗಿ ಅಲ್ಲಲ್ಲಿ ನೋಡಿದನು. ಮನುಷ್ಯರಾರೂ ಇದ್ದಹಾಗೆ 
ಕಾಣಲಿಲ್ಲ. ಹಿಂದಿರುಗಿ ಬಂದು ವಿಮಲೆಯನ್ನು ಕುರಿತು, "ನನಗೂ ಅನುಮಾನ 


a 


* ಪುತ್ರವಧೂನಾಸೊಸೆ. 


ಹದಿನೇಳನೆಯ ಪರಿಚ್ಛೇ 3 ೬೫ 


ವಾಗಿದೆ, ನಮ್ಮ ಹಿಂದಾರೋ ರಂಧ್ರಾನ್ವೇಷಣತತ್ಸರರಾಗಿ ಬರುವಂತಿದೆ, 
ಸಂದೇಹವಿಲ್ಲ, ಮೆಲ್ಲನೆ ಮಾತನಾಡು’ ಎಂದನು. 

ಇಬ್ಬರೂ ಮೆಲ್ಲನೆ ಮಾತನಾಡತೊಡಗಿದರು. ಸ್ವಲ್ಪಹೊತ್ತಿಗೆ ಮ೦ದಾರಣ 
ದುರ್ಗವು ಸವಿಶಾಸಿಸಿತು. ಕುಮವಾಗಿ ಇಬ್ಬರೂ ಹೋಟಿಬಾಗಿಲ ಬಳಿ ಬಂದರು. 
ರಾಜಕುಮಾರನು ವಿಮಲೆಯನ್ನು ಕುರಿತು, "ರಾತ್ರಿ ಬಾಗಿಲಹಾಕಿರುವ ಕೋಟಿ 
ಯೊಳಗೆ ಹೇಗೆ ಹೋಗಬಲ್ಲೆ?' ಎಂದು ಕೇಳಿದನು. ಅದಕ್ಕವಳು, "ಚಿಂತಿಸಬೇಡಿ, 
ಮನೆಯಿಂದ ಹೊರಡುವಾಗಲೇ ಅದಕ್ಳೊಂದುಪಾಯವನ್ನು ಹೂಡಿ ಬಂದೆನು' 
ಎಂದಳು. ರಾಜಕುಮಾರನು ನಕ್ಕು, "ಹಾಗಾದರೆ, ಬೇರೆ ರಹಸ್ಯವಾದ 
ವಮಾರ್ಗವಿದಿಯೆ?' ಎಂದು ಕೇಳಿದನು. ವಿಮಲೆಯೂ ನಕ್ಕು "ಕಳ್ಳನಿರುವೆಡೆ 
ರಂಧ)ವಿರುವುದು ' ಎಂದಳು. ಕ್ಲೈಣಕಾಲದ ಬಳಿಕ ರಾಜಕುಮಾರನು, "ವಿಮಲೆ! 
ನಾನಿನ್ನು ಮುಂದುವರಿದು ಬರುವುದು ಸರಿಯಾಗಿಲ್ಲ; ನಾನೀ ಅರಮನೆಯ 
ಪಕ್ಕದಲ್ಲಿರುವ ಮಾವಿನ ತೋಪಿನಲ್ಲಿರುವೆನು, ನನ್ನವಳಾಗಿ ನನಗೋಸ್ಕರ ನಿನ್ನ 
ಸಖಿಯಲ್ಲಿ ನಿಷ್ಕಪಟಿವಾದೆನ್ನ ವಿನತಿಯನ್ನು ತಿಳಿಸು, ನಾನವಳನ್ನು ನೋಡಿ 
ಪಕ್ಲೆವಾಗಿದಿಯೋ, ಮಾಸವಾಗಿದಿಯೋ, ವತ್ಸರವೇ ಆಗಿಹೋಯಿ ತೋ, 
ಮತ್ತೊಂದು 385 ಅವಳನ್ನು ನೋಡಿ ಕಣ್ಣುಗಳನ್ನು ಸಾರ್ಥಕಗೊಳಿಸಿಕೊಳ್ಳುವೆ 
ನೆಂದು ಹೇಳು ' ಎಂದನು. 

ವಿಮಲೆಯು, (ಮಾವಿನ ತೋಪು ನಿಜನವಾದುದಲ್ಲವಾಗಿ ನನ್ನೊಂದಿಗೆ 
ದಯವತಾಡಿ' ಎಂದಳು. 

ಜಗತ್ಸಿ೦ಂಹ--ಎಷ್ಟು ದೂರ? 

ನಿಮಲೆ--ಅರಮನೆಯೊಳಗೆ ಬನ್ನಿ. 

ಜಗತ್ಸಿ೦ಹ--(ಸ್ವಲ್ಪ ಆಲೋಚಿಸಿ) DB! ನಾನೊಳಗೆ ಬರಕೂಡದು. 
ದುರ್ಗೇಶನ ಅನುಮತಿಯಿಲ್ಲದೆ ನಾನೆಂದೂ ಅರಮನೆಯೊಳಗೆ ಪುವೇಶಿಸೆನು, 

ಏಿಮಲೆಭಯಪಡುವಿರಾ, ಏನು? 

ರಾಜಕುಮಾರನು ಗರ್ಬಿತಭಾವದಿಂದ, "ರಾಜಪುತ್ರರಾವಸ್ಥಳಕ್ಕೆ ಹೋಗ 
ಬೇಕಾದರೂ ಅಂಜುವವರಲ್ಲ; ಆದರೆ, ನಿವೇಚನೆಯನ್ನು ಮಾಡಿ ನೋಡು, ಅಂಬರ 
ಪತಿಯ ಔರಸನಾಗಿ ದುರ್ಗೇಶನ ಅನುಮತಿಯಿಲ್ಲದೆ, ಅವನಿಗೆ ತಿಳಿಸದೆ ಕಳ್ಳನ 
ಹಾಗವನ ಅರಮನೆಯೊಳಗೆ ಪ್ರವೇಶಿಸುವುದೆನಗುಚಿತವೆ?' ಎಂದು ಹೇಳಿದನು. 

ವಿಮಲೆ--ನಿಮ್ಮನ್ನು ಚರೆದುಕೊಂಡುಹೋಗುವವಳು ನಾನಾಗಿದ್ದೇನೆ. 

ಜಗತ್ಸಿ೦ಹ--ಆದರೆ ನೋಡು, ನಾನು ನಿನ್ನನ್ನು ಪರಿಚಾರಿಕೆಯೆಂದು 
ಭಾವಿಸಿದ್ದೇನೆ; ಕೋಪಗೊಳ್ಳಬೇಡ ; ಹಾಗೆನ್ನನ್ನು ಅರಮನೆಯೊಳಗೆ ಕರಕೊಂಡು 
ಹೋಗಲು ನಿನಗಾವ ಅಧಿಕಾರ? ಇದ್ದರೆ, ಹೇಳು, 


ak ದುರ್ಗೇಶನಂದಿನಿ 

ವಿಮಲೆ--ನನಗಿರುವ ಅಧಿಕಾರವನ್ನು ತಿಳಿದ ಹೊರತು ಒಳಗೆ ಪ್ರವೇಶಿಸು 
ವುದಿಲ್ಲವೆ? 

ಉತ್ತರ ಎಂದಿಗೂ ಆಗಲಾರದು. 

ವಿಮಲೆಯು ರಾಜಕುಮಾರನ ಕಿವಿಯಲ್ಲೇನೋ ಒಂದೇ ಕಾಂತವನ್ನು 
ಸುರಿದಳು, 

ಜಗತ್ಸಿಂಹ--ಹಾಗಾದರೆ, ದಯೆಮಾಡಿರಿ, ಬರುವೆನು. 

ವಿಮಲೆ--ನಾನು ದಾನಿಯು, ದಾಸಿಗಿಷ್ಟುಪಚಾರವಾಗಿ ಹೇಳಕೂಡದು; 
"ನಡೆ, ಹೋಗು '--ಎ೦ದು ಮುಂತಾಗಿ ಅಪ್ಪಣೆ ಮಾಡಬೇಕು. 

ಜಗತ್ಸಿ೦ಹ--ಹಾಗೇ ಆಗಲಿ, 

ಆಗವರಿಬ್ಬರೂ ಹೋಗುತಿದ್ದ ಮಾರ್ಗವು ಅರಮನೆಯ ಮುಂಬಾಗಲಿಗೆ 
ಹೋಗತಕ್ಕುದಾಗಿದ್ದಿತು. ಅರಮನೆಯ ಪಕ್ಕದಲ್ಲೊಂದು ಮಾವಿನ ತೋಪು. 
ಅರಮನೆಯ ಮಹಾದ್ವಾರದಲ್ಲಿ ನಿಂತು ನೋಡಿದರದು ಕಾಣುತ್ತಿರಲಿಲ್ಲ. ಅರ 
ಮನೆಯ ಹಿಂಭಾಗದಲ್ಲಿ ಆಮೋದರನದಿಯು ಹರಿಯುತಿದ್ದೆಡೆ ಹೋಗಬೇಕಾದರೆ 
ಆ ಮಾವಿನ ತೋಪಿನಲ್ಲಿ ಹೊಕ್ಕು ಹೋಗಬೇಕು. ವಿಮಲೆಯು ದೊಡ್ಡ 
ಮಾರ್ಗವನ್ನು ಬಿಟ್ಟು TOUS NT, ಮಾವಿನ ತೋಪಿಗೆ ಕೊ೦ಡೊಯ್ದಳು. 

ತೋಪಿನೊಳಗೆ ಪ್ರವೇಶಮಾಡುತ್ತಲೇ ಜನರಾರೋ ನಡೆದುಬರುವ ಹಾಗಿ 
ತರಗೆಲೆಗಳ ಮುರುಮುರು ಶಬ್ದವು ಕೇಳಿತು. 

ವಿಮಲೆಯು, " ಪುನಃ ಶಬ್ದವಾಗುತ್ತದೆ' ಎಂದಳು. 

ಜಗತ್ತಿಂಹನು, "ಸ್ವಲ್ಪ ನಿಲ್ಲು, ಹೋಗಿ ನೋಡಿಬರುವೆನು' ಎಂದು ಹೇಳಿ, 
ಕತ್ತಿಯನ್ನೊ ರೆಯಿಂದೆಳೆದು ಶಬ್ದವು ಕೇಳಿಬಂದೆಡೆ ಹೋಗಿ ನೋಡಲಾಗಿ ಆವದೂ 
ಕಂಡುಬರಲಿಲ್ಲ. ತೋಪಿನಲ್ಲಿ ಗಿಡಗಳೂ, ಅರಣ್ಯ ಲತಾದಿಗಳೂ ದಟ್ಟವಾಗಿ ಬೆಳೆದು 
ಕತ್ತಲೆಯಾಗಿದ್ದುದರಿಂದ ರಾಜಕುಮಾರನು ನಿಂತಲ್ಲಿಂದ ದೂರ ನೋಡಲಸಾಧ್ಯ್ಯ 
ವಾಯಿತು. ಕಾಡುಮೃಗಗಳ ಸಂಚಾರದಿಂದುಂಟಾದ ಶಬ್ದವಿರಬಹುದೆ೦ಬ 
ಅನುಮಾನವಾಯಿತು. ಆವದಾದರೂ ಆಗಲಿ, ಅನುಮಾನ ಪರಿಜ್ಛೇದಮಾಡಿಕೊಳ್ಳ 
ಬೇಕೆಂದು ರಾಜಕುಮಾರನೊಂದು ಮರದಮೇಲೇರಿ ಸುತ್ತಲೂ ನೋಡಿದನು. 
ಸ್ವಲ್ಪ ಹೊತ್ತು ನೋಡಲಾಗಿ ಬೆಳದಿಂಗಳಲ್ಲಾರದೋ ಇಬ್ಬರ ರುಮ್ಮಾಲು ಮಾತ್ರ 
ಕಂಡಿತು. ಮರಗಳ ನೆರಳಿನಿ೦ದವರಾರೆಂಬುದು ಗೊತ್ತಾಗಲಿಲ್ಲ. 

ರಾಜಕುಮಾರನು ದೃಷ್ಟಿಸಿ ನೋಡಿ, ಮನುಷ್ಯರಾಗಿರಬೇಕೆಂದು 08, 3 
ಅವರು ನಿಂತಿದ್ದ ಸ್ಥಳದ ಕುರುಹನ್ನು ತೋರುವ ಮರವನ್ನು ಗುರುತಿಸಿಕೊಂಡು, 
ಫೆಳಗಿಳಿದು ವಿಮಲೆಯ ಬಳಿಗೆ ಬಂದು ತಾನು ತಿಳಿದ ಸಂಗತಿಯನ್ನ ವಳಿಗೆ ತಿಳಿನಿ, 
"ಈಗೆರಡು ಭಲ್ಲೆಯಗಳಿದ್ದರೆ' ಎಂಡು ಹೇಳುವುದರೊಳಗಾಗಿ, ವಿಮಲೆಯು, 
"ಭಲ್ಲೆಯಗಳಿಂದೇನನ್ನು ಮಾಡಬಲ್ಲಿರಿ?' ಎಂದಳು. 


ಹೂ ವ ೬೭ 


na eS ಗೊತ್ತುಮಾಡುತ್ತಿದೆ ನು; ಲಕ್ಷಣಗಳನ್ನು 
ನೋಡಿದರೆ ತಾನಿ ಕಂಡುಬರುವುದಿಲ್ಲ; 'ದುರಾತ್ಮರಾದ ಪಠಾನ 
ರಾರೋ ದುರಭಿಪ್ರಾಯದಿಂದ ನಮ್ಮ Lod ಎಡಬಿಡದೆ ಬಂದಿರುವಂತಿದೆ. 

ಅದನ್ನು ಕೇಳಿ ವಿಮಲೆಗೆ ಶೈಲೇಶ್ವರನ ಮಂದಿರಕ್ಕೆ ಹೋಗುತಿದ್ದಾಗ 
ದಾರಿಯಲ್ಲಿ ಮರಣಯಾತನೆಯಿ೦ದ ಬಿದ್ದಿದ್ದ ಕುದುರೆಯೂ, ಮಾರ್ಗದ ಪಾರ್ಶ್ವ 
ದಲ್ಲಿ ಬಿದ್ದಿದ್ದ ರುಮ್ಮಾಲೂ, ಕುದುಶೆಗಳ ಹಜ್ಜಿಕುರು ಹು ಮುಂತಾದುವೂ ನೆನಪಿಗೆ 
ಬಂದು, "ನೀನಿಲ್ಲಿರಿ, ನಿಮಿಷದೊಳಗೆ ಭಲ್ಲೆಯಗಳನ್ನು ತರುವೆನು” ಎಂದು ಹೇಳಿ, 
ಜಾಗ್ರತೆಯಾಗಿ ಅರಮನೆಯ ತಳಹದಿಯ ಬಳಿ ಹೋದಳು. ಅಂದು ಸಾಯಂಕಾಲ 
ವಿಮಲೆಯು ಅಲ೦ಕರಿಸಿಕೊಳ್ಳುತಾ, ಕುಳಿತಿದ್ದ ಮಹಡಿಯಮೇಲಣ ಚಿಕ್ಕಮನೆಗೆ 
ಸಮನಾಗಿ ತಳಭಾಗದಲ್ಲಿ ಮಾವಿನ ತೋಪಿಗೆದುರಾಗೊಂದು ಗವಾಕ್ಸವಿದ್ಧಿತು. 
ವಿಮಲೆಯು ಆ ಗವಾಕ್ಚದ ಮೇಲೆ ಹತ್ತಿದಳು. ಗವಾಕ್ಚದ ಬಾಗಲಿಗೊಂದು 
ಬೀಗವು ಹಾಕಿದ್ದಿತು. ವಿಮಲೆಯು ತನ್ನ ಸೆರಗಿನಲ್ಲಿ ಕಟ್ಟಿಕೊಂಡಿದ್ದ ಬೀಗದ 
FASADON wens, ಹಾಕಿ ತಿರುಗಿಸಿ, ಗವಾಕ್ಚದೊಂದು ಕಬ್ಬಿಣದ ಕೆಂಬಿಯನ್ನು 
ಹಿಡಿದು ಹಿಂದಕ್ಕೆ ದಬ್ಬಿದಳು. ಶಿಲ್ಪಕೌಶಲದಿಂದ ಮಾಡಲ್ಪಟ್ಟಿದ್ದಾ ಕಿಟಿಕಿಯ 
ಬಾಗಿಲು ಚೌಕಟ್ಟಿನ ಸಹಿತ ಹಿಂದಕ್ಕೆ ತೆಕೆಯಲ್ಪ ಟ್ಟು, ಚಿಕ್ಕಮನೆಯ ಗೋಡೆಯಲ್ಲಿ 
ಪ್ರವೇಶಕ್ಕನು ಕೂಲವಾದ ದೊಡ್ಡದೊಂದು ae 'ವ್ರಂಟಾಯಿತು. ವಿಮಲೆಯು 
ಒಳಗೆ ಹೋಗಿ ಒಳಗಿನಿಂದ ಚೌಕಟ್ಟನ್ನು ಹಿಡಿದೆಳೆಯಲು ಕಟಿಕಿಯು ಪೂರ್ವದಂತೆ 
ಮುಚ್ಚಲ್ಪಟ್ಟು, ಬೀಗದಕ್ಳೆಹಾಕಿ ತಿರುಗಿಸಲು ಬಾಗಿಲು ಹೊರಗಿನಿಂದ ತೆಗೆಯಲು 
ಬಾರದಹಾಗೆ ಭದ್ರವಾಗಿ ಕೂತಿತು. 

ವಿಮಲೆಯು ಜಾಗ್ರತೆಯಾಗಿ ಶಸ್ತ್ರಶಾಲೆಗೆ ಹೋಗಿ, ಅಲ್ಲಿದ್ದ ಪಹರೇದವ 
ನನ್ನು ಕುರಿತು, "ನಾನು ಕೇಳುವುದನ್ನಾರಿಗೂ ಹೇಳಬೇಡ'ವೆಂದು ಹೇಳಿ, 
"ನನಗೆರಡು ಭಲ್ಲೆ ಯಗಳನ್ನು ಕೊಡು, ಪುನಃ ತಂದುಕೊಡುವೆನು' ಎಂದಳು. 

ಪಹಶೇದವನ 1 ಚಮತ್ತ್ಯೃತನಾಗಿ, "ತಾಯೆ! ಭಲ್ಲೆಯಗಳನ್ನು ಕೊಂಡೊಯ್ದು 

ಮಾಡುವುದೇನು?' ಎಂದು ಕೇಳಿದನು. ಪ ತ್ಯುತ್ತನ್ನ ಮತಿಯಾದಃ ik ಏಮಲೆಯು, 
"ಇಂದು ವೀರಪಂಚವಿಖಾ ವುತವಸ್ಸು ಮಾಡುವೆನು; ಆ ವ್ರತವನ್ನು ಮಾಡಿದರೆ 
ವೀರನಾದ ಪುತುನು ಹುಟ್ಟು ವನು; 3 ತಕ್ಕ್‌ ರಾತ್ರಿ See ಮಾಡಬೇಕು; 
ವೀರಪುತ್ರನ ನನ್ನು RS ವ್ರತವನ್ನಾ ್ಸಿಚರಿಸುತ್ತೇನೆ ; ; ಆರಿಗೂ 
ಹೇಳದಿರು' ಎಂದು ಹೇಳಿದಳು. 

ಪಹರೇದವನು ನಿಜವೆಂದು ತಿಳಿದು ಸುಮ್ಮನಾದನು. ಅರಮನೆಯಲ್ಲಿದ್ದ 
ಸೇವಕರೆಲ್ಲರೂ ವಿಮಲೆಯ ಆಚ್ಛ್ಯಾಕಾರಿಗಳಾಗಿದ್ದ ಕಾರಣ, ಎರಡನೆಯ ಮಾತಿಲ್ಲದೆ 
pe ಎರಡು ಭಲ್ಲೆ ಯಗಳನ್ನು ತೆಗೆದುಕೊಟ್ಟನ ಮೆ, 


ಪ್ರತ್ಯುತ್ತಃ 3, ನ್ನ ಮತಿ-ಕುಶಾಗ್ರ ಬುದ್ದಿ ಯುಖಳ್ಳ. 


ue meu 





aaah ಭಲ್ಲೆ ಯಗಳನ್ನು E ಗವಾಕ್ಚ ದ vr ಬಂದು 
ಮೊದಲಿನಂತೆ ಅದರ ಬಾಗಿಲ ತೆರೆದು ಜಗತ್ಸಿ೦ಹನ ಬಳಿಗೆ ಹೋಗಿ ಭಲ್ಲೆಯಗಳ 
ನ್ನ ವನಿಗೆ ಕೊಟ್ಟಳು. 


ಅವಸರದ ನಿಮಿತ್ತದಿಂದಲೋ, ಅಥವಾ ಕೂಡಲೇ ಹಿಂದಿರುಗಿ ಬರುವೆನೆಂಬ 
ಭರವಸೆಯಿ೦ದಲೋ ವಿಮಲೆಯು ಹೊರಗೆ ಬಂದವಳು ಕಿಟಿಕಿಯ ಬಾಗಿಲನ್ನು 
ಹಾಕಿಕೊಳ್ಳದೆ ಹೊರಟುಹೋದಳು. ಅದರಿಂದೊಂದು ಪ್ರಮಾದವು ಸಂಭವಿಸಲು 
ಕಾರಣವಾಯಿತು. ಕಿಟಿಕಿಯ ಸವಿಸಾಪದಲ್ಲೊಂದು ಮಾವಿನಮರ ; ಅದರ ಮರೆ 
ಯಲ್ಲೊಬ್ಬ 2 BB, ಧಾರಿ ಪುರುಷನು ನಿಂತಿದ್ದವನು ವಿಮಲೆಯು ಮಾಡಿದ ತಪ್ಪ ನ್ನು 
ತ ವಿಮಲೆಯು ಕಣ್ಣಿಗೆ ಮರೆಯಾಗುವವರೆಗೆ ಮರದ ಮರೆಯಲ್ಲಿ 
ನಿಂತಿದ್ದು, We a ತನ್ನ ಜಿರಿಕೀ Beary, ಮರದ ಬುಡದಲ್ಲ 
ಬಿಟ್ಟು ಶಬ್ದಮಾಡದೆ ಗವಾಕ್ಚದ ಬಳಿ ಚ ಗವಾಕ್ಚದೊಳಗೆ ನೋಡಿ, ಅಲ್ಲಾರೂ 
ಇಲ್ಲದಿದ್ದುದನ್ನು ಕಂಡು ನಿಶ್ಶಬ್ಧವಾಗಿ ಒಳಗೆ ಪ್ರವೇಶಮಾಡಿ ಅಲ್ಲಿಂದ ಅಂತಃ 
ಪುರಕ್ಕೆ ಹೋದನು. 
ಇತ್ತಲಾಗಿ ರಾಜಪುತ್ರನು ವಿಮಲೆಯ ಕೈಯಿಂದ ಭಲ್ಲೆಯಗಳನ್ನು ತೆಗೆದು 
ಕೊಂಡು ಮೊದಲಿನಂತೆ ಮರದಮೇಲೇರಿ, ಮೊದಲು ಗುರುತುಮಾಡಿಕೊಂಡಿದ್ದ 
ಮರಕ್ಕೆ ಸರಿಯಾಗಿ ನೋಡಲಾಗ ಒಂದೇ ಶವ ಕಂಡುಬಂದಿತು; 
ಮತ್ತೊಬ್ಬನು ಅ ಅಲ್ಲಿರಲಿಲ್ಲ. ರಾಜಕುಮಾರನೊಂದು ಭಲ್ಲೆ ಲ್ಲೈಯವನ್ನು ಎಡಗೈಯಲ್ಲಿ 
ಹಿಡಿದುಕೊಂಡು ಚೂ ೦ದು ಕೈಯಿಂದ ಎರಡನೆಯ ಭಲ್ಲೆಯವನ್ನು ನ್ನು ಹಿಡಿದು 
ಕಣ್ಣಿ ಗೆ ಕಂಡುಬರುತ್ತಿದ್ದಾ ರುಮ್ಮಾಲಿಗೆ ಗುರಿನೋಡಿ ಬಲದಿಂದಿರಿದನ ನು. ಕೊಡಲೇ 
ಮರದೆಲೆಗಳ ಮರ್ಮರ ಶಬ್ದವಾಗಿ, ನೆಲದ ಮೇಲೊಂದು ಭಾರವಾದ ಪದಾರ್ಥವು 
ಬಿದ್ದಂತಾಯಿತು. ರುಮ್ಮಾಲು ಕಾಣಲಿಲ್ಲವಾದಕಾರಣ ಭಲ್ಲೆಯದಿರಿತದಿಂದ 
ರುಮ್ಮಾ ಸಲಿನವನು ನೆಲಕ್ಕೆ ಬಿದ್ದಿರಬೇಕೆಂದೆಂದುಕೊಂಡು, ಮರದಿಂದಿಳಿದು ಬಂದು 
ಆ ಮನುಷ್ಯನು ಬಿದ್ದಿ ದ್‌ ಸೆ x ee ಹೋಗಿ ನೋಡಲಾಗಿ ಅವನೊಬ್ಬ BNA, ನ 
ನಾಗಿದ್ದನು. ಭಲ್ಲೆ WI ಕಣ್ಣಿ ನ ಪಾರ್ಶ್ವದಲ್ಲಿ ಚುಚ್ಚಿ ಕೊಂಡಿದ್ದಿ ಪ್ರಾಣವು 
ಹೋಗಿದ್ದಿತು. ಭಲ್ಲೆಯವು ಕಣ್ಣಿನ ಪಾಶ ದಲ್ಲಿ ಚುಚ್ಚಿ ತಳಯ ಮೆದಳಿನ 
ವರೆಗೂ ಪ್ರವೇಶಿಸಿದ್ದಿತು. ಅವನ ee ಕಿಸೈಯಿಂದೊಂದು ಕಾಗದದ 
ಕೊನೆಯು ಹೊರಗೆ ಕಾಣುತಿತ್ತು. ಜಗತ್ತಿಂಹನಾ ಕಾಗದವನ್ನು ತೆಗೆದು 
ಕೊಂಡು ಒಂದು ಬೆಳದಿಂಗಳ ಬೆಳಕಿನಲ್ಲೋದಿದನು. ಅದರಲ್ಲಿ ಬರೆದಿತ್ತೇನೆಂದರೆ:- 
"" ತತಲೂಖಾನನ ಆಜ್ಞಾನುವರ್ತಿಗಳೆಲ್ಲರೂ ಈ ಕಾಗದವನ್ನು 
ನೋಡಿದ ಕೂಡಲೇ ಕಾಗದವನ್ನು ತರುವವನ ಅಪ್ಪಣೆ ಪ್ರಕಾರ 
ನಡೆದುಕೊಳ್ಳಬೇಕು. ಸ —ತಲೂಖಾನ್‌ 


ಹದಿನೇಳನೆಯ ಪರಿಚ್ಛೇದ ae 


ವಿಮಲೆಯು ದೂರ ನಿಂತು ಶಬ್ದವನ್ನು ಮಾತ್ರ) i ದಳು. ಇತರ 
ವಿದ್ಯಮಾನಗಳವಳರಿಯಳು. ರಾಜಕಾಮಾಠನವಳ ಬಳಿ ಬಂದು ನಡೆದುದನ್ನೆ ಲ್ಲಾ 
ವಿವರವಾಗಿ ಹೇಳಿದನು. ವಿಮಲೆಯು ಕೇಳಿ, "ಯುವರಾಜ! ನಾನು ಬಂ 
ತಿಳಿದಿದ್ದರೆ ಭಲ್ಲೆಯಗಳನ್ನು ತಂದು ಕೊಡುತಿರಲಿಲ್ಲ. ಮಹಾಸಪಾತಕಮಾಡಿ 
ದಂತಾಯಿತು. ಅದಸ್ಕೆನಗೆ ಪ್ರಾಯಶ್ಚಿತ್ತವಾಗಬಹುದು' ಎಂದಳು. 

ಯುವರಾಜನು, "ಶತ್ರು ವಧಯಾದುದಕ್ಕೆ ವ್ಯಸನಪಡಲೇಕೆ? ಶತ್ರುವಧೆ 
ಯುಕ್ತವಾದುದೆಂದುಕ್ಕವಾಗಿದೆ' ಎಂದನು. 

ವಿಮಲೆಯು, "ಯುದ "ಮಾಡತಕ್ಕವರು ಹಾಗೆ ಹೇಳಬಹುದು. ನಾನಾ 
ದರೋ, ಹೆಂಗಸು' ಎಂದು ಹೇಳಿ, ಸ್ವಲ್ಪ ಹೊತ್ತು ಸುಮ್ಮನಿದ್ದು ಬಳಿಕ, 
"ರಾಜಕುಮಾರ!  ಸಾವಕಾಶದಿಂದ ಪ್ರಯೋಜನವಿಲ್ಲ; ಅರಮನೆಯೊಳಗೆ 
ಹೋಗೋಣ, ನಾನು ಬಾಗಿಲ ತೆರೆದು ಬಂದಿದ್ದೇನೆ” ಎಂದಳು. 

ಉಭಯರೂ ಅರಮನೆಯ ಬಳಿ ಬಂದು, ವಿಮಲೆಯು ಅರಮನೆಯೊಳಗೆ 
ಮೊದಲು ಪ್ರವೇಶಮಾಡಿದಳು. ಅವಳ ಹಿಂದೆ ರಾಜಕುಮಾರನು ಹೋದನು. 
ಪ್ರವೇಶಮಾಡುತಲೇ ರಾಜಕುಮಾರನಿಗೆ ಹೈತ್ಯುಂಪವಾಗಿ ಕಾಲು ನಡುಗಿತು. 
ಶತಸಹಸ)ಸೇನೆಯೆದುರಿಗೆ ಸ್ವಲ್ಪವೂ ಭಯಪಡದವನಿಗೆ ಆ ಸುಖಾಲಯಕ್ಕೆ 
ಪ್ರವೇಶಮಾಡಿದೊಡನೆ ಅಷ್ಟೊ bas ಹೃತ್ಯಂಪವಾಗಲೇಕೆ? 

ವಿಮಲೆಯು ಮೊದಲಿನ ಹಾಗೆ NIIT BR ನ್ನು ಮುಚ್ಚಿ ಅನಂತರ ರಾಜ 
ಕುಮಾರನನ್ನು ತನ್ನ ಚಿಕ್ಕಮನೆಗೆ ಇಕೆಹಿತೊಂಡುಡೆ ಜಗ ಅಲ್ಲೊ ೦ದು ಮಂಚದ 
ಮೇಲೆ ತುಳ್ಳೆ on, (ತಮಗೆ ಬೇರೊಂದಾವ ಯೋಜನೆಯೂ ಇಲ್ಲದಿದ್ದರೆ, 
SDT Bs enaoaes ವೆಟಪಕುಶಾಯಿಯಾಗಿದ್ದನೆಂಬುದನ್ನು ಯೋ ಚಿಸುತಿರ 
ಬಹುದು' ಎಂದು ಹೇಳಿ ಅಲ್ಲಿಂದ ಹೊರಟುಹೋದಳು. 

ಸ್ವಲ್ಪ ಹೊತ್ತಿನಲ್ಲಿ ರಾಜಕುಮಾರನು ಕುಳಿತಿದ್ದ ಚಿಕ್ಕಮೆನೆಯ ಪಕ್ಕದ 
ಬಾಗಿಲು ತೆರೆಯಲ್ಪಟ್ಟಿತು. ಅತ್ತ ಮತ್ತೊಂದು ಚಿಕ್ಕಮನ. ಅಲ್ಲಿ ನಿಂತು 
ವಿಮಲೆಯು ರಾಜಕುಮಾರನನ್ನು, "ಯುವರಾಜ! ಇತ್ತ ಬಸ್ಸಿ, ಸ್ವಲ್ಪು ವಿಜ್ಞಾ 
ಪಿಸತಕ್ಕುದಿದೆ' ಎಂದು ಕರೆದಳು. 

ಯುವರಾಜನಿಗೆ ಹೃತ್ಯಂಪವು ಮತ್ತೂ ಹೆಚ್ಚಾಯಿತು. ಅದರರ್ಥವು 
ಅವನಿಗೆ ಚೆನ್ನಾಗಿ ವ್ಯಕ್ಕವಾಗಿರಬಹುದು. ಯುವರಾಜನು ಮಂಜದಿಂದೆದ್ದು 
ಪಕ್ಕದ ಚಿಕ್ಕಮನೆಗೆ ಹೋದನು. ಕೂಡಲೇ ವಿಮಲೆಯು ಮಿಂಚಿನಂತೆ ಮಾಯ 
ವಾಗಿ ಹೊರಟುಹೋದಳು. ಚಿಕ್ಕಮನೆಯು ಸ್ವರ್ಗಸುಖಾನುಭವಕ್ತುಣಿಯಾದ 
ಸಾಮಗಿ)ಗಳಿಂದ ಘಮಫಮಿಸುತಿದ್ದಿ ತು. ಬೆಳ್ಳಿ ಯ ದೀಪದ ಕಂಭಗಳು ಚಾಜ್ವಲ್ಪ 
ಮಾನವಾಗಿ ಉರಿಯುತಿದ್ದುವು. ಡಿಕ್ಕಮತಯಲ್ಲಿ ಅವಕು೦ಠನವತಿಯೊಬ್ಬ ಳು 
ನಿಂತಿದ್ದಳು. ಅವಳಾ ತಿಲೋತ್ತಮೆ, 


೬ ದುರ್ಗೇಶನಂದಿನಿ 


ಹದಿನೆಂಟನೆಯ ಪಂಚ್ಛೆ ಕ್ಕ 


ಚತುರಾಚತುರಿ 
೩4.೩. ga, ಸಂಕಲ್ಪವೀಡೇರಿತೆಂದು ನಿರಾಲೋಚನೆಯಿಂದ ಚಿಕ್ಕಮನೆಗೆ 
Q ಒಂದು ಸುಖಪರ್ಯಂಕಾರೋಹಣಮಾಡಿ ಕುಳಿತಳು. ಅವಳ ಮುಖವು 


ಹರ್ಷದಿಂದ ಪ್ರಫುಲ್ಲವಾಗಿದ್ದಿತು. ಚಿಕ್ಕಮನೆಯಲ್ಲಿ ದೀಪವು ಉರಿಯುತಿದ್ದಿತು. 
ಎದುರಿಗೆ ನಿಲವುಗನ್ನಡಿ, ಮುಹೂರ್ತಕಾಲ ದರ್ವಣದಲ್ಲಿ ತನ್ನ ಪ್ರತಿಬಿಂಬವನ್ನು 
ನೋಡಿದಳು. ಅವಳ ಮುಂಗುರುಳು ಪ್ರದೋಷದಲ್ಲಿ ವಿನ್ಯಾಸವಾಗಿದ್ದ೦ತಿದ್ದಿತು. 
ವಿಶಾಲವಾದಾ ಲೋಜನಗಳಲ್ಲಿ ಅದೇ ಕಬ್ಬಲ ಪ್ರಭೆ; ಅಧರದಲ್ಲಿ ಅದೇ ತಾಂಬೂಲ 
ರಾಗ; ಕರ್ಣಗಳಲ್ಲಿ ಕವೋಲ ಸಂಸಕ್ಕವಾಗಿ ರುಳಕುತಿದ್ದ ಆದೇ ಕರ್ಣಾಭರಣ 
ಗಳು ಪ್ರಕಾಶಿಸುತಿದ್ದುವು. ವಿಶ್ರಾಂತಿ ನಿಮಿತ್ತವಾಗಿ ದಿಂಬನ್ನೊ SANT Lowa 
ಹಾಸಿಗೆಯಮೇಲೆ ಅರ್ಧಶಾಯಿತವಾಗಿ ಕುಳಿತಿದ್ದಳು. ಮುಕುರದಲ್ಲಿ ನಿಜರಾವಣ್ಯ 
ವನ್ನು ನೋಡಿಕೊಂಡು ಹಾಸ್ಯವದನೆಯಾಗುವಳು. ದಿಗ್ಗಜಪ೦ಡಿತನು ಮನೆ 
ಯನ್ನು ಬಿಟ್ಟು ಹೊರಡಲನುಮಾನಿಸಲಿಲ್ಲವೇಕೆಂದು ಮನದೊಳು ಯೋಜಿಸಿ 
ಕೊಳ್ಳುತ್ತ, ಮಂದಹಾಸವನ್ನು ತೋರುವಳು. 

ವಿಮಲೆಯು ಜಗತ್ತಿಂಹನೆ ಆಗಮನವನ್ನೆದುರು ನೋಡುತ್ತಾ ಕುಳಿತಿದ್ದಳು. 
ಅಕಸ್ಮಾತ್ತಾಗಿ ಮಾವಿನ ತೋಪಿನಲ್ಲಿ ಗಂಭೀರವಾದ ತುತೂರಿಯ ಧ್ವನಿಯಾಯಿತು. 
ವಿಮಲೆಯು ಗಾಬರಿಯಿಂದೆದ್ದು ಭೀತಿಗೊಂಡಳು. ಅರಮನೆಯ ಮಹಾ 
ದ್ವಾರದಲ್ಲಿ ಹೊರತು ಮತ್ತೆಲ್ಲಿಯೂ ತೂರ್ಯಧ್ವನಿಯಾಗುವ ಪದ್ಮತಿಯಿಲ್ಲ. 
ತತ್ರಾಪಿ, ರಸಾಲ ಕಾನನದಲ್ಲಿ ರಾತ್ರಿ ತೂರ್ಯದಧ್ವನಿಯಾದುದು ಹೆಚ್ಚು ಯೋಚ 
ನೆಗೆ ಕಾರಣವಾಗಿ, ಆ ರಾತ್ರಿ ಶೈಲೇಶ್ವರನ ಮಂದಿರಕ್ಕೆ ಹೋಗುವಾಗಲೂ 
ಮಂದಿರದಿಂದ ಹಿಂದಿರುಗಿ ಬರುವಾಗಲೂ ನೋಡಿದುದೆಲ್ಲವೂ ಮನಸ್ಸಿನಲ್ಲಿ 
ರುಡತಿಯಾಗಿ ನೆನವಿಗೆ ಬಂದು, ತುತೂರಿಯೆ ಧ್ವನಿಯು ಅಮಂಗಳ ಘಟನೆಗೆ 
ಪೂರ್ವ ಲಕ್ಚ್ಮಣನೆ೦ದು ಸಶಂಕಚಿತ್ರ್ಯಳಾಗಿ ಗವಾಕ್ಚದ ಬಳಿಗೆ ಬಂದು ಮಾವಿನ 
ತೋಪಿನಕಡೆ ದೃಷ್ಟಿಸಿ ನೋಡಿದಳು. ತೋಪಿನೊಳಗೆ ವಿಶೇಷವೇನೂ ಕಂಡು 
ಬರಲಿಲ್ಲ. ಆಗವಳು ವ್ಯಸ್ತಚಿತ್ರಳಾಗಿ ತನ್ನ ಚಿಕ್ಕಮನೆಯಿಂದ ಹೊರಗೆ ಹೊರಟಳು. 
ಆ ಚಿಕ್ಕಮನೆಯ ಮುಂಭಾಗದಲ್ಲೊಂದು ಪಡಸಾಲೆ; ವಡಸಾಲೆಯ ಆಜೆ 
ಮತ್ತೊಂದು ನಡುಮನೆ; ನಡುಮನೆಯಲ್ಲಿ ಬಿಸಿಲ ಮಹಡಿಯಮೇಲೆ ಹತ್ತು 
ವುದಕ್ಕೆ ಮೆಟ್ಟುಗಳಿದ್ದುವು. ವಿಮಲೆಯು ಚಿಕ್ಕಮನೆಯಿಂದ ಹೊರಟು ಮೆಟ್ಟು 
ಗಳಮೇಲೆ ಹತ್ತಿ, WAY ಮಹಡಿಸುಮೇಲೆ ಹೋಗಿ ಸುತ್ತ ನೋಡಿದಳು. 
ತೋಪಿನ ಗಭೀರವಾದ ಛಾಯಾಂಧಕಾರದಿಂದೇನೂ ಕಂಡುಬರಲಲ್ಲ. , ವಿಮ 
Boo. ಮೊದಲಿಗಿಂತ ಹೆಚ್ಚು MAN, ws, ಳಾಗಿ ಮಹಡಿಯ ಅರಗಿನಲ್ಲಿದ್ದ 


ಹದಿನೆಂಟಿನೆಯ ಪರಿಚ್ಛೇದ ೬೧ 
ಕೈಪಿಡಿಯ ಗೋಡೆಯ ಹತ್ತಿರ ಹೋಗಿ, ಗೋಡೆಯಮೇಲೆ Bz, 3d, Bo, 
Ben ಅರಮನೆಯ ತಳಹದಿ ಕಾಣುವವರೆಗೂ ನೋಡಿದಳು. ಏನೇನೂ 
ಕಾಣಲಿಲ್ಲ. ಶ್ಯಾಮೋಜ್ವಲವಾದ ಶಾಖಾಪಲ್ಲವಗಳು ಸ್ನಿಗೃವಾದ ಚಂದ್ರಕಿರಣ 
ದಲ್ಲಿ ಪ್ಲಾವಿತವಾಗಿ ಅನನ್ಯ ಸದೃಶ ಕಾಂತಿಯನ್ನು ತಾಳಿ ಮಧ್ಯೆ ಮಧ್ಯೆ ಮಂದ 
ಮಾರುತದಿಂದ ಕಂಪಿತವಾಗಿ ಪಿಂಗಳ ವರ್ಣವನ್ನು ಧಾರಣೆಮಾಡುತಿದ್ದುವು. 
ತೋಪಿನೊಳಗೆ ಘೋರಾಂಧಕಾರವಾಗಿದ್ದರೂ ಅಲ್ಲಲ್ಲಿ ಮರದೆಲೆಗಳ ನೆರಳಿಲ್ಲದೆಡೆ 
ಚಂದ್ರಕಿರಣವು ನೆಲದಮೇಲೆ ಬಿದ್ದಿದ್ದುದು ಕಾಣುತಿದ್ದಿತು.  ಆಮೋದರನದಿಯ 
ಸ್ಕಿರಾಂಬುರಾಶಿಯ ಮಧ್ಯೆದಲ್ಲಿ ನೀಲಾಂಬರದಲ್ಲಿದ್ದ ತಾರಾಸಹಿತನಾದ ಚಂದ್ರನು 
ಪುತಿಬಿಂಬಿತನಾಗಿ ಪ್ರಕಾಶಿಸಂತಿದ್ದನು. ನದಿಯ ಆಜೆಯ ದಡದಲ್ಲಿ ಅನತಿದೂರ 
ಗಗನಸ್ಪರ್ಶಮಾಡುತಿದ್ದ ಅನೇಕವಾದ ಅರಮನೆಗಳು ಕಣ್ಗೊಳಿಸುತಿದ್ದುವು; 
ಅವುಗಳ ಪ್ರಾಸಾದಗಳಮೇಲೆ ವಿರಳವಾಗಿ ಅಲ್ಲಲ್ಲಿ ನಿಂತಿದ್ದ ಪುಹರಿಗಳ ಆಕಾರವು 
ಕಾಣುವುದು. ಮತ್ತಾವದೂ ಕಂಡುಬರುತ್ತಿರಲಿಲ್ಲ. ವಿಮಲೆಯು ವ್ಯಸನಾ 
ಕಾ)೦ತೆಯಾಗಿ ಹಿಂದಿರುಗುವುದರೊಳಗೆ WIL OB MIO, ಬೆನ್ನಿನಮೇಲಾರೋ 
ಕೈಯಿಟ್ಟಿಂತಾಯಿತು. ವಿಮಲೆಯು ಚಮಕಿತೆಯಾಗಿ ಹಿಂದಿರುಗಿ ನೋಡಿದಳು. 
ಅಪರಿಚಿತ ಮನುಷ್ಯನೊಬ್ಬನು ಸಶಸ್ತ್ರಪಾಣಿಯಾಗಿ ನಿಂತಿದ್ದನು. ಅವನನ್ನು 
ಕಂಡು ಚಿತ್ರಾರ್ಪಿತ ಪ್ರತಿಮೆಯಂತೆ ನಿಸ್ಫಂದವಾಗಿ ನಿಂತಳು. 


ಶಸ್ತ್ರಧಾರಿಯು ವಿಮಲೆಯನ್ನು ಕುರಿತು, "ಕೂಗಬೇಡ ; ಸುಂದರಿಯರಿಗದು 
ತಕ್ಕುದಲ್ಲ; ಕೂಗಿದರೆ ಒಮ್ಮೆಗೆ ಕೈಪಿಡಿಯ ಗೋಡೆಯಿಂದಾಚೆಗೆ ಹಾರಿಸಿ 
ಬಿಡುವೆನು' ವಂದು ಹೇಳಿದನು. 


ಏಮಲೆಯನ್ನು ಹೀಗೆಂದು ಹೆದರಿಸಿದ ಮನುಷ್ಯನು ಪಠಾನ ಜಾತಿಯವರ 
ಸೈನಿಕರಂತೆ ಉಡುಪನ್ನುಟ್ಟಿದ್ದನು. ಅವನುಡುಪುಗಳನ್ನು ನೋಡುವುದರಿಂದಲೇ 
ಅವನೊಬ್ಬ ಮಹತ್ಸದಾಭಿಸಿಕ್ಕನೆಂದು ಅನಾಯಾಸವಾಗಿ ಬೋಧೆಯಾಗುವುದು. 
ಅವನ ವಯಸ್ಸು ಮೂವತ್ತು ವರ್ಷಗಳಿಗೆ ಖಖಾರಿರಲಿಲ್ಲ; ಅತಿಶಯ ಕಾಂತಿ 
ಯುಳ್ಳವನಾಗಿದ್ದನು. ತಲೆಯಮೇಲಿದ್ದ Mea CRAY ಮಹಾರ್ಥ್ಪವಾದೊಂದು 
ವಜ್ರವು ಪ್ರಕಾಶಿಸುತಿದ್ದಿತು. ವಿಮಲೆಯ ಮನಸ್ಸು ಸ್ಕೈೈರ್ಯವಾಗಿದ್ದಿದ್ದರೆ, 
ಅವನನ್ನು ಜಗತ್ತಿಂಹನಿಗೆ ಕಡಿಮೆಯಾದ ಮನುಷ್ಯನಲ್ಲವೆಂದು ತಿಳಿಯುತಿದ್ದಳು. 
ಅವನು ಜಗತ್ಸಿಂಹನಹಾಗೆ ದೀರ್ಥಕಾಯನಾಗಿ ವಿಶಾಲ ವಕ್ಚಸ್ಕಳವುಳ್ಳವನಾಗಿಲ್ಲ 
ದಿದ್ದರೂ, ತತ್ಸದೃಶ ವೀರತ್ವ ವ್ಯಂಜಕವಾದ ಕಾಂತಿಯುಳ್ಳವನಾಗಿ - ತವಧಿಕ 
ಸುಕುಮಾರ ದೇಹವುಳ್ಳವನಾಗಿದ್ದನು. ಅವನ ಕಟಿಬಂಧನದಲ್ಲಿ ಬಹುಮೂಲ್ಯದ 
ಪುವಾಳಜಡಿತವಾದ ದಮಾಸ್ಕದೇಶದೊಂದೊರೆ ಮುಚ್ಚಿದ ಚೂರಿಯಿದ್ದಿತು; ಕೈಯ 
ಲ್ಲೊಂದು ಬಿಚ್ಚುಕತ್ತಿಯನ್ನು ಹಿಡಿದಿದ್ದನು. ಮತ್ತ್ಯಾವ ಆಯುಧವೂ ಇರಲಿಲ್ಲ. 


೭3 ದುರ್ಗೇಶನಂದಿನಿ 


ಸೈನಿಕವೃತ್ತಿಯುಳ್ಳಾ ಪುರುಷನು ಪುನಃ ವಿಮಲೆಯನ್ನು ಕುರಿತು, 
" ಗೆದ್ದೆಲಮಾಡಬೇಡ ; ಮಾಡಿದರೆ ವಿಪತ್ತುಂಟಾಗುವುದು' ಎಂದು ಹೇಳಿದನು. 

ಪುತ್ಕುತ್ಸನ್ನಮೆತಿಯಾದ ಏಮಲೆಯು ಕಣಕಾಲ ಮಾತ್ರ ಬುದ್ಧಿ ಶೂನ್ಯ 
ವಾದವಳಹಾಗಿದ್ದವಳು ಶಸ್ತ್ರಧಾರಿಯ ಇಾತಿನಿಂದವನ ಅಭಿಪ್ರಾಯವನ್ನು ತಿಳಿದು 
ಕೊಂಡಳು. ವಿಮಲೆಯ ಬೆನ್ನಿನ ಹಿಂದುಗಡೆ ಮಹಡಿಯ ಅಂಚು, ಎದುರಿಗೆ 
ಶಸ್ತ್ರಪಾಣಿ; ಏಮಲೆಯನ್ನು ಮಹಡಿಯ ಮೇಲಿನಿಂದ ಕೆಳಕ್ಕೆ ತಳ್ಳುವುದವನಿಗೆ 
ಕಷ್ಟಕಾರ್ಯವಾಗಿರಲಿಲ್ಲ. ವಿಮಲೆಯು ಅದನ್ನೆಲ್ಲಾ ಯೋಚಿಸಿ ಧೈರ್ಯ 
ಗೊಂಡವಳಾಗಿ ಸೈನಿಕನನ್ನು ಕುರಿತು, "ನೀನಾರು?' ಎಂದು ಕೇಳಿದಳು. 

ಸೈನಿಕನು, "ನನ್ನ ಪರಿಚಯದಿಂದ ನಿನಗೇನು ಪ್ರಯೋಜನ?' ಎಂದುತ್ತರ 
ವನ್ನು ಕೊಟ್ಟಿನು. 

ವಿಮಲೆಯು, "ನೀನು ಅರಮನೆಯೊಳಗೇಕೆ ಬಂದೆ? ಕಳ್ಳರು ಶೂಲಕ್ಕೆ 
ಗುರಿಯಾಗುವರೆಂದು ನೀನು ಕೇಳಿ BOYS?’ ಎಂದಳು. 

ಸೈನಿಕನು ಸುಂದರಿ! ನಾನು ಕಳ್ಳನಲ್ಲ. 

ವಿಮಲೆ--ನೀನು ಅರಮನೆಯೊಳು ಹೇಗೆ ಬಂದೆ? 

ಸೈನಿಕ--ನಿನ್ನ ದಯೆಯಿಂದ; ನೀನು ಗವಾಕ್ಚ ವನ್ನು ತೆರೆದು ಹೊರಟು 
ಹೋದಾಗ; ನಿನ್ನ ಹಿಂದೆ ಮಹಡಿಯಮೇಲೆ ಬಂದೆನು. 

ವಿಮಲೆಯು ಕೈಯಿಂದ ತಲೆಯನ್ನು ಹೊಡಿದು ಕೊಂಡು, ಪುನಃ "ನೀನಾರು?' 
ಎಂದು ಕೇಳಿದಳು. 

ಸೈನಿಕನು, "ನಿನಗೆನ್ನ ಪರಿಚಯವನ್ನು ಹೇಳುವುದರಿಂದ ಹಾನಿಯೇನೂ 
AY’ ಎಂದು ಹೇಳಿ, "ನಾನು ಪಠಾನನು' ಎಂದನು. 

ವಿಮಲೆ- ಅದರಿಂದ ಪರಿಚಯವನ್ನು ಹೇಳಿದಹಾಗಾಗಲಿಲ್ಲ; ನೀನು ಬಾತಿ 
ಯಲ್ಲಿ ಪಠಾನನೆಂದು ನಿನ್ನ ಮೋರೆಯಿಂದ ಗೊತ್ತಾಯಿತು. ನೀನಾರು? ಹೇಳು. 

ಸ್ಫೆನಿಕ--ಈಶ್ವರೇ ಜೆ ಯಲ್ಲೀ ದೀನನಾದವನ ಹೆಸರು ಉಸ್ಮಾನ್‌ಖಾನ್‌. 

ಏಮಲೆ--ಉಸ್ಮಾನ್‌ಖಾನನೆಂಬವನನ್ನು ನಾನೆಂದೂ ಕೇಳಿ ಅರಿತಿಲ್ಲ. 

ಸೈನಿಕ--ಕತಲೂಖಾನನ ಸೇನಾಪತಿ NED D ಖಾನ್‌. 

ಅದನ್ನು ಕೇಳಿ ವಿಮಲೆಯ ಶರೀರವು ನಡುಗಲಾರಂಭವಾಯಿತು. ಹೇಗಾ 
ದರೂ ಅವನ ಕೈಯಿಂಡ ತಪ್ಪಿಸಿಕೊಂಡು ಹೋಗಿ ವೀರೇಂದ್ರಸಿಂಹನಿಗೆ ಸಮಾಚಾರ 

ನ್ನು ಕೊಡಬೇಕೆಂದವಳಿಗಿಷ್ಟವುಂಟಾಯಿತು. ಆದರೆ ಅದಕ್ಕಾವ ಉಪಾಯವೂ 

ತೋರಲಿಲ್ಲ. ಸೇನಾಪತಿಯು ಗತಿರೋಧಮಾಡಿಕೊಂಡು ಅವಳೆದುರಿಗೆ ನಿಂತಿದ್ದನು. 
ಉಪಾಯಾಂತರವಿಲ್ಲದೆ ವಿಮಲೆಯು ಆವನಾದರೂ ಪ್ರಹರಿಯು ಬರುವತನಕ 
ಸೇನಾಪತಿಯನ್ನು ಮಾತನಾಡುವ ನೆಪದಿಂದ ನಿಲ್ಲಿಸಿಕೊಂಡಿದ್ದರೆ ತನ್ನ್ನ' ಸಂಕಲ್ಪ 
ವೀಡೇರುವುದಕ್ಕವಕಾಶವು ಸಿಗಬಹುದೆಂದು ಯೋಜಿಸಿ, ಪುನಃ ಅವನೊಂದಿಗೆ 


Sonenn ರ 2g 


ಮಾತನಾಡುವುದಕ್ಕೆ. MA ಸಾಬಾ Sab 
ಪ್ರವೇಶಮಾಡಿದಿರಿ' ಎಂದು ಕೇಳಿದಳು. , 

ಉಸ್ಮಾನ್‌ಖಾನ್‌--ನಾವು ವೀರೇಂದ್ರುಸಿಂಹನಿಗೆ = ನಮ್ಮ ಪಕ್ಚವಾಗಿರ 
ಬೇಕೆಂದು ದೂತನ ಸಂಗಡ ಹೇಳಿಕಳುಹಿದ್ದೆವು. ವೀರೇಂದ್ರಸಿಂಹನು, ಸೈನ್ಯ 
ಸಮೇತರಾಗಿ ದುರ್ಗದೊಳಗೆ ಪ್ರವೇಶಮಾಡಬಹುದೆಂದು ಪ್ರತ್ಯುತ್ತರವನ್ನು ಹೇಳಿ 
ಕಳುಹಿದ್ದನು. 

ಏಮಲೆ--ನೀವ್ರ ಹೇಳುವುದರಲ್ಲಿ ದುರ್ಗಾಧಿಪತಿಯು ನಿಮ್ಮೊಡನೆ ಮಿತ್ರ 
ಭಾವವನೆ SN ತಾಳದೆ ಮೊಗಲರ ಇ BE A, ವಹಿಸಿದುದರಿಂದ ದುರ್ಗವನ್ನು ಕೈವಶ 
ಮಾಡಿಕೊಳ್ಳು ವುದಕ್ಕಾಗಿ ನೀವು ಬಂದಹಾಗೆ ತೋರುತ್ತದೆ. ಆದರೆ, ನೀಪೊಬ್ಬ de 
ಬಂದಿರುವಂತೆ ಕಾಣುತ್ತದೆ. 

ಉಸ್ಕ್ಮಾನ್‌ಖಾನ್‌--ಪ್ರಕೃತಕ್ಕೆ ನಾನೊಬ್ಬನಾಗಿದ್ದೇನೆ. 

ಏಮಲೆಯು, "ಆ ಕಾರಣದಿಂದಲ್ಲವೆ? ಭಯಗೊಂಡು ನಾನು ಹೋಗುವುದ 
ನೃಡ್ಡಿಮಾಡಿರುವುದು?' ಎಂದಳು. 

ಉಸ್ಕಾನ್‌ಖಾನನು ಸ್ವಲ್ಪ ನಕ್ಕು, "ಸುಂದರಿ! ನಿನ್ನ ಕಟಾಕ್ಷಕ್ಕೆ ಹೊರತು 
ಮತ್ತಾ,ವುದಕ್ಕೂ ಹೆದರಬೇಕಾದ ಆವಶ್ಯಕವಿಲ್ಲ; ಆದರೆ, ನಿನ್ನಲ್ಲಿ ನನ್ನದೊಂದು 
ಪ್ರಾರ್ಥನೆಯು೦ಟು' ಎಂದನು. 

ವಿಮಲೆಯು ಕುತೂಹಲದಿಂದ ಉಸ ಸ್ಕ್ಯಾನ್‌ ಖಾನನ ಮುಖವನ್ನು ನೋಡುತ್ತ 
ನಿಂತಳು. 

WAS, HS ಖಾನ್‌ ನೀನು ಹೊದ್ದುಕೊಂಡಿರುವ ಉತ್ತರೀಯದ ಸೆರಗಿ 
ನಲ್ಲಿರುವ ಗವಾಕ್ಚದ ಬೀಗದಕ್ಕೆ ZO, wT ಕೊಟ್ಟಿ ರೆ ಬಹಳ ಬಾಧ್ಯಪ ರಡುವೆನು. 
ನಿನ್ನ ಆಂಗಸ್ಫರ್ಶದಿಂದ ನಿನಗೆ ಅವಮಾನಪ ಪಡಿಸುವುದಕ್ಕೆ ಸಂಕೋಚಪಡುತ್ತೇನೆ. 

ವಿಮಲೆ--ಬಹಳ ಸಂಕೋಚವಲ್ಲವೆ? ನಿಮಿಷಾರ್ಥಕ್ಕೆ ಹಿಂದೆ ನನ್ನನ್ನು 
ಮಹಡಿಮೇಲಿನಿಂದ ತಳಕ್ಕೆ ತಳ ೈಬೇಕೆಂದಿರಲಿಲ್ಲವೆ? 

ಉಸ್ಕಾನ್‌--ಅವಕ್ಕತವಾದಕೆ ಈಗಲೂ ಆ ಉದ್ದೇಶವು ನೆರವೇರದಿರದು ? 
ಆವಶ್ಯಕವಾದ ಕೆಲಸದಲ್ಲಿ ಮರ್ಯಾಡೆಯುಂಟೆ ? 

ವಿಮಲೆಯು ಗವಾಕ್ಚದ ದ ಬೀಗದಕ್ಕೆ ಸೇನಾಪತಿಯ ಅಭೀಷ್ಟ ಸಿದ್ಧಿ ಗೆ ಆವಶ್ಯಕ 
ವಾದುದೆಂದು ತಿಳಿದು ಹೆಚ್ಚು ವಿಳಂಬಮಾಡದೆ, ಮನಸ್ಸಿನಲ್ಲಿ, ಬೀಗದಕ್ಕೆಯನ್ನು 
ಕೊಟ್ಟೇಕೊಡಬೇಕು; ಬಲಾತ್ಕಾರದಿಂದ EPP ವೆನೆಂದು ಹೇಳುವವನು 
BOs ಬೇಕೆಂದು ದೈನ್ಯದಿಂದ ಬೇಡುವುದು ಫಂ ಹೊರತು ಬೇರೆ ಇರ 
ಲಾರದು ; ಕೊಡದಿದ್ದರೆ ಬಲಾತ್ಕಾರದಿಂದ ಕಸಕೊಳ್ಳದಿರಲಾರನೆಂದು ಯೋಜಿಸಿ 
ಕೊಂಡಳು. ಅಂತಹ ಕಾಲದಲ್ಲಿ ಬೇರೆ ಹೆಂಗಸಾಗಿದ್ದಕೆ, ಬೀಗದಕ್ಳೆಯನ್ನು 
ಕೂಡಲೆ ಬಿಸುಟುಬಿಡುತಿದ್ದಳು. ಆದರೆ, ಚತುರೆಯಾದಾ ವಿಮಲೆಯು ಹಾಗೆ 


೬೪ ದುರ್ಗೇಶನಂದಿನಿ 
ಮಾಡದೆ ಸೇನಾಪತಿಯನ್ನು ಕುರಿತು, "ಮಹಾಶಯಕಶೆ! ನಾನಾಗಿಯೇ ಬೀಗದ 
ಕೈಯನ್ನು ಕೊಡದಿದ್ದರೆ ತಾವದನ್ನಾ ವ ಪ್ರಕಾರ ತೆಗೆದುಕೊಳ್ಳುವಿರಿ?' ಎಂದು 
ಕೇಳುತ್ತ, ತಾನು ಹೊದ್ದಿದ್ದ ಅಂಗವಸ್ತವನ್ನು ತೆಗೆದು ಕೈಯಲ್ಲಿ ಹಿಡಿದು 
ಕೊಂಡಳು. MAB Aho ಅಂಗವಸ್ತ್ರದಮೇಲೆ ಕಣ್ಣಿಟ್ಟುಕೊಂಡು, "ನೀನಾಗಿ 
ಕೊಡದಿದ್ದರೆ ನಿನ್ನ ಅಂಗಸ್ಫರ್ಶದ ಸುಖಾನುಭವವನ್ನು ಮಾಡುವೆನು ' ಎಂದು 
ಹೇಳಿದನು. 

ವಿಮಲೆಯು, "ಹಾಗೇವೇ ಮಾಡಿರಿ' ಎಂದು ಹೇಳಿ, ಕೈಯಲ್ಲಿದ್ದ ಅಂಗ 
ವಸ್ತ್ರವನ್ನು ಮಾವಿನ ತೋಪಿನಕಡೆಗೆ ಬಿಸುಟುಬಿಟ್ಟಿಳು, WARS ದೃಷ್ಟಿಯು 
ಅಂಗವಸ್ತ್ಯದಮೇಲಿತ್ತಾದಕಾರಣ ಅವನು ಕೈಚಾಚಿ ಆ ಬಟ್ಟೆಯ ನ್ನಾತುಕೊಂಡನು. 

ಉಸ್ಮ್ಮಾನನು ಅಂಗವಸ್ತ್ಯವನ್ನು ಭದ್ರುಪಡಿಸಿಕೊಂಡು ಒಂದು ಕೈಯಿಂದ 
ಬಿಮಲೆಯ ಕೈಯನ್ನು ಹಿಡಿದು ಮತ್ತೊಂದು ಕೈಯಲ್ಲಿ ಅಂಗವಸ್ತ್ರವನ್ನು ಹಿಡಿದು, 
ಹಲ್ಲಿಂದದರ ಸೆರಗಿನಲ್ಲಿ ಕಟ್ಟಿದ್ದ ಬೀಗದಳ್ಳೆಯನ್ನು ಬಚ್ಚಿ ತೆಗೆದು, ಕಟಿಬಂಧನ 
ದಲ್ಲದನ್ನಿಟ್ಟುಕೊಂಡನು. ಅನಂತರ ಅವನು ಮಾಡಿದ ಕೆಲಸದಿಂದ ವಿಮಲೆಯ 
ಮುಖವು ವಿಶುಷ್ಠವಾಗಿ ಹೋಯಿತು. ಉಸ್ಮಾನ್‌ ಖಾನನು ಏಮಲೆಗೆ ಸಲಾ 
ಮನ್ಸು ಮಾಡಿ, ಕ್ಲಮಿಸಬೇಕೆಂದು ಹೇಳಿ, ಅಂಗವಸ್ರ್ಯದಿಂದವಳ ಸೈಗಳೆರಡನ್ನೊ 
ಕೈವಿಡಿಯ ಗೋಡೆಯ ಕಟಕಟೆಗೆ ಭದ್ರವಾಗಿ ಬಿಗಿದು ಕಟ್ಟಿದನು. 

ವಿಮಲೆಯು, "ಇದೇನು !' ಎಂದು ಕೇಳಿದಳು. 

ಉಸ್ಕ್ಮ್ಮಾನ್‌ಖಾನನು, "ಇದು ಯುದ್ಧಕಾಲದಲ್ಲಿ ಮಾಡತಕ್ಕ ಪ್ರೇಮ 
ಬಂಧನ'ವೆಂದನು. 

ಏಮಲೆ ತನಾ ದುಷ್ಕರ್ಮದ ಫಲವನ್ನು ಸ್ವಲ್ಪಕಾಲದಲ್ಲನುಭವಿಸುವಿರಿ. 

NAD D ಖಾನನದನ್ನು ಕಿವಿಗೆ ಹಾಕಿಕೊಳ್ಳದೆ ಅವಳನ್ನ್ನಾ ಅವಸ್ಕೆಯಲ್ಲಿಟ್ಟು 
ಹೊರಟುಹೋದನು. ವಿಮಲೆಯು ಚೀ ತ್ಕಾರಮಾಡಲಾರಂಭಿಸಿದಳು. ಅದರಿಂದ 
ಫಲೋದಯವಾಗಲಿಲ್ಲ; ಆರಿಗೂ ಅವಳ ಕೂಗು ಕೇಳಿಸಲಿಲ್ಲ. 

ಉಸ್ಮ್ಮಾನ್‌ಖಾನನು ಮೊದಲು ತಾನು ಹತ್ತಿಬಂದ ಮಾರ್ಗದಲ್ಲಿಳಿದುಹೋಗಿ 
ವಿಮಲೆಯ ಕೊಟಿಡಿಯ ಕೆಳಗಿನ ಕೊಟಿಡಿಗೆ ಹೋದನು. ಅಲ್ಲಿ ವಿಮಲೆಯು 
ಮಾಡಿದ್ದಹಾಗೆ ಗವಾಸ್ಸದ ಬಾಗಿಲಿಗೆ ಬೀಗದಕ್ಳೆಹಾಕಿ ತಿರುಗಿಸಿ ಬಾಗಿಲನ್ನು 
ತಳ್ಳಿದನು. ಬಾಗಿಲು ತೆರೆದು ಗೋಡೆಯಲ್ಲಿ ಪ್ರವೇಶಕ್ಕೆ ಮಾರ್ಗವಾಯಿತು. 
ಅಲ್ಲವನು ನಿಂತು ಮೆಲ್ಲನೆ ಶಿಳ್ಳ ಹಾಕಿದನು. ಶಿಳ್ಳೆಯ ಶಬ್ದವನ್ನು Se? ಮಾವಿನ 
ತೋಪಿನಕಡೆಯಿಂದೊಬ್ಬನು RIDT B ಬಳಿಗೆ ಬಂದು ಅರಮನೆಯೊಳಗೆ ಪ್ರವೇಶ 
ಮಾಡಿದನು. ಅವನಾದಮೇಲೆ ಮತ್ತೊಬ್ಬನು, ಹೀಗೆ ಒಬ್ಬೊಬ್ಬನಾಗಿ ಅನೇಕ 
ಮಂದಿ ಅರಮನೆಯೊಳಗೆ ನುಗ್ಗಿದರು. ಕಡೆಯ ಮನುಷ್ಯನು ಬರುತಲೇ ಉಸ್ಮಾನ್‌ 
ಖಾನನು ಅವನನ್ನು ಕುರಿತು, "ಸಾಕು, ನೀನಿಲ್ಲಿದ್ದು ನಾನು ಮೊದಲು ಹೇಳಿರುವ 


ಹತ್ತೊಂಬತ್ತನೆಯ ಪರಿಚ್ಛೇದ ೭೫ 
ಸಂಕೇತಧ್ವನಿಯನ್ನು ಕೇಳಿದೊಡನೆ, ಅರಮನೆಯನ್ನು ಆಕ್ರಮಣಮಾಡುವಂತೆ 
ತಾಜಖಾನನಿಗೆ ಹೇಳು' ಎಂದು ಹೇಳಿದನು. ಅದನ್ನು ಕೇಳಿದಾ ಮನುಷ್ಯನು 
ಹೊರಟುಹೋದನು. NAD, V ಖಾನನು ಒಳಕ್ಕೆ. ಒಂದವನು ಅಷ್ಟೊಂದು 
ಸೇನೆಯನ್ನೂ ತೆಗೆದುಕೊಂಡು ನಿಶ್ಯಬ್ಧವಾಗಿ ಮಹಡಿಯಮೇಲೆ ಹೋದನು. 
ಹೋಗುತ್ತ ಏಮಲೆಯನ್ನು ಕಟ್ಟಿದ್ದ ಸ್ಥಳದಲ್ಲಿ ನಿಂತು ಸೈನಿಕನೊಬ್ಬನ ನ್ನು ಈುರಿತು, 
"ರಹಿಂಷೇಕ್‌ |! ಈ ಹೆ೦ಗಸು ಬಹಳ ಚತುರಾಚತುರೀ, ಅವಳೆನ್ನಾವಾಗಲೂ ನಂಬ 
ಕೂಡದು; ಸೀನವಳ ಹತ್ತಿರ ಪಹರೆ ನಿಂತಿರು; ಅವಳು ಪಲಾಯನವಾಗಲೆತ್ತಿ 
ಸಿದರೂ, ಮತ್ತಾರ ಸಂಗಡ ಮಾತನಾಡಲೆತ್ಲಿಸಿದರೂ, ಅಥವಾ ಘಟ್ಟಿಯಾಗಿ ಕೂಗಿ 
ದರೂ ಸ್ತ್ರೀವಥೆಯನ್ನು ಮಾಡುವುದಕ್ಕೆ ಹಿಂಜರಿಯಬೇಡ' ಎಂದು ಹೇಳಿ 
ಹೊರಟುಹೋದನು. 

ರಹಿಮನು ಅಪ್ಪಣೆಯ ಪ್ರಕಾರವೆಂದು ಹೇಳಿ, ಅಲ್ಲಿ ಪಹರೆ ನಿಂತನು. ಪಠಾನ್‌ 
ಸೈನ್ಯದವರು ಮಹಡಿಯಿಂದ ಮಹಡಿಗೆ ಹತ್ತಿ ಹೋಗಿ ಅರಮನೆಯ ಬೇರೆಕಡೆಗೆ 
ಹೋದರು. 





ಹತ್ತೊಂಬತ್ತನೆಯ ಪರಿಚ್ಛಿ ೀದ 
ಪ್ರೇಮಿಕಾಪ್ರೇಮಿ è 
ಮಲೆಯು ಚತುರನಾದ ಉಸ್ಮಾನ್‌ ಖಾನಸು ಬೇರೆಕಡೆಗೆ ಹೊರಟುಹೋದು 
ದನ್ನು ನೋಡಿ, ಮುಂದೆ ತನ್ನ ಕೌಶಲದಿಂದ ಪಹರೇದವನ ಅಧೀನದಿಂದ 
ತಪ್ಪಿಸಿಕೊಳ್ಳಬಹುದೆಂದು ಧೈರ್ಯಗೊಂಡು ಅದಕ್ಕೆ ತಕ್ಕುಪಾಯವನ್ನುು 
ಹೂಡಿದಳು. 
ವಿಮಲೆಯು ಸ್ವಲ್ಪಹೊತ್ತಿನಮೇಲೆ ಕಾವಲಾಗಿ ನಿಂತಿದ್ದ ಪ್ರಹರಿಯ ಸಂಗಡ 
ಮಾತನಾಡತೊಡಗಿದಳು. ಪ್ರಹರಿಯಾದರೇನು? MOTO, 32, ಯಮದೂತ 
ನಾದರೇನು? ಸುಂದರಿಯಾದ ರಮಣಿಯೊಡನೆ ಆರುತಾನೇ ಮಾತನಾಡ 
ದಿರುವರು? ವಿಮಲೆಯು ಪುಹರಿಯೊಡನೆ ಸಾಮಾನ್ಯ ಸಂಗತಿಯನ್ನು ಕುರಿತು 
ಮಾತನಾಡುವುದಕ್ಕೆ ತೊಡಗಿ ಕ್ರಮವಾಗಿ, ಪ್ರಹರಿಯ ಹೆಸರು, ಊರು, ಗೃಹ 
ಕೃತ್ಯ, ಸುಖದು8ಖ ಮುಂತಾದುವುಗಳನ್ನು ಏಚಾರಿಸುವುದಕ್ಕೆ ಪ್ರಾರಂಭಿಸಿದಳು. 
ಪ್ರಹರಿಯು ತನ್ನ ಸ್ವಂತ ವಿಚಾರದಲ್ಲಿ ವಿಮಲೆಗೆ ಹುಟ್ಟಿದ ಉತ್ಸಾಹವನ್ನು ಕಂಡು 
ಅತ್ಯಂತ ಪ್ರೀತನಾದನು. ವಿಮಲೆಯು ಸಂದರ್ಭವನ್ನು ಕಂಡುಕೊಂಡು ಕ್ರಮ 
ವಾಗಿ ತನ್ನ ನಯನ ತೂಣೀರದಿಂದ ಕಟಾಕ್ಚವೆಂಬ Ses od ಬಾಣಗಳನ್ನು 
ತೆಗೆದು ಬೀರುತಿದ್ದಳು. ಒತ್ತಟ್ಟು ವಿಮಲೆಯ ಅಮೃತಮಯವಾದ ರಸಾಲಾಪ ; 
ಬೇರೊತ್ತಟ್ಟು ತದಧಿಕವಾದ ಅವಳ ನೇತ್ರಗಳ ಅವ್ಯರ್ಥ sos, ಸಂಧಾನಗಳು, 


೭೬ RESON 


"ಇವುಗಳಿಂದ ಪ್ರಹರಿಯ ಹ ಡಯವು ಕರಗುತ ಬಂದಿತು. ವಿಮಲೆಯು ಪುಹರಿಯ. 
ಮು ಖಭಾವದಿಂದವನು ಗಂಡಿಗೆ ಬೀಳುವ ಸಮಯವು ಸಮಾಪಿಸಿತೆಂದು ತಿಳಿದ. 
ಪುಹರಿಯನ್ನು ಕುರಿತು, "ಷೇಕ್‌ಜಿಗಳೆ! ನನಗೇನೋ ಭಯವಾಗುತದೆ, ನೀವೆನ್ನ 
ಬಳಿ ಬಂದು ಕುಳಿತು ಕೊಳ್ಳ TOOTS?” ಎ೦ದು ಹೇಳಿದಳು. 

ಪುಹರಿಯು ಅದನ್ನು ಕೇಳಿ ಚರಿತಾರ್ಥನಾದೆನೆಂದು ತಿಳಿದು, ವಿಮಲೆಯ 
ಪಕ್ಕದಲ್ಲಿ ಕುಳಿತುಕೊಂಡನು. ಕಣಕಾಲ ಬೇರೆಮಾತುಗಳಾಡಿ, ಅನಂತಃ 
ವಿಮಲೆಯು ತಾನು ಪ್ರಯೋಗಿಸಿದ ಔಷಧವು ಚೆನ್ನಾಗಿ ಹಿಡಿಯಿತೆಂದು ತಿಳಿದಳು 
ಪುಹರಿಯು ವಿಮಲೆಯ ಪಕ್ಕದಲ್ಲಿ ಕುಳಿತ ಮೊದಲ್ಗೊಂಡು, ಅವಳ ಮುಖವನ್ನು 
ಕುತೂಹಲದೃಷ್ಟಿ ಯಿಂದ ಬಾರಿ ಬಾರಿಗೂ ನೋಡುತಿದ್ದನು. ಆಗ ವಿಮಲೆಯು 
"ಹೇಕ್‌ಜಿ! ನಿಮಗೆ ಮುಖವು ಬಹಳ ಬೆವರರುವಂತಿದೆ, ನನ ಕೈಗಳನ್ನು ಬಿಚ್ಚಿದರೆ 
ನಿಮಗೆ ಘಾಳಿಯನ್ನು ಬೀಸುವೆನು, ಬಳಿಕ ಪುನಃ ಫ್ರೈಯನ್ನು ಕಟ್ಟಿಡಬಹುದು 
ಎಂದು ಹೇಳಿದಳು. 

ಷೇಕ್‌ಜಿಯ ಮುಖದಮೇಲೆ ಬೆವರಿನೊಂದು ಬಿಂದುವಿರಲಿಲ್ಲವಾದರೂ ವಿವ. 
ಲೆಯು ಸಂದೇಹವಿಲ್ಲದೆ ಬೆವರ್ನೀರನ್ನ ನ್ನ ವನ ಮುಖದಲ್ಲಿ ನೋಡಿರಬೇಕು; ಹಾಗ 
ದಿದ್ದರೆ, ಅವಳೇಕೆ ಸುಳ್ಳನ್ನು ನುಡಿಯುವಳು? ಮತ್ತು ಅಂತಹವಳ ಕೈಯಿಂದ 
ಘಾಳಿಯನ್ನು ಹಾಕಿಸಿಕೊಳ್ಳುವುದು ಸ್ವಲ್ಪ ಭಾಗ್ಯವೆ? ಸಾಮಾನ್ಯವಾಗಿ ಎಲ್ಲರಿಗೂ 
ಲಭಿಸತಕ್ಕುದಲ್ಲವೆಂದು ಭಾವಿಸಿ ಪ್ರಹರಿಯು ಅವಳ ಬಂಧನವನ್ನು ಬಿಚ್ಚಿದನು. 

ವಿಮಲೆಯು ಅದೇ ಆಂಗವಸ ಸ್ತೃದಿಂದಲೇ ಪುಹರಿಗೆ ಸ 130 ಹೊತ್ತು Pee 
ಯನ್ನು ಹಾಕಿ, ಬಳಿಕ ಆಕೆ ಸೀ ಪಣೆಯುಲ್ಲದೆ ಸ್ವಚ್ಛ ae re SN ಹೊದ್ದು 
ಚಡಗ, ಪುನಃ ಕೈಗಳನ್ನು ಕಟ್ಟಬೇಕೆಂಬ ತು ಪ್ರಹರಿಯ pease 
ಹೊರಡಲಲ್ಲ ಅದಕ್ಕೊಂದು ವಿಕಸನವು ಅಂಗವಸ 5,8, 
ಬಂಧನರಜು ತ್ತ ದ ದಶೆಯು ಹೋಗಿ, ವಿಮಲೆಯ ಅಂಗವನ್ನು ಬೆಳಗುವ ದಶೆಯ. 
ಪ್ರಾಪ್ಟವಾದಾಗ ಅವಳ ಲಾವಣ್ಯ ವು ಮತ್ತ BQ, ಹೆಚ್ಚಾಗಿ ಪುಕಾಶವಾಯಿತು. 
ಆವ ನಿಜಲಾವಣ್ಣವನ್ನು ಕನ್ನ 5 ಡಿಯೆಲ್ಲಿ ನೋಡಿಕೊಳ್ಳುತ್ತ ವಿಮಲೆಯ ಮುಖವು 
ಮಂದಹಾಸಯುಕ್ತ ಹಸಿ ತೋ ಆ ಲಾನಣ್ಯವನ್ಸೀಗ ನೋಡುತಿದ್ದ ಪ್ರಕ 
ರಿಯು ನಿಸ್ಕಬ್ಧನಾಗಿದ್ದು ಬಿಟ್ಟನು. 

ವಿಮಲೆ-ಹೇಕ್‌ಜಿ! ನಿಮ್ಮ ಪತ್ನಿಯು ನಿಮ್ಮನ್ನು ಪ್ರೀತಿಸುವುದಿಲ್ಲವೆ? 

ಷೇಕ್‌ಜಿ--(ಸ್ತಲ್ಪ ವಿಸ್ಮಿ ತನಾಗಿ) ಹಗ ವಿಚಾರಿಸಲು ಕಾರಣವೇನು? 

ಏಮಲೆ--ಪ್ರೀತಿಸುತಿದ್ದರೆ wave ವಸಂತಕಾಲದಲ್ಲಿ» ನಿಮ್ಮಂತಹ AD 
ಯನ್ನಗಲಿರುವಳೆ? 


* ಆಗ ವಸಂತಕಾಲವಾಗಿರಲಿಲ್ಲ, ಪ್ರಚಂಡ AER ಕಾಲವು ಮುಗಿಯುತ್ತಾ ವರ್ಷಾಕಾಲಕ್ಕೆ 
ಸವಿವಾಸಿಸುತಿದ್ದಿ ತು, 


ಹತ್ತೊಂಬತ್ತನೆಯ ಪರಿಚ್ಛೇದ ೭೭ 


ಷೇಕ್‌ಜಿಯು ನಿಟ್ಟುಸಿರನ್ನು ಬಿಟ್ಟನು. 
ವಿಮಲೆಯು ತೂಣೀರದಿಂದ ಬಾಣಗಳನ್ನು ಅನರ್ಗಳವಾಗಿ ತೆಗೆದುಬಿಡ 
ಲಾರಂಭಿಸಿ;- 
"ಷೇಕ್‌ಜಿ! ಹೇಳುವುದಕ್ಕೆ ನಾಚಿಕೆಯಾಗುತ್ತದೆ; ಆದರೆ ನಿಮ್ಮಂತಹ 
ಸ್ವಾಮಿಯೆನಗಿದ್ದರೆ ನಿಮ್ಮನ್ನೆಂದೂ ಯುದ್ಧಕ್ಕೆ ಹೋಗಗೊಡಿಸುತಿರಲಿಲ್ಲ. 
ಪ್ರಹರಿಯು ಪುನಃ ನಿಟ್ಟುಸಿರನ್ನು ಬಿಟ್ಟಿನು. ವಿಮಲೆಯು ಪುನಃ ಹೇಳ 
ತೊಡಗಿದಳು, "ಆಹಾ! ನೀವೆನಗೆ ಸ್ವಾವಿಸಯಾಗಿದ್ದಿದ್ದರೆ' ಎಂದು ಹೇಳಿ, ಅದ 
ರೊಂದಿಗೆ ಅವಳೂ ನಿಟ್ಟುಸಿರನ್ನು ಬಿಟ್ಟು, ತೀಳ್ಸ್ಞೃವಾದ ಕುಟಿಲ ಕಟಾಕ ದಿಂದ 
ದೃಷ್ಟಿಸಿ ನೋಡಿದಳು. ಪ್ರಹರಿಯು ಶಲೆತಿರುಗಿದವನಾಗಿ, ಹೆಚ್ಚು ತಾಳಲಾರದೆ, 
ಕ್ರಮವಾಗಿ ವಿಮಲೆಯ KODIT ಸರಿದು ಬಂದನು. 


ವಿಮಲೆಯೂ ಸ್ವಲ್ಪ ಸರಿದು, ತನ್ನ ಕೋಮಲವಾದ ಕೆರಪಲ್ಲವವನ್ನು 
ಪುಹರಿಯ ಕೈಮೇಲಿಟ್ಟಳು. ಆಗಲಾ ಪುಹರಿಯು ಮಂಕಾಗಿ ಜಡನಾದನು. 

ವಿಮಲೆಯು ಹೇಳತೊಡಗಿದಳು; ಹೇಳುವುದಕ್ಕೆ ನಾಚಿಗೆಪಡುತ್ತೇನೆ; 
ಒಂದುವೇಳೆ ನೀವು ರಣಜಯವನ್ನು ಹೊಂದಿ ಹೊರಟುಹೋಗುವಿರಾದರೆ, ನನ್ನನ್ನು 
ಚಜ್ಲ್ಯಾಪಕದಲ್ಲಟ್ಟಿರುವಿ ರೊ?' 

ಪ್ರಹರಿ ನಿನ್ನನ್ನೆಂದಿಗೆ ಮರೆಯುವೆನು ? 

ನಿಮಲೆ- ನನ್ನ ಮನಸ್ಸನ್ನು ಬಿಚ್ಚಿ ಹೇಳಲೆ? 

ಪುಹರಿ- ಚೆನ್ನಾಗಿ ಹೇಳು ಬೇಗನೆ ಹೇಳು, 

ವಿಮಲೆ- ಇಲ್ಲ ಹೇಳಲಾರೆ ಫೇಳಿದರೆ, ನೀವೇನೆಂದು ತಿಳಿಯುವಿರೊ? 

ಪ್ರಹರಿ--ಇಲ್ಲ--ಮಾತನಾಡು--ದಯವಿಟ್ಟು ಹೇಳು-ಇನನ್ನನ್ನು ನಿನ್ನ 
ಭೃತ್ಯನೆಂದು ತಿಳಿ. 

ಏಮಲೆ--ನಾನು ನಿನ್ನೊಂದಿಗೆ ಹೊರಟುಹೋಗಿ, ಪಾಪಿಯಾದೀ ನನ್ನ 
ಸ್ಥಾಮಿಯ ಕುಲಕ್ಕೆ ಕಳಂಕವನುಂಟುಮಾಡಬೇಕೆಂಬಾಶೆ--ಎಂದು ಹೇಳಿ ಅದ 
ರೊಂದಿಗೆ Besos, ware ಪರಂಪರೆಯನ್ನು ಬೀರಿದಳು. 

ಪ್ರಹರಿಯು ಆಹ್ಲಾದದಿ೦ಂದ ಮತ್ತನಾಗಿ ಕುಣಿಯಲಾರಂಭಿಸಿದನು. 

ಪ್ರಹರಿ--ನೀನು ನಿಜವಾಗಿ ಬರುಎಯಾ? 

(ದಿಗ್ಗಜಮಹಾಶಯ ! ನೀನೂ ಬಂದು ನೋಡು, ಭೂಮಂಡಲದಲ್ಲಿ ನಿನ್ನಂತಹ ಪಂಡಿತರು 
ಎಷ್ಟೊಂದು ಮಂದಿ ಜನರಿದ್ದಾರೆ |) 

ವಿಮಲೆಕರಕೊಂಡು ಹೋದರೆ ಬರುವೆನು. 

ಪುಹರಿ-ನಿನ್ಸನ್ನೆ ಕರಕೊಂಡು ಹೋಗದಿರುವುದು? ಎಂದೆಂದೂ ನಿನ್ನ 
ದಾಸಾನುದಾಸನಾಗಿರುವೆನು, 


೭೮ ಈಗೆ ಶಬ 


ಸರಾ "ನಿನ್ನ ಪ್ರೇಮಕ್ಕೆ ಪ್ರತಿಯಾಗಿ ಮತ್ತಾ sa SON ಕೊಡ 
ಲಾರೆನು, ನನ್ನ ಲ್ಲಿರುವುದಿಜೊಂದನ್ನು ಗ್ರಹಣಮಾಡು' ಎಂದು ಹೇಳಿ, ತನ್ನೆ ಕಂಠ 
ದಲ್ಲಿದ್ದ ಸ್ವರ್ಣಹಾರವನ್ನು ತೆಗೆದು ಪುಹರಿಯ ಕಂಠಕ್ಕೆ ಹಾಕಿದಳು. ಜು 
ಸಶರೀರದಿಂದ ಸ್ವರ್ಗವನ್ನು ಮುಟ್ಟಿದನು. ಜಾಜಿ "ಹಾರವನ್ನು ಕುತ್ತಿ 
AR ಹಾಕಿದರೆ ಅದಕ್ಕೆ ಮದುವೆಯೆಂದು ಶಾಸ್ತ್ರವು ಹೇಳಿದೆ' ಎಂದಳು. 

ಪ್ರಹರಿ- (ನಕ್ಕು) ಹಾಗಾದರೆ, ನಿನಗೂ ನನಗೂ on, ವಾಯಿತಲ್ಲವೆ? 

"ಆಗದೆ ಉಂಟಿ?' ಎಂದು ಹೇಳಿ ವಿಮಲೆಯು ಸ್ವಲ್ಪಹೊತ್ತು ಚಿಂತಾಮಗ್ನ 
ಳಾಗಿದ್ದ೦ತೆ ಸುಮ್ಮನಿದ್ದಳು. 

ಪುಹರಿಯು, "ಯೋಜಿಸುವುದೇನು?' ಎಂದು ಫೇಳಿದನು. 

ವಿಮಲೆ- ನನನ್ನು ಯೋಚಿಸಲಿ? ಮುಖ್ಯ ನನ್ನ ಅದೃಷ್ಟ ದಲ್ಲಿ ಸುಖಪಡು 
ವುದು ಬರೆದಿಲ್ಲ. ನೀವು ದುರ್ಗವನ್ನು ಜಯಿಸಿ ಹೋಗುವಹಾಗೆ si 

ಪ್ರಹರಿ--(ದರ್ಪದಿಂದ) ಅದರಲ್ಲಿ ಸಂದೇಹವೇಕೆ? ಸ್ವಲ್ಪವೂ ಅನುಮಾನವಿಲ್ಲ; 
ಇಷ್ಟೊಂದುಹೊತ್ತಿಗಾಗಲೇ ಜಯಪ್ರದವಾಗಿರಬೇಕು. 

ವಿಮಲೆ-ಓಹೋ |! ಅದೆಂದಿಗೂ ಆಗದು--ಅದಕ್ಕೊಂದೇಕಾಂತ ವುಂಟು. 

ಪ್ರಹರಿ ಅದಾವದು? 

ಕಾ ದುರ್ಗವನ್ನು ಹೇಗಾದರೂ ವಾಡಿ ಜಯಿಸಲಿಷ ವುಳ್ಳವ 
ರಾಗಿದ್ದರೆ, ನಿನಗಾ ಏಕಾಂತವನ್ನು 'ಜೀಳುವೆನು, ಕೇಳು, 

ಪ್ರಹರಿಯು, ‘ano’ sees ಹೇಳಿ, ಕೇಳುವುದಕ್ಕುಣಿಯಾದನು. Dass 
ಲೆಯು ಹೇಳುವುದಕ್ಕೆ ಹಿಂಜರಿದಳು. ಪ್ರಹರಿಯು ಆತುರದಿಂದ, "ದಯವಿಟ್ಟು 
ಹೇಳು ' ಎಂದನು. 

ವಿಮಲೆ--ನಿಮ್ಮಗಳಿಗೆ ಗೊತ್ತಿರದು; ದುರ್ಗದ ಪಕ್ಕದಲ್ಲಿ ಜಗತ್ಸಿಂಹನು 
ಹತ್ತುಸಾವಿರ ಸೇನೆಯನ್ನು ರಹಸ್ಯವಾಗಿಟ್ಟು ಕೊಂಡಿದ್ದಾನೆ; ನೀವಿಂದು ರಹಸ ಸ್ಯ 
ವಾಗಿ ಬರುವಿರಿಯೆಂದು ತಿಳಿದವನಿಲ್ಲಿಗೆ ಮೊದಲೇ ಬಂದಿದ್ದಾನೆ; ಈಗೇನನ್ನೂ 
ಮಾಡದೆ ಸುಮ್ಮನಿದ್ದು, ನೀವು ದುರ್ಗವನ್ನು ಒಯಿಸಿ ಸಿಶ್ಚಿಂತರಾಗಿರುವಾಗ 
ಬಂದು ಮುತ್ತಿಗೆ ಹಾಕುವನು. 

ಪ್ರಹರಿಯು ಕೇಳಿ ಸ ಸ್ಪಲ್ಪ ಹೊತ್ತು ಮಾತಿಲ್ಲದವನಾಗಿದ್ದು ಬಳಿಕ ಬಚ್ಚರ 

ಗೊಂಡವನಂತೆ "ಅದು Ben?’ ಎಂದನು. 

ವಿಮಲೆ--ಇಅದು ದುರ್ಗದಲ್ಲಿರುವವರೆಲ್ಲರಿಗೂ ತಿಳಿದಿದೆ! ನಾನೂ ಬಲ್ಲೆನು, 

ಪ್ರಹರಿಯು ಆಹ್ಮಾದ ಪರಿಪೂರ್ಣನಾಗಿ, "ನನ್ನ ಅದೃಷ್ಟವೆ! ಕೇಳು! 
ನಿನ್ನಿ ೦ದಿಂದೊಂದು ದೊಡ್ಡ ಪದವಿಯೆನಗೆ ಬಂದಂತಾಯಿತು; ಈಗಲೇ ಹೋಗಿ 
ಸೇನಾಪತಿಗೆ ತಿಳಿಸಿಒರುತ್ತೇನೆ; ace ದೊಡ್ಡ ಸಮಾಚಾರವನ್ನು ತಿಳಿಸಿದರೆ 


a 
ಮಹತ್ತಾದ ಪದವಿಯುಂಟಾಗುವುದು; ಪುನಃ ಜಾಗ್ರ ತೆ ಹಿಂದಿರುಗಿ ಬರುವೆನು, 


ಇನ್ನ ತಯ ik EN ೭೯ 


ನೀನಿಲ್ಲಿರು' ಎಂದನು. ಅವನ ಮನಸ್ಸಿನಲ್ಲಿ 
ದರೂ ಅನುಮಾನವಿರಲಿಲ್ಲ. 

ವಿಮಲೆ--ನೀನು ಬರುವಿಯಷ್ಟೆ ? 

ಪುಹರಿ-ಬಾರದೆ ಮುತ್ತೆಲ್ಲಿಗೆ ಹೋಗುವೆನು, ಒಂದು ಕಣದಲ್ಲಿ 
ಬಂದುಬಿಟ್ಟೆ. 

ವಿಮಲೆ ನನ್ನನ್ನು ಮರೆಯಬೇಡ. 

ಪ್ರಹರಿ--ಇ.ಲ್ಲ--ಅಲ್ಲ--ಎಂದಿಗೂ ಮರೆಯುವುದಿಲ್ಲ. 

ವಿಮಲೆ--ನನ್ನಾಣೆ, ಮರೆಯಕೂಡದು. 

ಪುಹರಿಯು, "ಹೆದರಲೇಕೆ?' ಎಂದು ಹೇಳಿ, ಊರ್ಧ್ಯಶ್ವಾಸವನ್ನು ಬಿಡುತ್ತ 
ಓಡಿಹೋದನು. ಪ್ರಹರಿಯು ಕಣ್ಣು ಮೆರೆಯಾಗುತ್ತಲೆ, ಪ್ರೇಮಿಕಾ ಪೇಮಿಕಿ 
ಯಾದಾ Seuss ಪಲಾಯನವಾಗಿ ಹೋದಳು. 

MAD D ಖಾನನು ವಿಮಲೆಯ SHOT, Gy ಹೆದರಬೇಕೆಂದು ಹೇಳಿದ್ದ 
ಮಾತು ಸಾರ್ಥಕವಾಯಿತು. 


ಲ ವಿಮಲೆಯ ವಿಚಾರವಾಗಿ ಎಳ್ಳ BD, 


=) 


ಕೊಬಿಡಿಯಿಂದ FARBAR 

ಮಲೆಯು ಸೆರೆಯಿಂದ ಬಿಡುಗಡೆಯಾಗಿ, ವರ್ತಮಾನ; Ry ವೀರೇಂದ್ರುಸಿಂಹ 
ನಿಗೆ ಮೊದಲಾಗಿ ತಿಳಿಸುವುದು ಕರ್ತವ್ಯವೆಂದೂದಧ್ವ FID pen ಬಿಡುತ್ತಾ 
ವೀರೇಂದುಸಿಂಹನ ಶಯನಾಗಾರವನ್ನು ಕುರಿತು ವೇಗವಾಗಿ ಕ ಅರ್ಧ 
ಹಾದಿ ಹೋಗುವುದರೊಳಗೆ "ಅಲ್ಲಲ್ಲಾ-ಹೋ!' wow ತುಮಲ g ನಿಯಂ 
ಕಿವಿಗೆ ಬಿದ್ದಿತು. ಕೇಳಿ ಪಠಾನ ನೇಯ ಜಯದ ೈನಿಯೆಂದು ತಿಳಿದು “ಹೆಚ್ಚು 
ವ್ಯಾಕುಲವುಳ್ಳೆವಳಾದಳು, ಕೋಲಾಹಲಧ್ವನಿಯಾದರೋ ಅತಿಶಯ 3 ೈದ್ಧಿಯನ್ನು 
ಹೊಂದುತಿದ್ದಿತು. ಆದರೂ ವಿಮಲೆಯು ಅರಮನೆಯ ಪರಿವಾರದವರು ಎಚ್ಚರ 
ವಾಗಿರುವರೆಂಬ ನಂಬಿಕೆಯಿಂದ ವೀರೇಂದ್ರಸಿಂಹನ ಶಯನಾಗಾರಕ್ಕೆ ಸವಿತಾಪ 
ಹೋಗಿ ನೋಡಲಲ್ಲಿ ಹೆಚ್ಚು ಗದ್ದಲವಾಗುತಿದ್ದಿತು. ಅವಳಲ್ಲಿಗೆ ಹೋಗುವುದ 
ರೊಳಗೆ ಪಠಾನ ಸೈನಿಕರು ಬಾಗಿಲನ್ನೊಡೆದು ಕೊಟಿಡಿಯೊಳಗೆ ಪ್ರವೇಶಿಸಿದ್ದರು. 
ವಿಮಲೆಯು ಬಾಗಿಲಿಗೆ ಮರೆಯಾಗಿ ನಿಂತು ನೋಡಿದಳು. ವೀರೇಂದ್ರುಸಿಂಹನು' 
ನಡುವಿಗೆ ನಡುಕಟ್ಟನ್ನು ಬಿಗಿದುಕಟ್ಟೆ ರಕ್ತಮಯವಾದ ಶರೀರವುಳ್ಳವನಾಗಿ 
ಕೈಯಲ್ಲೊರೆಯುಗಿದ ಕತ್ತಿಯನ್ನು ಹಿಡಿದು ಉನ್ಮತ್ತನಂತೆ ವೇಗವಾಗಿ ತಿರುಗಿಸು 
ತಿದ್ದನು. ಆದರೆ ಅವನ ಯುದೊ. re ವಿಫಲವಾಯಿತು. ಬಲಿಷ್ಠನಾದೊಬ್ಬ 
goss ಉದ್ದ ವಾದೊಂದು ಕತ್ತಿ ಯಿಂದ ಹೊಡಿಯಲದು ವೀರೇಂದ್ರಸಿ೦ಹನ 


ಆಂ ದುರ್ಗೇ ಶನಂದಿನಿ 


ಕತ್ತಿಗೆ ತಗಲಿ, ಕತ್ತಿಯು ಹಸ,ಚ್ಯುತವಾಗಿ ದೂರ ಹೋಗಿ ಬಿದ್ದಿತು. ನಿರಾಯುಧ 
ನಾಗುತಲೇ ಶತ್ರುಗಳವನನ್ನು ಬಂದಿಯಾಗಿ ಹಿಡಿದರು. 

ವಿಮಲೆಯು ಅದನ್ನು ಕಂಡು ಹತಾಶಳಾಗಿ ಅಲ್ಲಿಂದ ಹೊರಟು, ತಿಲೋ 
ತ್ಯಮೆಯನ್ನು ರಕ್ಸಿಸಲಿನ್ನೂ ಸಮಯುವಿರುವುದೆಂದೂಹಿಸಿ ಅವಳ ಕೊಟಡಿಗೆ ಓಡಿ 
ಬರುತಿದ್ದಾಗ ಮುಂದುವರಿದು ಹೋಗುವುದಸಾಧ್ಯೈವಾಯಿತು.  ಪಠಾನ ಸೇನೆ 
ಯವರೆಲ್ಲೆಲ್ಲಿಯೂ ಮುತ್ತಿ ಕೊಂಡಿದ್ದರು. ಪಠಾನರು ದುರ್ಗವನ್ನು ಜಯಿಸಿದ 
ರೆಂಬುದಕ್ಕೆ ಸಂದೇಹವು ತೋರಲಿಲ್ಲ. 

ವಿಮಲೆಯು ತಿಲೋತ್ತಮೆಯ ಕೊಟಡಿಗೆ ಹೋಗುವುದರೊಳಗೆ ದಾರಿಯಲ್ಲಿ 
ಪಠಾನರ ಕೈಗೆ ಸಿಗುವುದು ನಿಜವೆ೦ದು ತಿಳಿದು ಹಿಂದಿರುಗಿದಳು. ಜಗತ್ಸಿಂಹ 
ನಿಗೂ ತಿಲೋತ್ಕಮೆಗೂ ವಿಷತ್ಯರವಾದೀ ಸಮಾಚಾರವನ್ನು ತಿಳಿಸುವುದು 
ಹೇಗೆಂದು ಚಿಂತಿಸುತ್ತ ಕಾತರೆಯಾಗಿ ಅಲ್ಲೊಂದು ಕೊಟಡಿಯಲ್ಲಿ ನಿಂತಿದ್ದಳು. 
ಕೆಲವು ಮಂದಿ ಸೈನಿಕರು ವಿಮಲೆಯಿದ್ದ ಕೊಟಡಿಯನ್ನು ಕೊಳ್ಳೆ ಹೊಡಿಯು 
ವುದಕ್ಕೆ ಬರುತ್ತಿದ್ದುದನ್ನು ಕಂಡು, ಬದೆಗುಂದಿ ಕೊಟಡಿಯಲ್ಲೊಂದು ಪೆಟ್ಟಿ 
ಗೆಯ ಹಿಂದೆ ಅವಿತುಕೊಂಡಳು. ಸೈನಿಕರು ಬಂದು ಕೊಟಡಿಯಲ್ಲಿದ್ದುದನ್ನೆ ಲ್ಲ 
ಲೂಟಿಮಾಡತೊಡಗಿದರು. ವಿಮಲೆಗೆ ಉಪಾಯವಾವದೂ ತೋರಲಿಲ್ಲ. 
ಲೂಟಿಮಾಡುವುದೆಲ್ಲಾ ತೀರಿದ ಬಳಿಕ ಪೆಟ್ಟಿಗೆಯನ್ನು ತೆಗೆದು ನೋಡಲು 
ಕೆಲವರು ಬರುವವರಾಗಿದ್ದ ಕಾರಣ, ಅಲ್ಲಿದ್ದರೆ ಕಂಡುಹಿಡಿಯುವರೆಂದು ಧೈರ್ಯ 
ದಿಂದ ಸ್ವಲ್ಪಹೊತ್ತು, ಅಲ್ಲಿಯೇ ನಿಶ್ಯಬ್ಧವಾಗಿ ಪೆಟ್ಟಿಗೆಯ ಪಕ್ಕ್ಯದಿಂದಿಣಿಕಿ 
ನೋಡುತ್ತಿದ್ದವಳು ವಿಪತ್ಯಾಲಕ್ಕೆ ತಕ್ಕಂತೆ ಒದುಹುವ ಅತುಲ ಸಾಹಸದಿಂದ 
ಸೈನಿಕರೆಲ್ಲರೂ ಲೂಟಿಮಾಡುವುದರಲ್ಲಿ ವ್ಯಾಪೃತರಾಗಿದ್ದಾಗ ಮೆಲ್ಲನೆ ಪೆಟ್ಟಿಗೆಯ 
ಪಾರ್ಶ್ವದಿಂದ ಹೊರಟು ಓಡಿಹೋದಳು. ಸೈನಿಕರು. ಲೂಟಿಯಲ್ಲಾ AF, 
ರಾಗಿದ್ದಕಾರಣ, ಅವಳು ಹೊರಗೆ ಹೋದುದನ್ನು ನೋಡಲಿಲ್ಲ. ವಿಮಲೆಯು 
ಕೊಟಿಡಿಯ ಬಾಗಿಲಬಿಟ್ಟು ಸ್ವಲ್ಪದೂರ ಹೋಗುವುದರೊಳು ಸೈನಿಕನೊಬ್ಬನು 
ಬಂದು ಹಿ೦ದಿನಿಂದವಳ ಕೈಯನ್ನು ಹಿಡಿದುಕೊಂಡನು, ವಿಮಲೆಯು ಹಿಂದಿರುಗಿ 
ನೋಡಿದಳು. ರಹಿಂಷೇಕನಾಗಿದ್ದನು. 

ರಹಿಂಷೇಕನು, "ಇದೇನು ಪರಾರಿ! ಪವ್ವನೆ ಪಲಾಯನವೆಲ್ಲಿಗೆ?' ಎಂದನು. 

ಎರಡನೆಯ ತಡವೆ ಪುನಃ ರಹಿಮಷೇಕನ ಕೈಗೆ ಸಿಗುತಲೇ ವಿಮಲೆಯ 
ಮುಖವು ವಿಶುಷ್ಠವಾಗಿದ್ದರೂ, ಅವಳದನ್ನು ತೋರದೆ ಕ್ಹಣದಲ್ಲವಳ ಪ್ರತಿಭೆಯ 
ಪ್ರಭಾವದಿಂದ ಹರ್ಷಚಿಹೈಗಳನ್ನು ತೋರುತ್ತ, ಅವನಿಂದಲೇ ಸ್ವಕಾರ್ಯ 
ನಿರ್ವಾಹವಾಗಬೇಕೆಂದು ಯೋಜಿಸಿ, ಅವನ WN ಪ್ರತ್ಯುತ್ತರವಾಗಿ, "ಸುಮ್ಮ 
ನಿರು-ಗದ್ದಲಮಾಡಬೇಡ-ಹೊರಗೆ ಬಾ' ಎಂದು ಹೇಳಿ, ಅವನ ಕೈಯನ್ನು 
ಹಿಡಿದುಕೊಂಡು ಹೊರಗೆ ಕರೆತಂದಳು. ರಹಿಮನು ಆಸ್ಸ್ರೇಪವಿಲ್ಲದೆ ಮರದ 


ಇಪ್ಪತ್ತನೆಯ ಪರಿಚ್ಚೇದ so 


ಬೊಂಬೆಯಂತೆ ಅವಳ ಹಿಂದೆ ಬಂದನು. ವಿಮಲೆಯು ಅವನನ್ನಾರೂ ಇಲ್ಲದೆಡೆ 
ಕೊಂಡೊಯ್ದು, "ಛೀ! ಛೀ! ನೀನು ಹೀಗೆಮಾಡುವುದೆ? ನನ್ನನ್ನಲ್ಲಿ ಬಿಟ್ಟೆಲ್ಲಿಗೆ 
ಹೊರಟುಹೋದೆ? ನಿನ್ನನ್ನು ಹುಡುಕಿದುದೊಂದೆಡೆಯಲ್ಲ. ಎಲ್ಲಿ ನೋಡಿದರೂ 
ಸಿಗಲಿಲ್ಲ'ವೆಂದು ಹೇಳಿ, ಷೇಕ್‌ಜಿಯನ್ನು ವಿಶಾಲಕಬಾಕ್ಸ ದಿಂದ ನೋಡಿದಮಾತ್ರು 
ದಿಂದವನ ಕೋಪವು ದೂರವಾಯಿತು. ಅವನು ವಿಮಲೆಯನ್ನು ಕುರಿತು, 
" ಸೇನಾಪತಿಗೆ ಜಗತ್ಸಿಂಹನ ಸಮಾಚಾರವನ್ನು ತಿಳಿಸಲವನನ್ನು ಹುಡುಕುತಿದ್ದೆನು ; 
ಅವನಿರುವ ಸ್ಮಳವು ಗೊತ್ತಾಗದೆ ನಿನ್ನನ್ನು ಹುಡುಕಿಕೊಂಡು ಬಂದೆನು; ನೀನು 
ಮಹಡಿಯಮೇಲಿರಲಿಲ್ಲವಾಗಿ, ಅಲ್ಲಲ್ಲಿ ಹುಡುಕುತಿದ್ದೆನು' ಎಂದನು. 

ವಿಮಲೆಯು, "ನೀನು ಬರಲಿಲ್ಲವಾಗಿ, ನನ್ನನ್ನು ಮರೆತಿರಬೇಕೆಂದು ತಿಳಿದು 
ನಿನ್ನನ್ನು ಹುಡುಕುತ ಬಂದೆನು; ಸಾವಕಾಶದಿಂದಿನ್ನು ಪ್ರಯೋಜನವಿಲ್ಲ; ದುರ್ಗ 
ವೇನೋ ನಿಮ್ಮ ಸ್ವಾಧೀನವಾಯಿತು; ನಾವಿನ್ನು ಪಲಾಯನದ ಪ್ರಯತ್ನ 
ಜರುಗಿಸುವುದೊಳ್ಳೆಯದು' ಎಂದು ಹೇಳಿದಳು. ಷೇಕ್‌ಜೆಯು, "ಈಗ ರಾತಿ); 
ನಾಳೆ ಪ್ರಾತಃಕಾಲ ಹೋಗೋಣ ; ಸೇನಾಪತಿಗೆ ತಿಳಿಸದೆ ಬರುವುದು ಸರಿಯಲ್ಲ; 
ನಾಳೆ ಬೆಳಿಗ್ಗೆ ಸೇನಾಪತಿಯ ಅಪ್ಪಣೆಯನ್ನು ಪಡೆದು ಹೊರಡೋಣ ' ಎಂದನು. 

ವಿಮಲೆಯು, ಹಾಗಾದರೆ, ನಡಿ, ಬೇಗನೆ ನನ್ನಾ ಭರಣಾದಿ ಪದಾರ್ಥಗಳನ್ನೆ ಲ್ಲ 
ಭದ್ರಪಡಿಸಿಕೊಳ್ಳದಿದ್ದರೆ, ಬೇರೆ ಸಿಪಾಯಿಗಳು ಹೋಗಿ ಲೂಟಿಮಾಡಿಕೊಂಡು 
ಹೋಗುವರು ' ಎಂದು ಹೇಳಿದಳು. 

ಸೈನಿಕನು, "ನಡಿ' ಎಂದನು. 

ರಹಿಮನ ಜತೆಯಲ್ಲಿದ್ದರೆ ಬೇರೆ ಸೈನಿಕರ ಬಾಧೆಯಿಲ್ಲದೆ ತಪ್ಪಿಸಿಕೊಳ್ಳ ಬಹು 
Bow ತಾತ್ಸರ್ಯದಿಂದ ವಿಮಲೆಯು ಅವನನ್ನು ಸಂಗಡ ಕರೆದುಕೊಂಡುಹೋದಳು. 
ಅವಳೂಹೆಯು ಕೂಡಲೇ ಸಾದೃಶ್ಯಕ್ಕೆ ಬಂದಿತು. ಸ್ವಲ್ಪದೂರ ಹೋಗುವುದರೊಳಗೆ 
ಧನಹರಣಾಸಕ್ಕರಾದ ಬೇರೆ ಸಿಪಾಯಿಗಳೆದುರಿಗೆ ಬಂದವರು ವಿಮಲೆಯನ್ನು 
ನೋಡಿ ಕೋಲಾಹಲಧ್ವನಿಯನ್ನು ಮಾಡಿ, ರಹಿಮನಿಗೆ ಒಳ್ಳೆಯ ಹಿ.ಕಾರಿ ಸಿಗಿತೆಂದು 
ಕೂಗಿದರು. ಅದನ್ನು ಕೇಳಿ ರಹಿಮನು, "ನಿಮ್ಮ ಕೆಲಸವನ್ನು ಮಾಡಿಕೊಳ್ಳಿರಿ, 
ಇತ್ತ ಕಣ್ಣುಹಾಕಬೇಡಿರಿ' ಎಂದನು. ಅವನ ಭಾವವನ್ನರಿತವರಾಗಿ ಸೈನಿಕರು 
ಸುಮ್ಮನಾದರು. ಅವರಲ್ಲೊಬ್ಬನು ಮಾತ್ರ, "ರಹಿ೦! ನಿನ್ನದೃಷ್ಟವೊಳ್ಳೆಯದು, 
ಆದರೆ ನವಾಬರು ಕಂಡು ಅವಳನ್ನು ನಿನ್ನ ಕೈತಪ್ಪಿಸದಿರಬೇಕು' ಎಂದನು. 

ರಹಿಮನೂ ವಿಮಲೆಯೂ ಮುಂದುವರಿದು ಹೋದರು. ವಿಮಲೆಯು 
ರಹಿಮನನ್ನು ತನ್ನ ಶಯನಾಗಾರದ ಕೆಳಗಣ ಚಿಕ್ಕಮನೆಗೆ ಕೊಂಡೊಯ್ದು, 
"ಇದೆನ್ನ ಮತ್ತೊಂದು ಚಿಕ್ಕುಮನೆ, ಇಲ್ಲಿರುವುದನ್ನೆಲ್ಲಾ ಸಂಗ್ರುಹಮಾಡಿಕೊ, 
ಮೇಲೆ ಮಲಗುವ ಕೊಟಡಿಗೆ ಹೋಗಿ, ನನ್ನಾಭರಣಾದಿಗಳನ್ನು ತೆಗೆದುಕೊಂಡು 
ಸಸಿನ ' ಎಂದು ಹೇಳಿ ಬೀಗದಳ್ಳೆಗಳೊಂದು ಜೊಂಪನ್ನ ವನಿಗೆ ಕೊಟ್ಟಳು. 

F 


Cx) ದುರ್ಗೇಶನಂದಿನಿ 


ರಹಿಮನು 'ಕೊಟಡಿಯಲ್ಲಿದ್ದ ಹಣ ಮುಂತಾದುದನೆಲ್ಲಾ ಕಂಡು ಹಿಗ್ಗಿ 
ಪೆಟ್ಟಿ Ane ಬೀಗವನ್ನು ತೆಗೆಯಲಾರಂಭಿಸಿದನು. ವಿಮಲೆಯಮೇಲವನಿಗೆ 
ತಿಲಾರ್ದವೂ ಅನುಮಾನವಿರಲ್ಲಿಲ್ಲ. ವಿಮಲೆಯು ಕೊಟಿಡಿಯಿಂದ ಹೊರಗೆ ಬಂದು, 
ಬಾಗಿಲೆಳೆದು ಕೊಂಡು ಹೊರಗಣ ಚಿಲಕವನ್ನು ಹಾಕಿ ಬೀಗವನ್ನು ಹಾಕಿದಳು: 
ರಹಿಮನು ಕೊಟಿಡಿಯಲ್ಲಿ ಬಂದಿಯಾಗಿರುತ್ತಿದ್ದನು. 

ವಿಮಲೆಯು ಊರ್ದ್ವಶ್ವಾಸವನ್ನು ಬಿಡುತ್ತ _ಮುಹಡಿಯಮೇಲಣ 
ಮತ್ತೊಂದು ಕೊಟಡಿಗೆ ಹೋದಳು. ವಿಮಲೆ ತಿಲೋತ್ತಮೆಯರ ಕೊಟಡಿಗಳು 
ಅರಮನೆಯಲ್ಲೊತ್ತಟ್ಟು ಕಡೆಯ ಭಾಗದಲ್ಲಿದ್ದುದರಿಂದ ಅತ್ಯಾಚಾರಿಗಳಾಗಿದ್ದಾ 
ಸೈನಿಕರು ಅಲ್ಲಿಗಿನ್ನೂ ಬಂದಿರಲಿಲ್ಲ. ತಿಲೋತ್ಕಮೆಯೂ ಜಗತ್ತಿಂಹನೊ ಸೈನಿಕರ 
ಕೋಲಾಹಲದ ಗದ್ದಲವನ್ನು ಕೇಳಿದ್ದರೋ ಇಲ್ಲವೋ ಸಂದೇಹವಾಗಿದ್ದಿತು. 
ವಿಮಲೆಯು ತಿಲೋತ್ತ್ಸಮೆಯ ಕೊಟಡಿಯೊಳಗೊಮಿ, ಒಂದೊಮ್ಮೆ ಹೋಗದೆ ಒಳ 
ಗಿದ್ದವರ 359,06 ಭಾವವನ್ನು ತಿಳಿಯಲು ಕುತೂಹಲದಿಂದ ಬಾಗಿಲಲ್ಲಿ ನಿಂತು 
ಕದದ ಬೀಗದಕಿವಿಯಿ:ಂದಿಣಜಿಕ ಚತು. ಪ್ರಕೃತಿಯ ಸ್ವಭಾವವು ಎಂತಹ 
ದುದೊ! ಅಂತಹ ಸಮಯದಲ್ಲೂ ವಿಮಲೆಯು ಕುತೂಹಲವುಳ್ಳ ವಳಾಗಿದ್ದಳು!! 
ಕೊಟಿಡಿಯೊಳಗಿದ್ದವರ ಭಾವವನ್ನು ನೋಡಿ ವಿಸ್ಮಿತೆಯಾದಳು. ತಿಲೋತ, ಮೆ ಯು 
ಪರ್ಯಂಕದಮೇಲೆ ಕುಳಿತಿದ್ದಳು.  ಜಗತ್ತಿಂಹನದರ ಬಳಿ ನೀರವವಾಗಿ: ನಿಂತು 
ತಿಲೋತ್ತಮೆಯ ಮುಖಮಂಡಲವನೀಕ್ಷಿಸುತ ತನ್ನ ಹಸ್ತದಿಂದವಳ ಕರಪಲ್ಲವ 
ವನ್ನು ಹಿಡಿದುಕೊಂಡಿದ್ದನು. ತಿಲೋತ್ತಮೆಯ ಕಣ್ಗಳಿಂದ ಬಾಷ್ಟವಾರಿಯು 
ಸುರಿಯುತಿದ್ದಿತು. ಜಗತ್ಸಿ೦ಹನು ತನ್ನ ಕಣ್ಣು ಗಳನ್ನೊ ರಿಸಿಕೊಳ್ಳು ತ್ತಿದ್ದನು. 

ವಿಮಲೆಯು ಕಾ. ಗಟ? ನೆಯು ವಿರಹಾತ್ಪೂರ್ವ ಉಂಟಾಗುವ 
ರೋದನಜನ್ಯವಾದುದೆಂದು ತಿಳಿದಳು... ಅದೆಂತಹದುದೇ ಆಗಲಿ; ಅವರಿಬ್ಬ 
ರಾದರೋ, ಸಸ್ನಿಹಿತವಾಗಿದ್ದ ವಿಪತ್ತನ್ನು ಸ್ವಲ್ಪವೂ ತಿಳಿದು ಯೋಚಿಸಿರಲಿಲ್ಲ. 
ಮನಸಿಜ ಮನ್ಮಥನ ಮಹಿಮೆಯೆಂತಹದುದೊ! ಅದಕ್ಕಿಹದಲ್ಲೆಣೆಯಿಲ್ಲವು. 
ಅಂತಹ ಕೋಲಾಹಲದಲ್ಲಿಯೂ ಮನ್ಮಥನ ಶರಜಾಲದಲ್ಲಿ ಬಿದ್ದು ಬಡ್ಡವಾಗಿದ್ದಾ 
ಯುಗ್ಮಕ್ಕೆ ಶ್ರೋತ್ರೇಂದ್ರಿಯವಿದ್ಧರೂ ಇಲ್ಲದಹಾಗಾಗಿದ್ದಿತು!!! 


* ಸಿಂರವವಾಗಿ< ಶಬ್ದವಿಲದೆ, 
Q m 


ಇಪ್ಪತ್ತೊಂದನೆಯ ಪರಿಚ್ಛೇದ CE 


ಇಪ್ಪತ್ತೊಂದನೆಯ ಪರಿಚ್ಛ "ದ 
DDA 


ಮಲೆಯು ಕೊಟಿಡಿಯೊಳಗೆ ಪ್ರವೇಶಿಸಿ ans oxen ಸನ್ನಿಹಿತವಾಗಿದ್ದ 
ವಿಪತ್ತನ್ನು ಕುರಿತು ಕಷ್ಟದಿಂದ ತಿಳುಹಿದಳು. ಆದರೂ ಒಗತ್ತಿಂಹ 

ನದನ್ನು ನಂಬನು. ಕೋಲಾಹಲಧ್ಯನಿಯನ್ನು ತಾನಾಗಿಯೇ ಕೇಳಿದ ಬಳಿಕವನ 
ಅನುಮಾನ ಪರಿಜ್ಛೇ ದವಾಯಿತು.  ವಿಮಲೆಯು ಕುಮಾರನನ್ನು ಕುರಿತು, 
'ಪಠಾನರು ಮಾಡುವ ಜಯೆಘೋಷವು ಕೇಳುತಿದೆ; ಬೇಗನಾವದಾದರೂ 
ಒಂದುಪಾಯವನ್ನು ಮಾಡಿ ರಕ್ಷಿಸು; ನಾವಿಲ್ಲಿದ್ದರೆ ನಿಸ್ಸಂಶಯವಾಗಿ AR, 
ರಾಗುವೆವು, ಶತ್ರುಗಳೊಂದುಸ್ಸಣದಲ್ಲಿಲ್ಲಿಗೆ ಬಂದು ಬಿಡುವರು ' ಎಂದಳ . 

ಜಗತ್ಸಿಂಹನು ಕೇಳಿ ಕ್ಸಣಕಾಲ ಚಿಂತಾಮಗೃ ನಾಗಿದ್ದು, ಬಳಿಕ, 
" ವೀರೇಂದ್ರಸಿಂಹನೇನನ್ನು ಮಾಡುತಿರುವನು?' ಎಂದು ಕೇಳಿದನು. 

ಏಮಲೆಯು, " ಶತ್ರುವಿನ ಹಸ್ತಗತನಾದನು' ಎಂದಳು. 

ಅದನ್ನು ಕೇಳಿ ತಿರೋತ್ತ್ಕಮೆಯ ಕಂಠದಿಂದ ಅಸ್ಸುಟಿ ಚೀತ್ಕಾರಧ್ವನಿಯು 
ಹುಟ್ಟಿ ಮಂಚದಮೇಲವಳು Sage sas ಬಿದ್ದಳು. 

ಜಗತ್ತಿಂಹನೆದನ್ನು ಕಂಡು ವಿಶುಷ್ಠವದನನಾಗಿ, ವಿಮಲೆಯನ್ನು ಕುರಿತು, 
"ತಿಲೋತ್ಕಮೆಯನ್ನು ನೋಡಿಕೊ' ಎಂದನು. 

ತಕ ಣದಲ್ಲಿ ಏಮಲೆಯೊಂದು ಅತ್ತರದಾನನ್ನು ತಂದಾ ಗಂಧೆವಾರಿಯನ್ನ ವಳ 
ಮುಖಕ್ಕೆ ತಳದು, ಕಾತರೆಯಾಗಿ, ಬೀಸಣಿಗೆಯಿಂದವಳಿಗೆ ಗಾಳಿಯನ್ನು ಬೀಸ 
ಲಾರಂಭಿಸಿದಳು. 

ಶತ್ರುಗಳ ಕೋಲಾಹಲಧ್ವನಿಯು ಸನಿಖಾಪಿಸುತ ಬಂದುದನ್ನು ಕೇಳಿ ವಿಮ 
ಲೆಯು ರೋದನಮಾಡುತ್ತ, "ಅದೋ, ಬಂದರು. ರಾಜಕುಮಾರ! ರಕ್ಷಣೆ 
ಯಾಗುವುದು ಹೇಗೆ?' ಎಂದಳು. 

ಜಗತ್ತಿಂಪಸು ಕಣ್ಣುಗಳಿಂದ ಕಿಡಿಗಳನ್ನು ಸುರಿಸುತ್ತ, "ಭಗವಂತ! 
ನಿನ್ನಿಚ್ಛೆಯು ಹೀಗಿದ್ದಿತೆ! ಇಂತಹ ವಿಪತ್ಕಾಲದಲ್ಲಿ ನಾನೀ ಕೊಟಿಡಿಯಲ್ಲಿ Bonn 
ರೊಡನೆ ಪಿಂಜರಬದ್ಧನಾಗಿರಬೇಕಾಗಿ ಬಂದಿತೆ!” ಎಂದು ಪರಿತಪಿಸಿದನು. ಅದನ್ನು 
ಕೇಳಿ ದರ್ಸಿತಹೃಡದಯವುಳ್ಳಾ ವಿಮಲೆಯ ಮನಸ್ಸು ಅಳುಕಿ, ಕಣ್ಣೀರು ತುಂಬಿ 
ದವಳಾಗಿ, "ರಾಜಪುತ್ರ! ಅಷ್ಟೊಂದು ಪರಿತಪಿಸಲೇಕೆ? ಹೆಂಗಸಾದೆನ್ಸ್ಟಿಂದ 
ಮತ್ತೇನಾಗದಿದ್ದರೂ, ತಿಲೋತ್ತಮೆಯ ಪಕ್ಕದಲ್ಲಿದ್ದು ಪ್ರಾಣವನ್ನಾದರೂ ಬಿಡ 
ಬಲ್ಲೆನು' ಎಂದಳು. ಆ ಮಾತು ರಾಜಕುಮಾರನ ಅಂತಃಕರಣಕ್ಕೆ ತಟ್ಟಿ, ಅವನು, 
"ತಿಲೋತ್ತಮೆಯನ್ನಾ ಸ್ಥಿತಿಯಲ್ಲಿ ಬಿಟ್ಟು ಹೋಗೆನು' ಎಂದು ಹೇಳಿ, ಅವಳ 
ಪಕ್ಕುದಲ್ಲಿದ್ದು ತಾನೂ ಪ್ರಾಣವನ್ನು ಬಿಡುವೆನೆಂದು ಕಾತರನಾಗಿ ಹೇಳಿದನು, 


se ದುರ್ಗೇಶನಂದಿನಿ 


ಶತ್ರುಗಳ ಭೀಮನಾದವು ಪ್ರುತಿಕ್ಲಣವೂ ಸಮಾನಿಸುತಬಂದು ಆಯುಧಗಳ. 
ರುಂರುನಾ ರವವೂ ಕೇಳುತಬಂದುದಸ್ಸುು ಕೇಳಿ ವಿಮಲೆಯು, "ತಿಲೋತ್ತಮೆ! 
ನೀನೀ ಸಮಯದಲ್ಲಿ ಅಜೇತನಳಾಗಬಹುದೆ! ನಿನ್ನನ್ನು ಹೇಗೆ ರಕ್ಷಿಸಲಿ! ' ಎಂದು 
Besos ರೋದನಮಾಡತೊಡಗಿದಳು. 

ತಿಲೋತ್ಕಮೆಯ ಕಣ್ಣುಗಳುನ್ಮೀಲನವಾದು ವು. ಅದನ್ನು ಕಂಡು ವಿಮ 
ಲೆಯು, "ರಾಜಕುಮಾರ! ತಿಲೋತ್ಕಮೆಗೆ ಜೇತನವ್ರಂಟಾಯಿತು, ಅವಳನ್ನುಳಿಸ 
ಅನ್ನೂ ಕಾಲವಿದೆ' YOGI. ರಾಜಕುಮಾರನು, "ನಾವೀಕೊಟಡಿಯಲ್ಲಿದ್ದರೆ, 
ರಕ್ಷಣೆಯಾಗುವುದಸಂಭವ ; ಇಲ್ಲಿಂದ ಹೊರಗಾದರೆ ಹೇಗಾದರೂ ಮಾಡಿ ನಿಮ್ಮನ್ನು 
ಅರಮನೆಖುಂದ ಹೊರಗೆ ಕರೆದುಕೊಂಡು ಹೋಗಲೆತ್ಟಿ ಸುವೆನು; ಆದರೆ ತಿಲೋ 
BBR ಗತಿಶಕ್ತಿಯೇ ಹೋಗಿರುವಕಾರಣ ಅಡು ಸಾಧ್ಯವೆ?' ಎಂದು ಹೇಳು 
ತ್ರಿದ್ಧಹಾಗೆ, ಕಿವಿಗೊಟ್ಟು ಕೇಳಿ, "ವಿಮಲೆ! ಅವರಾಗಲೇ ಮೆಟ್ಟುಗಳನ್ನು ಹತ್ತಿ 
ಬರುವಂತಿದೆ; ಮೊದಲೆನ್ನ ಪ್ರಾಣವನ್ನು ಕೊಡುವೆನು; ಹಾಗೆ ಪ್ರಾಣವನ್ನು 
SHU GH ನಿಮ್ಮನ್ನುಳಿಸಿದ೦ತಾಗುವುದಿಲ್ಲವೆ೦ದು ಪರಿತಪಿಸುತ್ತೇನೆ' ಎಂದನು. 

ವಿಮಲೆಯು, ಕಣ್ಣುಮುಚ್ಚಿ ತೆಗೆಯುವುದರೊಳಗೆ, ತಿಲೋತ್ತಮೆಯನ್ನೆ ತ್ತಿ, 
ಕೊಂಡು, "ಹಾಗಾದರೆ ಹೊರಡಿ, ತಿಲೋತ್ತಮೆಯನ್ನೆ ತ್ಲಿಕೊಂಡು ಬರುವೆನು' 
ಎಂದಳು. 

ವಿಮಲೆಯೂ ಜಗತ್ಸಿಂಹನೂ ಮೂರು ಹೆಜ್ಜೆಯಲ್ಲಿ ಕೊಟಿಡಿಯ ಬಾಗಿಲ 
ಹತ್ತಿರ ಬಂದು ಬಾಗಿಲನ್ನು ತೆರೆಯುವದರೊಳಗೆ, ನಾಲ್ಕುಮಂದಿ ಪಠಾನ ಸೈನಿಕರು 
ಬಾಗಿಲಬಳಿ ಬಂದಿದ್ದರು. wns CBR. ವಿಮಲೆಯನ್ನು BIOS, "ಮುಂದು 
ವರಿದು ಬರಬೇಡ, ನನ್ನ ಹಿಂದಿರು' ಎಂದನು. ಪರಾನರು ತಮ್ಮೈದುರಿಗೆ ಬರುತಿದ್ದ 
ಜಗತ್ತಿಂಹನನ್ನು ಕಂಡು, "ಅಲ್ಲಾಹೊ!' ಎಂದು ಪಿಶಾಚಿಗಳಂತೆ ಬೊಬ್ಬಿಟ್ಟು 
ಕೂಗಿ ಕಟಿಯಲ್ಲಿ ಕಟ್ಟಿದ್ದ ಆಯುಧಗಳ ರುಂರುನ ಶಬ್ದವನ್ನು ಮಾಡತೊಡಗಿದರು. 
ಅವರನ್ನು ಕಂಡೊಡನೆ ಒಗತ್ತಿಂಹನ ಕೆಶ್ತಿಯೊಬ್ಬ ಸಶಾನನ ಹೃದಯದಲ್ಲಿ 


ಆಮೂಲವಾಗಿ  ಸಮಾರೋಪಿತವಾಯಿತು. VIDETI ಭಯಂಕರವಾಗಿ 
ಬೇಳಿಡುತ ಅಸುವಳಿದನು. ಮತ್ತೊಬ್ಬ ಪಠಾನನ ಭಲ್ಲೆಯವು wis one 
ಕುತ್ತಿಗೆಗೆ ತಾಕಿತು. ಅಷ್ಟರೊಳಗೆ ಕುಮಾರನದನ್ನು ಎಡಗೈಯಿಂದ ಹಿಡಿದು, 
ಅದರಿಂದದನ್ನು ಹಿಡಿದಿದ್ದವನನ್ನಿರಿದು ' ನೆಲಕ್ಕೆ ಕೆಡಹಿದನು. ಉಳಿದಿಬ್ಬರು 


ಪಠಾನರೊಮ್ಮೆಗೆ ಜಗತ್ಸಿಂಹನ ತಲೆಗೆ ಗುರಿಯಿಟ್ಟು ಕತ್ತಿಯಿಂದ ಹೊಡೆದರು. 
ಜಗತ್ತಿಂಹನು ಉಸುರಿಗುಕ್ಕಲನಿಲ್ಲದೆ ಬಲಗೈಲಿದ್ದ ಕತ್ತಿಯಿಂದ ಹೊಡೆಯಲಾ 
ಆಘಾತದಿಂದೊಬ್ಬನ ಕೈಯಲ್ಲಿದ್ದ ಕತ್ತಿಯು ಛೇದನವಾದವನ ಬಾಹುಗಳೊಡನೆ 
ದೂರಹೋಗಿ ಬಿದ್ದಿತು. ಆದರೆ ಮತ್ತೊಬ್ಬನ ಹೊಡತವನ್ನು ನಿವಾರಣೆ 
ಮಾಡಲಾಗದೆ ಪೆಟ್ಟು ಒಗತ್ಸಿಂಹನ ತಲೆಗೆ ಬೀಳುವುದು ತಪ್ಪಿ, ಭುಜದಮೇಲೆ 


ಇಪ್ಪತ್ತೊಂದನೆಯ ಪರಿಚ್ಛೇದ ಲೆ 


ಬಿದ್ದು ದಾರುಣವಾದ ಗಾಯವನ್ನುಂಟುಮಾಡಿತು. ರಾಜಕುಮಾರನಾ ಪೆಟ್ಟಿ 
ನಿಂದ, HAGA ಅಂಬು ತಗಲಿದ ವ್ಯಾಘ)ದೋಪಾದಿಯಲ್ಲಿ, ದ್ವಿಗುಣಿತ ಕೋಪಾ 
ನಲದಿಂದ ಪ)ಜ್ವಲಿತನಾಗಿ, ಪಠಾನನು ಮತ್ತೊಂದುತಡವೆ ಹೊಡೆಯಲು ಕತ್ತಿಯ 
ನ್ನೆತ್ತುವುದರೊಳಗೆ ರಕ್ತ್ಯಮಯವಾದ ತನ್ನ ಕತ್ತಿಯನ್ನೆರಡು ಮುಷ್ಟಿಗಳಿಂದ 
ದೃಢವಾಗಿ ಹಿಡಿದು ಮುಂದಕ್ತೆ ಹಾರಿ ಕತ್ತಿಯನ್ನೆತ್ತಿದ್ದಾ ಪಠಾನನ ತಲೆಗೆ 
ಹೊಡೆದನು. Wes eR ಸಹಿತವಾಗಿ ಅವನ ತಲೆಯೆರಡು ತುಂಡಾಗಿ ಕತ್ತರಿಸಿ 
ಕೆಳಗೆ ಬಿದ್ದಿತು. ಷ್ಟರೊಳಗೆ ಮೊದಲು ಕೈಕತ್ತರಿಸಲ್ಪಟ್ಟು ಬದ್ದಿದ್ದ ಪಠಾನಸು 
ತನ್ನ ಕಟಿಯಲ್ಲಿದ್ದ ಚೂರಿಯನ್ನೆ ಡಗೈಯಿಂದ ತೆಗೆದು ರಾಜಪುತ್ರನಿಗೆ ಗುರಿಯಿಟ್ಟು 
DRAG R ರಾಜಕುಮಾರನು ಮತ್ತೊಬ್ಬ ಪಠಾನನನ್ನು ಹೊಡೆಯಲು 
ಹಾರಿದಾಗಾ ಚೂರಿಯು ವಿಶಾಲವಾದವನ ಬಾಹುವಿನ ಮಧ್ಯೆದಲ್ಲಿ ಚುಚ್ಚಿ ಗಭೀರ 
ವಾದ ಗಾಯವನ್ನುಂಟುಮಾಡಿತು. ರಾಜಪ್ರತ)ನಾ ಗಾಯವನ್ನು Rowe ವೇಧ 
ಯೆಂದದಕ್ಕೆ VE, psoas ಪರಾನನ ಕಟಿದೇಶಕ್ಕೆ ಬಲವಾಗಿ ಕಾಲಿಂದೊದೆಯಲು 
ಸ್ರೊಂತವು ಕೂಡಿತಾಕಿ ಕೊಡುಪೆಸೆದಂತೆ8೩, ಯವನಸು ದೂರಹೋಗಿ ಬಿದ್ದನು, 
ರಾಜಪುತ್ರನಾ ಕೂಡಲೆ ಹೋಗಿ ಅವನ ಶಿರಜ್ಜೇದನಮಾಡಲುದ್ಯಮಿಸಿದನು. ಆ 
ಸಮಯಕ್ಕೆ ಸರಿಯಾಗಿ "ಅಲ್ಲಲ್ಲಾಹೊ!' ಎಂದು ಬೊಬ್ಬಿಡುತ ಅಗಣಿತ ಪಠಾನ 
ಸೈನಿಕರು ಪ್ರವಾಹದಂತೋಡಿಒಂದರು. ರಾಜಪುತ್ರನದನ್ನು ಕಂಡು ಮುಂಡೆ 
ಯುದ್ಧಮಾಡುವುದು ಮರಣಕ್ಕೆ ಕಾರಣವೆಂದು ತಿಳಿದುಕೊಂಡನು. 

ರಾಜಪುತ್ರನ ಅಂಗಾಂಗವೆಲ್ಲವೂ ರಕ್ತಪ್ಲಾವಿತವಾಗಿ ಧಾರೆ ಧಾರೆಯಾಗಿ 
ರಕ್ತವು ಸುರಿಯುತಿದ್ದುದರಿಂದವನ ದೇಹವು ಕುಮವಾಗಿ ಅಲ್ಲರಿಯಿಂದಸವಳಿದು 
ಕ್ಲೀಣವಾಗುತೆ ಬರುತಿದ್ದಿತು. 

ತಿಲೋತ್ಕಮೆಯು ಅಜೇತನಳಾಗಿನ್ನೂ ಮಲೆಯ ಕೊಂಕಳಲ್ಲಿದ್ದಳು. 
ವಿಮಲೆಯು ತಿಲೋತ್ತಮೆಯನ್ಸೆ ತ್ತಿ ಕೊಂಡಿದ್ದಳು. ಅವಳ ಬಟ್ಟೆಯೂ ರಾಜ 
ಪುತ್ರನ ರಕ್ತದಿಂದ ತೊಯ್ದಿದ್ದಿತು. 

ಕೊಟಿಡಿಯಲ್ಲಿ ಪಠಾನರ ಸೈನಿಕರು ತುಂಬಿದ್ದರು. ರಾಜಪುತ್ರನು ಕತ್ತಿಯ 
ಮೇಲೆ ಭಾರವನ್ನಿ ಟ್ಟೂರಿಕೊಂಡು ಅಸುರುಸಿರನ್ನು ಬಿಡುತ್ತಾ ನಿಂತಿದ್ದನು. 
ಆಗ ಪಠಾನನೊಬ್ಬನು ರಾಜಕುಮಾರನನ್ನು ಕುರಿತು, "ಎಲೇ ಗುಲಾಮ! 
ಕೈಲಿರುವ ಕತ್ತಿಯನ್ನು ಬಿಸುಡು, ನಿನ್ನನ್ನು ಪ್ರಾಣದಿಂದ ಬಿಡುವೆನು ' ಎಂದನು. 
ಅದನ್ನು ಕೇಳುತ್ತಲೇ, ಜಗತ್ಸಿಂಹನು ನಿರ್ವಾಣೋನ್ಮುಖ ಅಗ್ನಿಯಲ್ಲಿ ಫೃತಾಹುತಿ 
ಯಿಂದೇಳುವ ಅಗ್ನಿ ಶಿಪಖಿಯೋಪಾದಿಯಲ್ಲಿ ಮುಂದಕ್ಕೆ ಹಾರಿಬಂದು ದಾಂಭಿಕನಾದಾ 

* Booty ಕೊಡಿತಾಕಿ ಕೊಡುಪೆಸೆದಂತೆಎ ಕೊರಡು ಗುರಿತಾಗಿ ಕೊಡುಪಿ ಎಸೆದಂತೆ. 

t ಅಲ್ಲ ರಿಯಿಂದಸವಳಿದು = ದಣಿಕೆಯಿಂದ ಬಲವು ಕಡಿಮೆಯೂಗಿ. 


+ 3 ಹಸನದ dy o 
t ಅಸುರುಪಿರನ್ನು = ಕಷ್ಟದಿಂದ Ob ATR 


6೬ ದುರ್ಗೇ ಶನಂದಿನಿ 


ಪಠಾನನ ಮಸ್ತಕವ ಛೇದಿಸಿ ಕಾಲಡಿಹಾಕಿ ತುಳಿದನು. ಅನಂತರ ಕತ್ತಿಯನ್ನು 
ತಿರುಗಿಸುತ್ತ, "ಯವನ ನರಾಧಮಗಳಿರಾ! ರಾಜಪೂತರು ಅಸುವಳಿಯುವಃ 
ಬಗೆಯನ್ನು ನೋಡಿರಿ' ಎಂದು ಘಟ್ಟಿಯಾಗಿ ಕೂಗಿ ಹೇಳಿದನು. ಅವನ ಕತ್ತಿಯು 
ಮಿಂಚಿನಂತೆ ಥಳಥಳಿಸುತ ವಿರಾಮವಿಲ್ಲದೆ ತಿರುಗುತಿದ್ದಿತು. ರಾಜಕುಮಾರನು, 
ತಾನೊಬ್ಬನೇ ನಿಂತು ಅಷ್ಟೊಂದು ಮಂದಿ ಶತು)ಗ & Boon ಯುದ್ದೆಮಾಡುವು 
ದಸಾಧ್ಯವೆಂದು ತಿಳಿದು ಸಾಧ್ಯವಾದಷ್ಟು ಮಂದಿ ಶತ್ರುಗಳನ್ನು ನಿಪಾತಮಾಡಿ 
ಪ್ರಾಣತ್ಯಾಗಮಾಡಬೇಕೆಂಒಭಿಪ್ರಾಯವುಳ್ಳವನಾಗಿ ಶತ್ರು ತರಂಗದ ಮಧ್ಯೆದಲ್ಲಿ 
ಬಿದ್ದು ಕತ್ತಿಯನ್ನು ವಜ)ಮುಷ್ಟಿಯಿಂದ ಹಿಡಿದು ತಿರುಗಿಸಲಾರಂಭಿಸಿದನು. 
B38, 08, MOD ವಿಚಾರದಲ್ಲಿ ಸ್ವಲ್ಪವೂ ದೃಷ್ಟಿಯಿಡದೆ, ಹಿಂದುಮುಂದು ನೋಡದೆ, 
ನಿಂದವ್ವಳಿಸುತ್ತಾ ಬಂದ ಬಂದನರನ್ನೆ ಡಬಿಡದೆ ಅಪ್ಪಳಿಸಿ ಫೆಡಹೊಡಿಯಲಾರಂಭಿ 
ಸಿದನು. ಒಬ್ಬನು ಬಿದ್ದನು; ಇಬ್ಬರು ಬಿದ್ದರು; ಮೂವರು ಬಿದ್ದರು, ಪ್ರತಿಪೆಟ್ಟಿ 
ಗೊಬ್ಬೊಬ್ಬ ಪಠಾನನು ನೆಲಕ್ಕೆ ಬಿದ್ದನು. "ಅನೇಕರಿಗೆ ಅಂಗಛೇದವಾಯಿತು. 
ಅವ್ಯರ್ಥವಾದಾ ಪೆಟ್ಟುಗಳನ್ನು ತಾಳಲಾರದೆ ಪರಾನರನೇಕರು ರಾಜಪುತ್ರನನ್ನು 
ನಾಲ್ಕೂ ದಿಕ್ಕುಗಳಿಂದ ಮುತ್ತಿಕೊಂಡು, ಮಳೆಕರೆದಂತೆ, ಅಸ್ತ್ಯಗಳೆನೆಸೆದು, ಘಾಯ 
ಗಳನ್ನು ಮಾಡಿದರು. ಅಷ್ಟೊಂದು VSI VA ಯುದ್ಧವಾದ ಬಳಿಕ ರಾಜಪುತ್ರ 
ನಿಗೆ ಹೆಚ್ಚು ಕೈನಡೆಯುವುದು ನಿಂತಿತು. ಹೆಚ್ಚು ಪೆಟ್ಟುಗಳು ತಾಕಿ ಮೈಯಿಂದ 
ರಕ್ತೆಪುವಾಹವು ಹೊರಟು, ಅಲಕಡೆಯಾಗಿ? ಬಾಹುಬಲವು ಕ್ಲೀಣಿಸುತ ಬಂದಿತು : 
ತಲೆಯು ತಿರುಗಲಾರಂಭಿಸಿತು ; ಕಣ್ಣು ಮುಚ್ಚಿಕೊಂಡು ಒಂದಿತು ; ಶುವಣೇಂದ್ರಿ, 
ಯಗಳ ಶಕ್ತಿಯು ಕಡಿಮೆಯಾಗಿ ಅಷ್ಟೊಂದು ಕೋಲಾಹಲವೆಲ್ಲಿಯೋ ದೂರ 
ದಿಂದ ಕೇಳುವಂತಾಯಿತು. "ರಾಜಪುತ್ರನನ್ನು ಪ್ರಾಣದಿಂದ ವಧೆ ಮಾಡಕೂಡದು, 
ಹುಲಿಯನ್ನ ಸುವೆರಸಿ] ಹಿಡಿದು ಬೋನಿನೊಳಗೆ ಕೂಡಬೇಕು ' ಎಂದು ನುಡಿದ 
ನುಡಿಯು ರಾಜಕುಮಾರನಿಗೆ ಕೇಳಿಬಂದಿತು. ಮತ್ತಾವದೂ ಕೇಳಿಸಲಿಲ್ಲ; 
ಉಸ್ಮಾನ್‌ ಖಾನನು ಹಾಗೆಂದು ಸೈನಿಕರಿಗೆ ಅಪ್ಪಣೆಮಾಡಿದ್ದನು. 

ರಾಜಪುತ್ರುನಿಗೆ ಬಾಹುಬಲವು ಶಿಥಿಲವಾಗಿ ನೆಲದಮೇಲೆ ಲಂಬಾಯಮಾನ 
ವಾಗಿ ಬಿದ್ದನು. ಬಲವಿಹೀನವಾದವನ ಮುಷ್ಟಿಯಿಂದ ಕತ್ತಿಯು ಕೈಬಿಟ್ಟು 
ರುಂರುನಶಬ್ದ ಸಹಕಾರವಾಗಿ ಅವನ ಪಾರ್ಶ್ವ ಬಿದ್ದಿತು. ಅವನೂ ಸ್ವಹಸ್ಯದಿಂದ 
ಹೊಡೆದಿದ್ದೊಬ್ಬ ಪಠಾನನ ಮೃತದೇಹದಮೇಲೆ ಮೂರ್ಛಾವಸ್ಥೆಯಲ್ಲಿ ಅಜೇತನ 
ನಾಗಿ ಬಿದ್ದನು. ಕೂಡಲೇ ಅನೇಕ ' ಪಠಾನರು ಅವನುಷ್ಟೀಷದಲ್ಲಿದ್ದ ರತ್ನಗಳ 
ನ್ನಪಹರಿಸಲೋಡಿಬಂದರು. ಅದನ್ನು ಕೆಂಡು ಉಸ್ಮಾನ್‌ಖಾನನು ಗಂಭೀರ ಸ್ವರ 
Hod, "ರಾಜಪುತ್ರನನ್ನಾರೂ ಮುಟ್ಟಿ ಕೂಡದು' ಎಂದು ಆಜ್ಞೆಯನ್ನು ಮಾಡಿ 

* ಅಸುವಳಿಯುವ ಪ್ರಾಣವನ್ನು ಬಿಡುವ, ಸಾಯುವ. 1 ಅಲಕದೆಯಾಗಿ ಎ:ಅಂಗಾಯಾಸವಾಗಿ. 
$ ಅಸುವೆರಸಿ — ಪ್ರಾಣದಿಂದ. 





ಇಪ್ಪತ್ತೊಂದನೆಯ ಪರಿಚ್ಛೇದ ಆಪ 


ದನು. ಎಲ್ಲರೂ ಹಿಮ್ಮೆಟ್ಟಿದರು. ಅನಂತರ WAT ಖಾನನೂ ಮತ್ತೊಬ್ಬ 
ಸೈನಿಕನೂ ರಾಜಕುಮಾರನನ್ನೆ ತ್ತಿಕೊಂಡೊಯ್ದು ಮಂಚದಮೇಲೆ ಮಲಗಿ 
ಸಿದರು. wna owd ನಾಲ್ಕುಘಂಟಿಗಳಿಗೆ ಮುಂಜೆ, ತಿಲೋತ್ತಮೆಯನ್ನು 
ಯಥಾವಿಧಿಯಾಗಿ ವಿವಾಹಮಾಡಿಕೊ೦ಡೊಂದು ದಿನವಾದರೂ ಅವಳನ್ನೊಡಗೂಡಿ 
ಆವ ಪರ್ಯಂಕದಲ್ಲಿ ಶಯನಮಾಡಬೇಕೆಂದು ಕ್ಲಣವನಾತ್ರ ಆಶೆಯುಳ್ಳವನಾ 
ಗಿದ್ದನೋ, ಅಂತಹ ಪರ್ಯಂಕವು ಸ್ತಲ್ಪಹೊತಿ,ನಲ್ಲವನಿಗೆ ಮೃತ್ಯುಶಯ್ಯೆಯಾಗಿ 
ಷರಿಣವಿುಸಿತು! 

ಉಸ್ಮಾನ” ಖಾನನು ಒಗತ್ತಿಂಹನನ್ನು ಮಲಗಿಸಿ, ಬಳಿಕ, ಸೈನಿಕರನ್ನು 
ಕುರಿತು, ಹೆಂಗಸರೆಲ್ಲೆ೦ದು ವಿಚಾರಿಸಿದನು. 
MA, Rw ವಿಮಲೆಯನ್ನೂ ತಿಲೋ ತ್ರಮೆಯ ನ್ನೂ ಕಾಣಲಿಲ್ಲ, ಬಿಮಲೆಯು, 
ಗುಂಪು ಗುಂಪಾಗಿ ಸೈನಿಕರು ಕೊಟಿಡಿಗೆ ಬಂದಾಗ, ಮುಂದಾಗುವುದನ್ನು ತಿಳಿದು, 
ಉಪಾಯಾಂ೦ತರ ತೋರದೆ ತಿಲೋತ್ತಮೆಯನೆ S ಕೊಂಡುಹೋಗಿ ಮಂಚದಡಿ 


ಬಚ್ಚಿಟ್ಟು ಕೊಂಡಿದ್ದಳು. ಅದೆನ್ನಾರೂ ಕಂಡಿರಲಿಲ್ಲ; MAT IDR 
ಅವಳನ್ನು ಕಾಣದೆ, ಹೆಂಗಸರನ್ನು ಅರಮನೆಯಲ್ಲಿ ಹುಡುಕಿರೆಂದು ಸೈನಿಕರಿಗೆ 


ಅಪ್ಪಣೆಮಾಡಿ, ಸಹಚಾರಿಣಿಯಾಗಿದ್ದಾ ಹೆಂಗಸು ಅತ್ಯಂತ ಭಯಾನಕ ಬುದ್ಧಿಮತಿ 
ಯೆಂದೂ ಅವಳು ತಪ್ಪಿಸಿಕೊಂಡು ಹೋಗಿದ್ದರೆ ತನಗೆ ನಿದ್ರೆ ಬರಲಾರದೆಂದೂ 
ಹೇಳಿ, ಸೈನಿಕರು ಎಚ್ಚರದಿಂದಿರಬೇಕೆಂದೂ, ವೀರೇಂದ್ರಸಿಂಹನ ಕನ್ನೆಯಮೇಲಾವ 
ನಾದರೂ ಕೈಯೆತ್ತಿ ಅತ್ಯಾಚಾರವನ್ನು ನಡಿಸಿದರೆ, ಅಂತಹವನಿಗೆ ಪ್ರಾಣದಂಡನೆ 
ಯಾಗುವುದೆಂದೂ ಸೈನಿಕರೆಲ್ಲರಿಗೂ ಎಚ್ಚರಿಸಿದನು. 

ಸೈನಿಕರಲ್ಲಿ ಕೆಲವರು ಅರಮನೆಯಲ್ಲಿ ಅಲ್ಲಲ್ಲಿ ಹುಡುಕಲಾರಂಭಿಸಿದರು. 
ಒಬ್ಬಿಬ್ಬರು ಅಲ್ಲಿಯೇ ಸೊಟಿಡಿಯಲ್ಲಿ ಅನುಸಂಧಾನಮಾಡತೊಡಗಿ, ಒಬ್ಬನು 
ಬೆಳಕನ್ನು ಹಿಡಿದು ಮಂಚದಡಿ ನೋಡಿ ವಿಮಲೆಯೂ ತಿಲೋತ್ಕಮೆಯೂ ಅಲ್ಲ 
ಡಗಿದ್ದುದನ್ನು ಕಂಡು, BONNY TS ಅಲ್ಲಿದ್ದಾರೆಂದು ಕೂಗಿದನು. ಅದನ್ನು 
ಕೇಳಿ ಉಸ್ಮಾನ್‌ ಖಾನನ ಮುಖವು ಹರ್ಷದಿಂದ ಪ್ರಫುಲ್ಲವಾಗಿ, ಹೆಂಗಸರನ್ನು 
ಕುರಿತು, "ಭಯಪಡದೆ ಹೊರಗೆ we, 07 ಎಂದು ಕರೆದನು. 

ವಿಮಲೆಯು ಮೊದಲು ಹೊರಗೆ ಬಂದು, ಬಳಿಕ ತಿಲೋತ್ತಮೆಯನ್ನುು 
ಕೈಹಿಡಿದು ಕರೆತಂದು ಕುಳ್ಳಿರಿಸಿದಳು. ತಿಲೋತ್ತಮೆಗೆ ಚೈತನ್ಯವುಂಟಾಗುವ 
ಸಮಯವಾಗಿದ್ದ ಕಾರಣ ಕುಳಿತಿರಲು ಸಾಮರ್ಥ್ಯವುಳ್ಳವಳಾಗಿ, "ನಾವೀ 
ಗೆಲ್ಲಿದ್ದೇವೆ?' ಎಂದು ಕುಗ್ಗುಡಿ ನುಡಿಯಿಂದುಸುರಿದಳು. ವಿಮಲೆಯು, 
"ಭಯವಿಲ್ಲ, ಅವಕುಂಠನವನ್ನೆ ಳಿದುಕೊಂಡು ಕುಳಿತಿರು” ಎಂದವಳ ಕಿವಿಯಲ್ಲಿ 
ಹೇಳಿದಳು. 

ಹೆಂಗಸರನ್ನು ಕಂಡುಹಿಡಿದ ಸೈನಿಕನು ಉಸ್ಮ್ಮಾನಖಾನನಿಗೆ ಸಲಾಮನ್ನು 


೮೮ ದುರ್ಣೇಶನಂದಿನಿ 


ಮಾಡಿ, "ಜನಾಬ್‌! ಗುಲಾಮನು ಮಂಚದಡಿ ಬೊಗ್ಗಿನೋಡಿ ಹೆಂಗಸರನ್ನು 
ಕಂಡುಹಿಡಿದಿದ್ದಾನೆ!' ಎ೦ದು ಹೇಳಿದನು. ಅದಕ್ಕೆ ಉಸ್ಮಾನ್‌ ಖಾನನು ಸ್ವಲ್ಪ 
ನಕ್ಕು, "ನಿನಗೆ ಇನಾಮಾಗಬೇಕೆ? ನಿನ್ನ ಹೆಸರೇನು?' ಎಂದು ಕೇಳಿದನು. 

ಸೈನಿಕನು, " ಗುಲಾಮನ ಹೆಸರು ಕರೀಂಭಕ್ಷೈ. ಕರೀಂಭಕ್ಸ ನೆಂದರಾರಿಗೂ 
ಗೊತ್ತಾಗದು, ಪೂರ್ವದಲ್ಲಿ ಮೊಗಲ ಸೇನೆಯಲ್ಲಿದ್ದೆನಾಗಿ ಜನರೆಲ್ಲರೂ Dory 
ಕೈನ್ನನ್ನ್ನು "ಮೊಗಲ ಸೇನಾಪತಿ'ಯೆಂದು ಕರೆಯುವರು '' ಎಂದನು. 

ಅದನ್ನು ಕೇಳಿ, ವಿಮಲೆಗೆ ಮೈನಡುಗಿ, ಅಭಿರಾಮಸ್ವಾಮಿಯು ಹೇಳಿದ್ದ 
ಜ್ಯೋತಿಷ ಗಣತದ ಫಲವು ಸ್ಮರಣೆಗೆ ಬಂದಿತು. 

NA MMWR ಸೈನಿಕನನ್ನು ಕುರಿತು, " ಒಳ್ಳೆಯದು, ಜ್ಞ್ಯಾಪಕವಿದೆ i 
ಎಂದು ಹೇಳಿದನು. 


ಎರಡನೆಯ ಭಾಗ 


ಮೊದಲನೆಯ ಪರಿಚ್ಛೇದ 
ಅಯೆಷೆ 


ಗಂಡನು ಸ್ವಲ್ಪ ಸ್ವಲ್ಪ ಚೈೈತಸ್ಯವುಳ್ಳವನಾಗಿ Br oh ನೋಡಿದಾಗ 
ತಾನೊಂದು ಸುರಮ್ಯವಾದ ಚಿಕ್ಕಮನೆಯಲ್ಲಿ ಮಂಚದಮೇಲೆ ಮಲ 
ಗಿರುವುದಾಗಿ ತಿಳಿದು, ತಾನಾವಾಗಲಾ ಕೊಟಡಿಗೆ ಬಂದಿದ್ದ ನೆನವಿಲ್ಲದವನಾ 
NB do. ಕೊಟಡಿಯು ಪ್ರಶಸ್ತಮಾಗಿಯೂ ಸುಶೋಭಿತಮಾಗಿಯೂ ಇದ್ದಿತು. 
ನೆಲಕ್ಕೆ ಕನ್ನಡಿಯ ಹಾಗೆ ನಿರ್ಮಲವಾದ ಶ್ವೀತಶಿಲೆಯೆನ್ನು ಹರಡಿ, ಅದರಮೇಲೆ 
ನಡೆದಾಡಲು ಮೃದುಳತರವಾದ ಮೊಕಮಲಿನ ಜಮ ಖಾನೆಯನ್ನು ಹಾಸಿದ್ದಿತು. 
ಮಧ್ಯದಲ್ಲಿ ವಿಧವಿಧವಾದ ಗುಲಾಬಿ ಮುಂತಾದ ಅತ್ತರುಗಳನ್ನು ತುಂಬಿದ್ದ 
ಭಂಗಾರ ಬೆಳ್ಳಿ ಗಜದನ್ನಾದಿಗಳಿಂದ ನಿರ್ಮಿತವಾದ ಮಹಾರ್ಹ Dos) ಸಾಮಗಿ) 
ಗಳು ಸವಣಿಸಿಡಲ್ಪಟ್ಟಿದ್ದುವು. ಕೊಟಡಿಯ ಬಾಗಿಲಿಗೂ ಗವಾಕ್ಚಗಳಿಗೂ ಸೊಗ 
ಸಾದ ನೀಲವರ್ಣದ ರೇಷ್ಮೇ ಬಟ್ಟೆಗಳ ಪರದೆಗಳು ತೂಗಿಹಾಕಲ್ಪಟ್ಟಿದ್ದುವು. 
ಅದು ಕಾರಣ TOVAR ಸಾಕಾದಷ್ಟು ಸ್ಟಿಗೃವಾದ ಬೆಳಕು ಬರುತಿದ್ದಿತು. ಬೆಳಕಿನ 
ಜಳವು ತಗುಲುತ್ತಿರಲಿಲ್ಲ; ಹಾಗೂ ಕೊಟಡಿಯು FONG ಪರಿಮಳಗಳಿಂದಾ 
ಮೋದಿತವಾಗಿದ್ದಿತು. 
ಹೊಟಿಡಿಯು ನಿಶ್ಶಬ್ದವಾಗಿದ್ದಿತು. ಕೆಂಕರಳೂಬ್ಬಳು ನಿಶ್ಯಬ್ದವಾಗಿ ನಿಂತು 
ಸುವಾಸಿತ ವಾರಿಸಿಕ್ಕಮಾದ ವ್ಯಜನದಿಂದ ರಾಜಪ್ರತ್ರನಿಗೆ ಘಾಳಿಯನ್ನು ಬೀಸು 
ತಿದ್ದಳು. ಮತ್ತೊಬ್ಬ ಕಿಂಕರಳು ವಾಕ್‌ ಶಕ್ತಿವಿಹೀನವಾಗಿದ್ದವಳಂತೆ ಚಿತ್ರ 
ಪ್ರತಿಮೆಯ ಹಾಗೆ ಸ್ಪಲ್ಪ ಇಂಬೊತ್ತಿ ನಿಂತಿದ್ದಳು. ರಾಜಕುಮಾರನು ಮಲಗಿದ್ದ 
ದಂತಖಚಿತವಾದ ಮಂಚದಮೇಲೆ ಪಾರ್ಶ್ವದಲ್ಲೊಬ್ಬ ರಮಣಿಯು ಕುಳಿತಿದ್ದಳು. 
ಅವಳು ರಾಜಕುಮಾರನ ಶರೀರದಲ್ಲದ್ದ ಘಾಯಗಳಿಗೆ ಔಷಧ ಲೇಪನಾದಿಗಳನ್ನು 
ಬಹು ಜಾಗರೂಕತೆಯಿಂದ ಹಚ್ಚುತಿದ್ದಳು. ಕೆಳಗಡೆ ಜಮಖಾನದಮೇಲೆ 
ಉತ್ತಮೋತ್ತಮ ಉಡುಪುಗಳನ್ನು ಧರಿಸಿದೊಬ್ಬ ಪಠಾನನು ಕುಳಿತು ತಾಂಬೂಲ 
ಚರ್ವಣ ಮಾಡುತ ಮುಂದಿಟ್ಟಿದ್ದೊಂದು POA ಪುಸ್ತಕದ ಮೇಲೆ ದೃಷ್ಟಿ 
ಯುಳ್ಳೆವನಾಗಿದ್ದನು. ಅಲ್ಲಿದ್ದವರಲ್ಲಾರೂ ಮಾತೊಂದನ್ನಾ ದರೂ ಉಸಿರದೆ 
ಮೌನಭಾವವನ್ನಂಗೀಕರಿಸಿದ್ದರು. 
ಆಂತೇರಕನಾಗಿ ಮಲಗಿದ್ದ ರಾಜಪುತ್ರನು ಕಣ್ತೆರೆದು ಕೊಟಡಿಯ ನಾಲ್ಕೂ. 
ದಿಕ್ಕುಗಳನ್ನು ನೋಡಿ, ಬಳಿಕ ಒತ್ತಟ್ಟು ಮಗ್ಗಲಾಗಲು ಪ್ರಯತ್ನ ಪಟ್ಟನು. 


ĉo ದುರ್ಗೇಶನಂದಿನಿ 


ಆದರೆ ಸರ್ವಾಂಗಗಳಲ್ಲಿಯೂ ದಾರುಣ ವೇದನೆಯಾಗಿದ್ದುದರಿಂದ ಸ್ವಲ್ಪ ಅಗಲಾಡು 
ವುದಕ್ಕೂ ಸಾಧ್ಯವಾಗಲಿಲ್ಲ. ಮಂಚದಮೇಲೆ ಕುಳಿತಿದ್ದ ರಮಣಿಯು ರಾಜ 
ಕುಮಾರನ ಪ್ರಯತ್ನವನ್ನು ನೋಡಿ, ಇನಿವಾದ ವೀಣಾಸದೃಶ ಸ್ವರದಿಂದ, 
"ಸ್ಮಿರವಾಗಿರಿ, ಚಂಚಲಪಡಬೇಡಿರಿ' ಎಂದು ಹೇಳಿದಳು. 

ರಾಜಪುತ್ರಸು ಬಹು ಕುಗ್ಗಿದ ದನಿಯಿಂದ "ನಾನೆಲ್ಲಿದ್ದೇನೆ?' ಎಂದು 
ಕೇಳಿದನು. 

ರಮಣಿಯು ತನ್ನ ಮಧ-ರಸ್ತ್ವರದಿಂದ, "ಮಾತನಾಡಬೇಡಿ, soy, ಉತ್ತಮ 
ಸ್ಮಳದಲ್ಲಿರುವಎರಿ, ಯೋಚನೆಪಡಬೇಡಿರಿ' ಎಂದುತ್ತರವನ್ನು ಕೊಟ್ಟಳು. 

ರಾಜಪುತ್ರನು ಪುನಃ ಹೊತ್ತೆಷ್ಟೆಂದು ಕೇಳಿದನು. 

ಮಧುರಭಾಷಿಣಿಯು, "ಈಗ ಮಧ್ಯಾಹ್ಮವಾಗಿದೆ, ಮಾತನಾಡಬೇಡಿ; 
ಮಾತನಾಡಿದರೆ ಆರೋಗ್ಯವಾಗುವುದಿಲ್ಲ, ಸುಮ್ಮನಿಲ್ಲದಿದ್ದರೆ ನಾನಿಲ್ಲಿಂದೆದ್ದು 
ಹೊರಟುಹೋಗುವೆನು' ಎಂದಳು. 

TDU YZ ಕಷ್ಟದಿಂದ, "ಮತ್ತೊಂದು ಮಾತು--ನೀನಾರು?' ಬಂದು 
ಹೇಳಿದನು. 

ರಮಣಿಯು, ತಾನು ಆಯಸೆಯೆಂದು ಹೇಳಿದಳು. 

ರಾಜಪುತ್ರನು ನಿಸ್ತಬ್ಧನಾಗಿ ಆಯುಷೆಯ ಮುಖವನ್ನು ನೋಡತೊಡ 
NOR. ರಾಜಪುತ್ರನವಳನ್ನಾ ವಾಗಲಾದರೂ ನೋಡಿದ್ದನೆ? ಅಲ್ಲ--ಆವಾಗಲೂ 
ನೋಡಿರಲಲ್ಲವೆ೦ದವನಿಗೆ ತಿಳಿಯಿತು. 

ಅಯಷೆಯು ವಯಸ್ಸಿನಲ್ಲಿ ಇಪ್ಪತ್ತೆರಡು ವರುಷದವಳಾಗಿರಬಹುದು. 
ಅವಳು ಪರಮ ಸುಂದರಿಯಾಗಿದ್ದಳು; ಅವಳಾ ಸೌಂದರ್ಯವನ್ನು ನಾಲ್ಕಾರು 
ಮಾತುಗಳಿಂದ ವರ್ಣಿಸುವುದಸಾಧ್ಯ. ತಿಲೋತ್ತಮೆಯು ರೂಪವತಿಯೇ ಅಹುದು; 
ಆದರೆ ತಿಲೋತ್ತ್ಕಮೆಯ ಸೌಂದರ್ಯಕ್ಕೂ ಅಯಷೆಯ ಸೌಂದರ್ಯಕ್ಕೂ ತಾರ 
ತಮ್ಮವುಂಟು. ADS? Siw OG ವಿಮಲೆಯು ಸೌಂದರ್ಯಪ್ರಾಚುರ್ಯವೂ 
ಜನರನ್ನು ಮೋಹಗೊಳಿಸುತಿದ್ದಿತು. ಆದರದು ಅಯಷೆಯ ರೂಪರಾಶಿಗನು 
ರೂಪವಾಗಿರಲಿಲ್ಲ. ಕೆಲವು ತರುಣಿಯರ ಸೌಂದರ್ಯವು ವಸ೦ತಕಾಲದ ನವಸ್ಸುಟ 
ಮಲ್ಲಿಗೆಯಂತೆ ವ್ರೀಡಾಸಂಕುಚಿತವಾಗಿಯೂ ಕೋಮಲವಾಗಿಯೂ ನಿರ್ಮಲ 
ವಾಗಿಯೂ ಪರಿಮಳಯುಕ್ತವಾಗಿಯೂ ಇರುವದಲ್ಲವೆ? ತಿಲೋತ್ತಮೆಯ 
ಸೌಂದರ್ಯವು ಅಂತಹದುದಾಗಿದ್ದಿತು. ಮತ್ತೆ ಕೆಲವು ರಮಣಿಯರ ರೂಜಪು 
ಅಪರಾಹ್ನದ ಸ್ಮಳಪದ್ಧದೋಪಾದಿಯೊಳು ವಾಸನೆ ರಹಿತವಾಗಿಯೂ ಮುದಿತೋ 
ನ್ಮುಖವಾಗಿಯೂ ಶುಕ್ಲ ಪಲ್ಲವಗಳುಳ್ಳದುದಾಗಿದ್ದರೂ ಸುಶೋಭಿತವಾಗಿಯೂ 
ಅಧಿಕ ವಿಕಸಿತವಾಗಿಯೂ ಅಧಿಕ ಪ್ರಭಾವವಿಶಿಷ್ಟವಾಗಿಯೂ ಮಧುರಪಡಿವೂರ್ಣ 
ವಾಗಿಯೂ ಇರುವುದು. ವಿಮಲೆಯು ಅಂತಹ ಸುಂದರಿಯಾಗಿದ್ದಳು. ಅಯೆಷೆಯ 


ಮೊದಲನೆಯ ಪರಿಜ್ಛೆ ದೆ xs) 


ಸೌಂದರ್ಯವಾದರೋ, ನಮ-ರವಿ-ಕರ-ಪ್ರ ಫುಲ್ಲ-ಜಲ- PER ಸುವಿಕಾಸಿತ 
ವಾಗಿಯೂ, ಸುವಾನಿತ ರಸಪರಿಪೂರ್ಣಪುದೀಪ್ಮ್ರವಾಗಿ ಸಂಕುಚಿತವಾಗದೆಯೂ, 
ವಿಶುಷ್ಠವಾಗದೆಯೂ ಇದ್ದಿತು. ಹಾಗೂ ಕೋಮಲವಾಗಿಯೂ ಫ್ರೋಜ್ವಲ 
ವಾಗಿಯೂ ಇದ್ದಿತಲ್ಲದೆ ಪೂರ್ಣದಳರಾಜಿಯಲ್ಲಿ ಸೂರ್ಯಕಿರಣವು ಪುತಿಫಲಿತ 
ವಾಗಿದ್ದಂತೆ ಮಂದಸ್ಮಿತಯುಕ್ಲೆವಾಗಿಯೂ ಇದ್ದಿತು. ಪಾಠಕಮಹಾಶಯರೆ! 
ಆವಾಗಲಾದರೂ ಸೌಂದರ್ಯದ ಪ್ರಕಾಶವನ್ನು ನೋಡಿರುವಿರಾ? ಅಥವಾ 
ನೋಡದಿದ್ದರೆ ಕೇಳಿರುವಿರಾ? ಅನೇಕ ಸುಂದರಿಯರು ತಮ್ಮ ಸೌಂದರ್ಯದ 
ಪ್ರಭೆಯಿಂದ ದಶದಿಕ್ಕುಗಳನ್ನೂ ಪ್ರಕಾಶಮಾಡುವರಲ್ಲವೆ? ಅನೇಕ ವಧೂಗಳು 
ಮನೆಯನ್ನೆಲ್ಲ ದೀಪಲತೆಯಂತೆ ಬೆಳಗುವರೆಂದು ಕೇಳಿಲ್ಲವೆ? ವಜ್ರಧಾಮದಲ್ಲಿಯೂ 
ನಿಶುಂಭ ಯುದ್ಧದಲ್ಲಿಯೂ ನೀಲರೂಪದಿಂದ ಪ್ರಪಂಚವೇ ನೀಲಮಯವಾಗಿ 
ಪ್ರಕಾಶವಾಗಿರಲಿಲ್ಲವೆ? ಪಾಠಕಮಹಾಶಯರೆ! ಈಗಾವದಕ್ಕೆ ಸೌಂದರ್ಯದ 
ಪುಕಾಶವೆನ 2, BB ಬೋಧೆಯಾಯಿತೆ? ವಿಮಲೆಯು ತನ್ನ ಸೌಂದರ್ಯದಿಂದ 
ಪ್ರಕಾಶವನ್ನು ಂಟುಮಾಡುತಿದ್ದ ಳು. ಆದರಾ ಪ್ರಕಾಶವು ಮನೆಯ ಕರದೀಪದ 
ಪುಕಾಶದಂ 3 So, ee ee rs ತೈಲಾಪೇಶ್ಸಿತವಾಗಿಯೂ ಇದ್ದಿತು. 
ಹಾಗಿದ್ದರೂ ಆ ದೀಪವು ಸಂಸಾರನಿರ್ವಾಹಕ್ಯೆ ಸಾಕಾಗಿದ್ದಿತು. ಆದರಿಂದ 
ಮನೆಗೆ ಬೇಕಾದಷ್ಟು ಬೆಳಕಾಗುವುದು. ಅಡುಗೆಯನ್ನು ಮಾಡುವುದಕ್ಕೊಲೆ 
ಯನ್ನು ಹೊತ್ತಿಸಬಹುದು; ಮಲಗುವುದಕ್ಕೆ ಹಾಸಿಗೆಯನ್ನು ಹಾಸಬಹುದು, 
ಮತ್ತೂ ಅನೇಕ ಗೃಹಕಾರ್ಯಗಳನ್ನೆಲ್ಲಾ ಮಾಡಬಹುದು. ಆದರಾ ದೀಪದ 
ಜ್ವಾಲೆಯನ್ನು ಕೈಯಿಂದ ಮಾತ್ರ ಮುಟ್ಟಿ ಕೂಡದು; ಮುಟ್ಟಿದರೆ ಕೈಸುಡು 
ವುದು. ತಿಲೋತ್ಕಮೆಯೂ 33, ಸೌಂದರ್ಯದಿಂದ ಪುಕಾಶಮಾಡುತಿದ್ದಳು. 
ಆದರಾ ಪ್ರಕಾಶವು ಬಾಲೇಂದು- -ಜ್ಯೋತ್ಸೆ ೩ಯೆಂತೆ ಸುವಿಮಲವಾಗಿಯೂ 
ಸುಮಧುರವಾಗಿಯೂ ಸುಶೀತಲವಾಗಿಯೂ ಇದ್ದಿತು.  ಆದರದರಿಂದ ಗೃಹ 
ಕಾರ್ಯವು ನಿರ್ವಾಹವಾಗದು. ದೂರದಿಂದ ನಿಸ್ಸೃ`ತವಾದುದರಿಂದದು 
ಅಷ್ಟೊಂದು ಪ್ರಖರವಾಗಿರಲಿಲ್ಲ.. ಅಯಷೆಯೂ ತನ್ನ ರೂಪಲಾವಣ್ಯಗಳಿಂದ 
ಪ್ರ ಕಾಶಮಾಡುತ್ತಿದ್ದಳು. BHO ಪುಕಾಶವು ಪೂರ್ವಾಹ್ನದ ಸೂರ್ಯರಶ್ಮಿ 
ಗಳಂತೆ ಪ್ರುದೀಪ್ತವಾಗಿಯೂ ಪುಭಾಮಯವಾಗಿಯೂ ಅದು ಬಿದ್ದೆಡೆ ಆಹ್ಲಾದ 
ನ್ಹುಂಟುಮಾಡುವುದಾಗಿಯೂ ಇದ್ದಿತು. 

ಉದ್ಯಾನವನಕ್ಕೆ ಪದ್ಮವು ಹೇಗೋ, ಹಾಗೆ ನಮ್ಮಾ ಉಪನ್ಯಾಸಕ್ಕೆ 
ಆಯಷೆಯು ಪದ್ಮ ಸ್ವರೂಪಳಾಗಿರುವಳು. ಆದುದರಿಂದವಳ ಅವಯವ ಲತಾ 
ಸೌಂದರ್ಯವನ್ನು ಪಾಠಕರ ಧ್ಯಾನ ಪ್ರಾಪ್ಯಗಳನ್ನಾಗಿ ಮಾಡಲಿಷ್ಟವುಳ್ಳವ 
ರಾಗಿದ್ದೇವೆ. ಆದರೆ ಹಾಗೆ ಮಾಡಬೇಕಾದರೆ, ನಾವು ಚಿತ್ರಕರ್ಮದಲ್ಲೊಬ್ಬ 
ದೊಡ್ಡಪಂ೦ಡಿತರಾಗಿದ್ದು ಚಿತ್ರಬರೆಯುವ ಒಂದಸಾಧಾರಣ ಲೇಖನಿಯನುಳ್ಳವ 


es  ದರ್ಗೇಶನಂದಿಸಿ 


ರಾಗಿರಬೇಕು. ಚಂಪ ಕವರ್ಣವಲ್ಲ; ರಕ್ಕವರ್ಣವಲ್ಲ; ess ಶ್ವೇತ ಪದ್ಮ 
ಕೋರಕವರ್ಣವಲ್ಲ; ಈ ಮೂರು "ನರ್ಣಗಳೂ ಸಮ್ಮಿಶ್ರವಾದೊಂದು ವರ್ಣವನ್ನು 
ಸಿದ್ಧಮಾಡಲು ಶಕ್ಕರಾಗಿರಬೇಕು. ಮನ್ಮಥನ ರಂಗಭೂಮಿಯ ಹಾಗಿ 
ತುತೋಡಕವಾಗಿ ವಿಶಾಲವಾದಾ ಮುಖಕಮಲವನ್ನು ಚಿತ್ರಿಸಲು ಶಕ್ತೆರಾಗಿರ 
ಬೇಕು. ನಾವಾ ಮುಖಕಮಲದ ಮೇಲುಗಡೆ ಕು೦ಚೀಕೃತವಾಗಿ ರೇಖೆಗಳ 
ಹಾಗೆ ಹೋಗಿ ಕಣ್ಣೊಳಿಸುತ್ತಿ ರುವ ಮುಂಗುರುಳಿನ ಸೀಮಾರೇಖೆಯನ್ನು 
ಜರದು, ಆ ರೇಖೆಯು ಆ ಮುಖಪದ್ಮದ ವರ್ತುಳಾಕೃತಿಯ ಅನುಗಾವಿಯಾಗಿ 
ಆಕರ್ಣಪರ್ಯಂತ ಹೋಗಿ, ಅತಿ ಸುಂದರವಾಗಿ ಬೆಡಗಿನಿಂದಲ್ಲಿ ಮೇಲಕ್ಕೆ 
ತಿರುಗಿರುವಂತೆ ಚಿತ್ರಿಸಲು ಶಕ್ತರಾಗಿರಬೇಕು. ನಿಬಿಡವರ್ಣವುಳ್ಳಾ ಮೃದುತರ 
ವಾಗಿರುವ ಕೇಶರಾಶಿಯನ್ನು ಚಿತ್ರಿಸಲು ಶಕ್ತರಾಗಿರಬೇಕು. ನಾವು ಅವಳಾ 
ಲಲಾಟದ ಮೇಲ್ಭಾ ಗದಿಂದ ನಡುನೆತ್ತಿಯ ಹಿಂಭಾಗದವರೆಗೂ ಕೇಶವಿನ್ಯಾಸ 
ದಿಂದೆಸೆವ ಸೀಮಂತರೇಖೆಯನ್ನು ಅಷ್ಟೊಂದು BOM ವಾಗಿಯೂ ಅಷ್ಟೊಂದು 
ಸೂಸಕ್ಸ್ಮವಾಗಿಯೂ ತೋರಿಸಲು sai ಭರತನ ಕ, ನೋಡುವವರನ್ನು 
DWE DN LY Ad BOB ಅಷ್ಟೊಂದು ಸೊಗಸಾಗಿ ಹೆರಳನ್ನೈತ್ತಿ ಕಟ್ಟಿರುವ ಓರೆ 
ತುರುಬನ್ನು ಚಿತ್ರಿಸಲು ಶಕ್ತರಾಗಿರಬೇಕು. ಲಲಾಟ ತಲದಲ್ಲಿ ಪ್ರಥಮತಃ 
ಪರಸ್ಪರ ಸಂಯೋಗಾಶಯವುಳ್ಳ ವ್ರಗಳಾಗಿ ಬಂದು, ಬಳಿಕ ಮಿಳಿತವಾಗದಹಾಗೆ, 
ಪುನಃ ಅಲ್ಲಿಂದ ಹಿಂದಿರುಗುವುದರಲ್ಲಿ ವರ್ಧಿತಾಯತನ ವುಳ್ಳ ವುಗಳಾಗಿ, ಮಧ್ಯ 
ಸ್ಥಳಕ್ಕೆ ಬರುವುದರೊಳಗೆ ಸ್ಟೂಲರೇಖೆಗಳಾಗಿ, ನಂತೆ ಕ್ರಮ ಕ್ರಮವಾಗಿ 
ALT, ಶ್ರಿಕೌರದಿಂದ ಆಕರ್ಣಾಂತ್ಯದಲ್ಲಿರುವ ಕೇಶವಿನ್ಯಾಸದ' ರೇಖೆಯೊಡನೆ 
ಸೂಚ್ಯಾಗ್ರ ದಂತೆ ಸಮಾಪ್ಯವಾಗಿರುವ ಅವಳಾ ಭ್ರೂಯುಗ್ಮವನ್ನು ತಿದ್ದಿ 
ತೋರಿಸಲು ಸಮರ್ಥರಾಗಿರಬೇಕು. ನಾವಾ ಏದ್ಯುದಗ್ನಿ ಪೂರ್ಣವಾದ ಮೇಘ 
ದಂತಿರುವ ಕೋಮಲ ಚಂಚಲ ಚಕ್ಕು ಪಲ್ಲವಗಳನ್ನು ಬರೆಯಲು ಶಕ್ತರಾಗಿರ 
Beso. ಅವಳಾ ನಯನಯುಗಳದ ಏಿಸ್ಟೃತಾಯತನವನ್ನುು ಬರೆಯಲು 3B, 
ರಾಗಿರಬೇಕು. ಆ ಪಲ್ಲವಗಳ ಸುಂದರವಾದ ವಕ್ರಭಂಗಿಯನ್ನೂ ಆ ಲೋಚನಗಳ 
ನೀಲಾರತ್ತಕ ಪುಭೆಯನ್ನೂ ಅವುಗಳ ಸ್ಕೂಲಭ್ರುಮರಾಕಾರದ ಕೃಷ್ಣ ತಾರೆಗಳನ್ನ 
ತಿದ್ದಿ ಬರೆಯಲು ಶಕ್ತರಾಗಿರಬೇಕು. ಗರ್ವವಿಸ್ಕಾ ರಿತ i 
ಯಸಳಾದಾ ನಾಸಿಕ ರಸಪೂರ್ಣವಾದಾ ಓಷ್ಕಾಧರಗಳು, ಕಬರೀ ಸ್ಪರ್ಶವಾದಾ 

ಶ್ರ ದೈರತ್ತೇತ ಕಂಬುಗ್ರೀವ, ಕರ್ಣಾಭರಣವಾದಾ ಜುಮುಕಿಗಳನ್ನು ಸ್ಪರ್ಶಮಾಡ 
ey ನ ಹೊಳೆಯುತಿರುವ ಕಪೋಲಗಳು, ರತ್ನಾ ತ್ಲಾಭರಣದಿಂದಲಂಕೃತವಾಡಾ 
ಸ್ಕೂಲವಾದರೂ ಕೋಮಲವಾದ ಬಾಹುಗಳು, ರತ್ನದು೦ಗುರಗಳನ್ನು ಹೀನ 
ಭಾಸವುಳ್ಳವುಗಳನ್ನಾಗಿ ಮಾಡುವಾ ಹಸ್ತಾಂಗುಳಿಗಳು, ಪದ್ಮಾರಕ್ಕವಾದಾ 


ಕೋಮಲಕರಪಲ್ಲವಗಳು, ಮುಕ್ತಾಹಾರಗಳ ಪ್ರಭೆಯನ್ನು ಧಿಕ್ಕರಿಸುವಾ 


ಮೊದಲನೆಯ ಪರಿಚ್ಛೇದ ೯೩ 


ಸೀವರೋನ್ನತ $F 85,9, ಈಷದ್ದೀರ್ಥವಾಗಿ ಸುಲಲಿತವಾದಾ ಶರೀರದ 
ಮನೋಮೋಹನಭಂಗಿ ಇವೇ ಮುಂತಾದುವುಗಳನ್ನು ಚಿತ್ರಿಸಲು ಶಕ್ತರಾಗಿರ 
ಬೇಕು. ನಾವು ಅಂತಹ ಚಿತ್ರಕರ್ಮದಲ್ಲ ಕುಶಲರಾಗಿದ್ದರೆ, ಆ ಚಿತ್ರವನ್ನು 
ಚಿತ್ರಿಸಲೆತ್ತಿ ಸಲು ಧೈರ್ಯವುಳ್ಳವರಾಗುತಿದ್ದೆವು; ಅಥವಾ ಅಷ್ಟೊಂದು ಕುಶಲ 
ರಾಗಿದ್ದರೂ ಕೃತಕಾರ್ಯರಾಗುತಿದ್ದೆವೆಂದು ನಂಬುಗೆಯಿಲ್ಲ. ಈ ಮಿಥ್ಯಾ 
ಪ್ರಪಂಚದಲ್ಲಿ ಅಯಷೆಯ ಸೌಂದರ್ಯವು ಮಾತ್ರ ಸತ್ಯವಾಗಿದ್ದಿತು. ಆ 
ಸೌಂದರ್ಯಸಾರ! ಆ ಸಮುದ್ರೋತ್ಸನ್ನ ಕೌಸ್ಟುಭರತ್ನ!! ಸಂಧ್ಯಾಸವಿನಾರಣ 
ಕಂಪಿತನೀಲೋತ್ಸಲ ತುಲ್ಯವಾದಾ ಚಂಚಲಕಟಾಕ್ಸ !!! ಅವುಗಳನ್ನೆಲ್ಲಾ ಆವ 
ಪ್ರಕಾರ ಚಿತ್ರಿಸಿ ಅನ್ಯರ ಹೃದಯಂಗಮಮನಾಡುವುದು? ಅವಳಾ ಚಿತ್ರಕರ್ಮನ 
ಅಸದೃಶ Aya OS, ವಾಗಿದ್ದಳು. VOSRBIGT2, ಈಶ್ವರಾವೇಶಃ ಪ್ರೇರಣೆ 
ಯಿಲ್ಲದೆ ಹೇಗೆ ಬರೆಯಲಾಖೆವು! ಆದುದರಿಂದ ನಾವಾ ಅಸಾಧ್ಯವಾದ ಕಾರ್ಯ 
ದಲ್ಲಿ ಪ್ರವರ್ತಿಸಲಾರೆವು. 

ರಾಜಕುಮಾರನು ಅಂತಹ ಅಯಷೆಯನ್ನು ಅನೇಕ ಕ್ಷಣಗಳು ದೃಷ್ಟಿಸಿ 
ನೋಡುತಿರುವಾಗ ತಿಲೋತ್ಕಮೆಯ ನೆನವು ಬಂದು, ಸ್ಮೃತಿಮಾತ್ರದಿಂದವನ 
ಹೃದಯವು ವಿದೀರ್ಣವಾಗಿ ನಾಡಿಗಳಲ್ಲಿ ಪ್ರಬಲತರ ವೇಗದಿಂದ ರಕ್ಕಸ೦ಚಾರ 
ವಾಗಲಾರಂಭಿಸಿ,  ಘಾತವಾದ ಘಾಯಗಳಿಂದ ಪುನಃ ರಕ್ತಪ್ರವಾಹವು 
ಹೊರಟು ಪುನಃ ಮೂರ್ಥಿತನಾಗಿ ಕಣ್ಣುಗಳನ್ನು ಮುಚ್ಚಿ ಕೊಂಡನು. ಕೂಡಲೆ 
ಮಂಚದಮೇಲೆ ಕುಳಿತಿದ್ದ ಸುಂದರಿಯು ಭಯಗೊಂಡೆದ್ದಳು. ಕೆಳಗೆ ಪ್ರಸ್ತಕವ 
ನಿಟ್ಟುಕೊಂಡು ಕುಳಿತಿದ್ದ ಮನುಷ್ಯನು ಪುಸ್ಕಕವ ನೋಡುವುದನ್ನು ಬಿಟ್ಟು 
ಪ್ರೋಮಭರಿತನಾಗಿ ಆಯಷೆಯನ್ನು ಆಗಾಗ್ಗೆ ನೋಡುತಿದ್ದನು. ಆ ಪಠಾನನು 
ಅವಳೇಳುತ್ತಿದ್ದಾಗ ಅಲುಗಾಡುತ್ತಿದ್ದ ಅವಳಾ ಕರ್ಣಾಭರಣಗಳನ್ನು ಅಪರಿತೃಪ್ತ 
ಲೋಚನಗಳಿಂದ ನೋಡುತಿದ್ದನು. ಅಯಷೆಯು ಎದ್ದು ಮೆಲ್ಲಮೆಲ್ಲನೆ ಪಠಾನನ 
RIPE ಒಂದು, ಅವನ ಕಿವಿಯಲ್ಲಿ, "ಉಸ್ಮಾನ್‌! ಬೇಗನೆ ವೈದ್ಯನ ಬಳಿಗೆ 
ಜನರನ್ನು THB’ ಎಂದು ಹೇಳಿದಳು. 

ದುರ್ಗವನ್ನು ಜಯಿಸಿದ ಉಸ್ಮಾನ್‌ಖಾನನೇ ಮಂಚದ ಬಳಿ ಕುಳಿತಿದ್ದವನು ; 
ಅಯಪಷೆಯು ಹೇಳಿದ ಮಾತನ್ನು ಹೇಳಿ ಅವನೆದ್ದು ಹೋದನು. 

ಉಸ್ಮಾನ್‌ ಖಾನನು ಸ್ವಲ್ಪಹೊತ್ತಿ,ನಲ್ಲಿಯೇ ವೈದ್ಯನನ್ನು ಕರೆತಂದನು. 
ವೈದ್ಯನು ಒಂದ; ಒಹಳ WWZ ಪಟ್ಟು ರಾಜಕುಮಾರನ ಘಾಯದಿಂದ 
ಹೊರಡುತಿದ್ದ ರಕ್ಕಪ್ರವಾಹವನ್ನು ನಿಲ್ಲಿಸಿ ನಾನಾವಿಧದ ಔಷಧಗಳನ್ನು 
ಅಯಷೆಯ ಕೈಯಲ್ಲಿ ಕೊಟ್ಟು, ಅವುಗಳನ್ನು ಪುಯೋಗಿಸುವ ವಿಧಾನಗಳನ್ನ Sen 
ಹೇಳಿದನು. 
| ಈತ್ಯರಾವೇಶ-ದೇವೋಪದೇತ (Divine Inspiration), 


೯೪ err meses 


ಅಯಷೆಯು ಸ ಕನ ಕಿವಿಯ ಹತ್ತಿರ ಬಾಯಿಟ್ಟು, " ಆವಸ್ಥಿತಿ ಕಂಡು 
ಬರುವುದು ?' ಎಂದು ಕೇಳಿದಳು. 

ವೈದ್ಯನು, "ಜ್ವರವು ಅತಿ ಭಯಂಕರವಾಗಿದೆ' ಎಂದು ಹೇಳಿ ಅಪ್ಪ ಸಣೆಯನನ್ನು 
ಪಡೆದು. ಹೊರಟುಹೋದನು. ಉಸ್ಮಾನನು ಅವನ ಹಿಂದೆ ಹೋಗಿ ಬಾಗಿಲಲ್ಲಿ 
ನಿಂತು, ಮೆಲ್ಲಮೆಲ್ಲನೆ, " ಪ್ರಾಣಕ್ಕೆ ಭಯವಿಲ್ಲವಷ್ಟೈ ?' ಎಂದು ಕೇಳಿದನು. 
ವೈದ್ಯನು, ಆರೋಗ್ಯಲಕ್ಸ ಣಗಳು ಕಾಣುವುದಿಲ್ಲ; Sci ಯಾತನೆಯುಂಬಾದರೆ 
ನನ್ನನ್ನು ಕರೆಯಿಸು' Sons ಹೇಳಿ ೪ ಹೊರಟುಹೋದನೆ 





Sees ಪರಿಚ್ಛ Ko 
ಕುಸುಮ ಮಧ್ಯದಲ್ಲಿ Somat 


Son ರಾತ್ರಿ ಬಹಳ ಹೊತ್ತಿನವರೆಗೂ ಅಯಷೆಯೂ ಉಸ್ಕಾನನೂ 
ಜಗತ್ತಿಂಹನ ಸವಿಸಾಪದಲ್ಲೇ ಕುಳಿತಿದ್ದರು. wis oman ಆಗಾಗ್ಗೆ 

ಸ _ಲ್ಬಹೊತ್ತು, ಜೇತನವೂ ಸ್ವಲ್ಪಹೊತ್ತು, ವೂರ್ಛೆಯೂ ಬರುತಿದ್ದಿತು. 
ವೈದ್ಯನು Doren ಬಂದು ಹೋಗುತಿದ್ದನೆ ನು. ಅಯಷೆಯು ಅವಿಶ್ರಾಂತ 
ಳಾಗಿ ರಾಜಕುಮಾರನ ತುಶೂಷೆಯನ್ನು ಮಾಡುತಿದ್ದಳು. ರಾತ್ರಿಯೆರಡನೆಯ 
ರುಾಮದಲ್ಲೊಬ್ಬ ಪರಿಚಾರಿಕೆಯು ಡು ಆಯಸೆಯನ್ನು ಕುರಿತು, ರಾಣಿ 
ಬೇಗಂಯವರು ಜಾ ಪಿನಸಿದರೆಂದು ತಿಳುಹಿದಳು. 

ಅಯಷೆಯು ಬರುವೆನೆಂದು ಹೇಳಿ ಎದ್ದಳು. ಉಸ್ಮಾನನೂ ಎದ್ದನು. 
ಅಯಷೆಯು, "ನೀನೇಳಲೇಕೆ?' ಎಂದು ಕೇಳಿದಳು. ಉಸ್ಮಾನನು "ರಾತಿ) 
ಬಹಳ ಹೊತ್ತಾಗಿರುವಕಾರಣ ಸಂಗಡ ಬಂದು ಅಂತಃಪುರದಲ್ಲಿ ನಿನ್ನನ್ನು ಏಟ್ಟು 
ಬರುವೆನು? ಎಂದನ 

ಅಯಷೆಯು oe ದಾಸಿಯರಿಗೆ ಜಾಗರೂಕತೆಯಿಂದ ನೋಡಿಕೊಂಡಿರ 
ಬೇಕೆಂದು ಹೇಳಿ ತನ್ನ ತಾಯಿಯ ಗೃಹಾಭಿಮುಖವಾಗಿ ಹೋದಳು. ಹೋಗುತ 
ಹಾದಿಯಲ್ಲಿ WA. nw ಅಯಷೆಯನ್ನು ಕುರಿತು, "ನೀನು ರಾತ್ರಿಯಲ್ಲಾ 
ರಾಣಿಯವರೊಂದಿಗಿರುವೆಯಾ?' ಎಂದು ಕೇಳಿದನು 

ಅಯಷೆಯು, "ಇಲ್ಲ, ಪುನಃ ರಾಜಪುತ್ರನ ಬಳಿಗೆ ಹಿಂದಿರುಗಿ ಬರುವೆನು' 
ಎ೦ದಳು. 

ಉಸ್ಪ್ಹಾನ್‌-ಅಯಸೆ! ನಿನ್ನ ಗುಣಾತಿಶಯಕ್ವಳವಿಲ್ಲ; ನೀನಾ ಮಹಾಶತ್ರು 
ವಿಗೆ ಮಾಡುವಷ್ಟು ಶುಶ್ರೂಷೆಯನ್ನು ಭಗಿನಿಯಾದವಳು ತನ್ನ ಭಘಿತೃವಿಗೂ 
ಮಾಡಳು; ನೀನ ನವಸನ್ನು ಮೃತ್ಯುವಿನ ಮುಖದಿಂದ ತಪ್ಪಿಸಿ ಅವ ಮೆಗೆ ಪುಣದಾನ 
ವನ್ನು ಮಾಡುತ್ತಿ. 

ಅಯಷೆಯು ಭುವನವನ್ನು ಮೋಹಗೊಳಿಸುವ ಮಂದಹಾಸಯುಕ್ಸೆಯಾಗಿ, 


ಎರಡನೆಯ ಪರಿಚೆ ಕ್ಸೇದ ೯೫ 


"ಉಸ್ಮಾನ್‌! ea ಸ್ವಭಾವತಃ ಹೆಂಗಸು; ರೋಗಫೀಡಿತರ ಸೇವೆಯನ್ನು 
ಮಾಡುವುದೆನಗೆ ಪರಮ ಧರ್ಮವು; ಗವ ಸೇವೆಮಾಡದಿದ್ದರೆ ದೋಷ 
ವಾಗುವುದು; ನಾನು ಧರ್ಮಬದ್ಧಳಾಗಿ a arenes ಸೇವೆಯನ್ನು ಮಾಡಿದ 
ರದು ಶ್ಲಾಘ್ಯವಲ್ಲ; ಮಾಡತಕ್ಕ. “ಲಸವನ್ನು ಯಾತರ ಗು, ಆದ 
ರಾತನು ನಿನಗೆ ಪರಮ ವೈರಿಯಾಗಿದ್ದಾನೆ ; ರಣಸ್ಸೇತ್ರದಲ್ಲಿ ನಿನ್ನ ಶೌರ್ಯ ದರ್ಪ 
ವನ್ನು ಖಂಡಿಸಲು ಪುತಿಯೋಗಿ*ಯಾಗಿದ್ದಾನೆ; ನಿನ್ನ ಸ್ವಹೆಸ್ತ್ಮದಿಂದವನೀ ಸ್ಥಿತಿಗೆ 
ತರಲ್ಪಟ್ಟಿದ್ದಾನೆ; ಅಂತಹವನಿಗೂ ನೀನು ಅಹೋರಾತ್ರಿ ಅವನ ಬಳಿಯಲ್ಲಿದ್ದುಪ 
ಚಾರಗಳನ್ನು ಮಾಡಿಸುವುದಕ್ಕೆ ಸಲುವಾಗಿ ನಿಜವಾಗಿ ನೀನು ಪ್ರಶಂಸಾ 
ಭಾಜನನು; ನಾನು ಶ್ಲಾಘನಾರ್ಹಳಲ್ಲ' ವೆಂದು ಹೇಳಿದಳು. i 

ಉಸ್ಮಾನನು ಸ್ವಲ್ಪ ನಾಚಿಕೆಗೊಂಡವನಾಗಿ, "ಅಯಸೆ! ನೀನು ನಿನ್ನ ಮೃದು 
ತರವಾದ ಸ್ವಭಾವದಂತೆ ಪ್ರಪಂಚದಲ್ಲೆಲ್ಲರೂ ಇರುವರೆಂದು ಭಾವಿಸುತ್ತಿ,; ಆದರೆ ನನ್ನ 
ನಿವ ಅಷ್ಟೊಂದು ಪಾರಮೂರ್ಥಕವಾದುದಲ್ಲ; ಜಗತ್ಸಿಂಹನು ಆರೋಗ್ಯ 
ಲಾಭವನ್ನು ಹೊಂದಿದರೆ, ನಮಗುರಿಟಾಗುವ ಆದಾಯವನ Y ನೀನು ಯೋಚಿಸ 
ಲಾರದೆ Pe ರಾಜಕುಮಾರನು ಮೃತನಾಗಿಹೋದರೆ ನ ರಾಯ 
ವಿಲ್ಲವೆಂದು - ಹೇಳುವುದಕ್ಕೂ ಆಗದು! ಏಕೆಂದರೆ, ಯುದ್ಧಾಂಗಣದಲ್ಲಿ ಮಾನ 
ಸಿಂಹನು ಮಗನಿಗಿಂತ ಕಡಿಮೆಯಾದವನಲ್ಲ, ಬಬ್ಬ ಯೋದ್ಧ ನೊಡನೆ ಹೋರಾಡು 
ವುದಕ್ಕೆ ಬದಲಾಗಿ ಇಬ್ಬರ ಸಂಗಡ PL ಸಗ ಹೀಗೆಂದು 
ಯೋಚಿಸಿದರೆ ಸ ಜಾ ಮರಣವು ನಮಗಾದಾಯಕರವೆಂತಲೇ ಹೇಳ 
ಬೇಕು. ಆದರೆ ಒಗತ್ಸಿಂಹನು ಆರೋಗ್ಯವನ್ನು ಹೊಂದಿ ನಾವವನನ್ನು ಸೆರೆಯ 
ಳ್ಲಿಟ್ಬುಕೊಂಡಿದ್ದರೆ, ಮಾನಸಿಂಹನನ್ನು ನಮ್ಮ ಕೈಯ ಲ್ಲಿಟ್ಟುಕೊಂಡಹಾಗಾಗು 
ವುದು. ಆತನು ತನ್ನ ಪ್ರಿಯ ಪುತ್ರನ ಬಿಡುಗಡೆಗೆ ಸಲುವಾಗಿ ನಮಗೆ ಮಂಗಳ 
ಜನಕವಾದ ಸಂಧಿಯನ್ನೆಸಗುವನು; ೪ ಅದೂ e ಅಲ್ಲದೆ, SF) ರಬಾದಷಹನೂ ಅಂತಹ 
GB TOG ಸೇನಾಪತಿಯನ್ನು ಪುನಃ ಚಿ ಗರೂಡ! ಸಂಧಿ 
ಯನ್ನು ನಡೆಯಿಸುವುದಕ್ಕೆ ಸಮ್ಮತನಾಗುವನು; ಹಾಗೂ ನಾವು wig ow 
ನನ್ನು ತ್‌ ವದಿಂದುಪಚರಿಸಿ, ಅದರಿಂದವನಿಗೆ ಆರೋಗ್ಯವಾದರೆ ಅವನೂ ಕೃತ 
t Son ನಮಗನುಕೂಲವಾದ ಸಂಧಿ ನಿಬಂಧನೆಗಳಾಗುವುದರಲ್ಲಿ ಯತ್ನ 
ಪಡುವನು ; ಅವನು ಯತ್ನ ಪಟ್ಟಿ ರದು ಏಫಲವಾಗದು ; ಒಂದುವೇಳೆ, ಅದಾವ 
ದಾಗದಿದ್ದರೂ, ಕಡೆಗೆ ಒಗತ್ಸಿಂಹನ ಸ್ವಾಧೀನಲಾಭಕ್ಕೆ ಸಲುವಾದರೂ ಮಾನ 
ಸಿಂಹನು ಮಗೆ ಹೆಚ್ಚು ಹಣವನ್ನು ಕೊಡಬೇಕಾಗುವುದು ; ಅವನ ಪ್ರಾಣವು, 
ಸಮುಖ ROND, ಮದಲ್ಲಿ ನಾವು ಹೊಂದುವ ಜಯಕ್ಕಿಂತ, ಅಧಿಕಮೌಲ್ಯವುಳ್ಳುದು 
ದಾಗಿರುವುದು'. ಎಂದನು 


* ಪ್ಪ ತಿಯೋಗಿ - -=ಐದುರಾಳಿ, 


Ck ದುರ್ಗೇ ಶನಂದಿನಿ 


ಉಸ್ಮ್ಮಾನನು ಅಷ್ಟೊಂದು ದೂರ ಆಲೋಚಿಸಿಯೇ ರಾಜಪುತ್ರನ ಆರೋಗ್ಯ 
ವಿಚಾರದಲ್ಲಿ ಯತ್ನ ಶೀಲನಾಗಿರಬಹುದು, ಸಂದೇಹವಿಲ್ಲ. ಆದರದಕ್ಕೆ ಮತ್ತೊಂದು 
ಕಾರಣವುಂಟು, ಕೆಲವರು, ತಮ್ಮನ್ನಿ ತರರು ದಯಾಳುಸ್ತಭಾವದವನೆಂದು ದೂರುವ 
ರೆಂಬ ಲಜ್ಜಾಭಯದಿಂದ ಕಾಠಿಣ್ಯವನ್ನು ತೋರುವವರಂತೆ ನಟಿಸಿ, ದಯಾ 
ಶೀಲತೆಯು ಹೆ೦ಗಸಿಗೆ ಮಾತ್ರ ಸ್ವಭಾವಸಿದ್ಧವಾಗಿ ತಕ್ಕುದುಡೆಂದು ಅಪಹಾಸ್ಯ 
ಮಾಡುತ್ತ, ತಾವೇನೋ ಪರೋಪಕಾರವನ್ನೇ ಮಾಡುತಿರುವರು; ಅದನ್ನು 
ಕುರಿತು ಜನರು ಚರ್ಚಿಸಿ ಕೇಳಿದರೆ, ಅವರದಕುತ್ತರವಾಗಿ, ತಮಗದರಿಂದ 
ಪುಯೋ ಜನವ್ರುಂಟಿಂಬ ನೆಪವನ್ನು ಹೇಳುವರು. ಅಯಷೆಯು wv, ers, 
ಸ್ವಭಾವದವನೆಂದು ಚೆನ್ನಾಗಿ ಬಲ್ಲಳಾಗಿ, ನಗುತ ನಗುತ, "ಉಸ್ಮಾನ್‌ ಎಲ್ಲರೂ 
ನಿನ್ನಹಾಗೆ ಸ್ವಾರ್ಥಪರತೆಯಲ್ಲಿ ದೂರದರ್ಶಿಗಳಾಗಿದ್ದರೆ ಪ್ರಪಂಚದಲ್ಲಿ ಬೇರೆ 
ಧರ್ಮವೇ ಆವಶ್ಯಕವಿರದು' ಎಂದು ಹೇಳಿದಳು. 

MA Sao ತನ್ನ ಹೇಳಿಕೆಯನ್ನೇ ಸ್ಥಿರಪಡಿಸಿಕೊಳ್ಳಲು ಪ್ರಯತ್ನ ಪಡುವವ 
ನಂತೆ ಮತ್ತೂ ಹೆಚ್ಚು ಮೃದುವಾದ ಸ್ವರದಿಂದ, "ನಾನು ಪರಮಸ್ವಾರ್ಥಪರ 
ನೆಂಬುದಕ್ಕೆ ಮತ್ತೊಂದು ದೃಷ್ಟಾಂತವನ್ನು ತೋರಿಸುವೆನು ' ಎಂದು ಹೇಳಿದನು. 

ಅಯಷೆಯು ಮಿಂಚಿಸಿಂದೊಡಗೂಡಿದ ಮೇಘಸದೃಶವಾದ ಕಣ್ಣುಗಳಿಂದ 
ಉಸ್ಮಾನನನ್ನು ದೃಷ್ಟಿಸಿ ನೋಡಿದಳು. ಉಸ್ಮಾನನು ಹೇಳೆತೊಡಗಿದನು— 
" ನಾನೆನ್ನ ಹೃದಯದಲ್ಲಿ ನಾಟಿರುವ ಆಶಾಲತೆಯನ್ನು ಜಲಸೇಚನಾದಿಗಳಿಲ್ಲದೆ 
ಮತ್ತೆಷ್ಟು ದಿನಗಳತನಕ ಸಂರಕ್ಸಿಸಿಕೊಂಡಿರಲಿ?' ಎಂದನು. ಅದನ್ನು Bee 
ಅಯಷೆಯ ಮುಖಕಾಂತಿಯು ಗಂಭೀರಭಾವವನ್ನು ತಾಳಿತಲ್ಲದೆ ಹೆಚ್ಚು ಹೊಸ 
ಸೌಂದರ್ಯದಿಂದೊಡಗೂಡಿದವಳಾಗಿ, "ಆ ವಿಚಾರವನ್ನು ಕುರಿತು ನಮ್ಮ ತಂದೆ 
ಯಲ್ಲಿ ಪ್ರಸ್ತಾಪಿಸು, ನಿನಗವನಾವದನ್ನಾದರೂ ಇಲ್ಲವೆಂದು ಹೇಳನು' ಎಂದಳು. 

ಉಸ್ಮಾನ್‌ ನಾನು ಅಲ್ಲಿಯೂ ನಿಚಾರಮಾಡದೆ ಇಲ್ಲ. 
ಅಯಪಷೆ--ಅವನೇನೆಂದನು? 

ಉಸ್ಕಾನ್‌--ಅವರು, ನೀನಾರನ್ನು ವರಿಸುವಿಯೋ ಅಂತಹವನಿಗೆ ನಿನ್ನನ್ನು 
ಧಾರೆಯೆರಿಯಬೇಕೆಂದು ನಿಮ್ಮ ತಾಯಿಗೆ ವಾಗ್ದಾನವನಾಡಿರುವುದಾಗಿ ಹೇಳಿದರು. 
ಅದರಿಂದಿನವರೆಗೂ ನಿನ್ನ ಮನಸ್ಸನ್ನರಿಯಲಾರದವನಾಗಿದ್ದೇನೆ, 

ಅಯಷೆಯು ಪುನಃ ಹರ್ಷೋತ್ಪುಲ್ಲವದನೆಯಾಗಿ, "ಆವಾಗಾವ ಪುರುಷನು 
ನಾರಿಯ ಹೃದಯವನ್ನ ರಿತವನಾಗಿರುವನು?' ಎಂದಳು. 

ಉಸ್ಮ್ಮಾನ್‌--ಅದರಿಂದ ನಾನೇನೆಂದು ತಿಳಿದುಕೊಳ್ಳಲಿ ? 

ಅಯಷೆ--ನಿನ್ನನ್ನು ಖ್ರೀತಿಸುತ್ತೇನೆಂದು ತಿಳಿಯಬೇಕು. 

ಉಸಾನನ ಮುಖವು ಹರ್ಷದಿಂದ ವಿಕಸಿತವಾಗಿ, "ನೀನು ವರಿಸಿದ ನಿನ್ನ 
ವಲ್ಲಭನೆಂದು ತಿಳಿಯಲೆ?' ಎಂದನ್ನು, 


ಮೂರನೆಯ ಪರಿಚ್ಛೇದ ೯೭ 


ಆಯಹಷೆ- ಸೀನು ನನ್ನ ಪ್ರಿಯತಮನಾದ ಸೋದರನೆಂದು ಪ್ರೀತಿಸು 


ಆ ಮಾತು ಕಿವಿಗೆ ಬೀಳುತಲೇ, ಉಸ್ಮಾನನ ಮುಖವು ಬಾಡಿ ಮಲಿನ 

bod 
ವಾಯಿತು-ಅವನು, "ಅಯ್ಯೊ, ಸೃಷ್ಟಿಕರ್ತನೆ! ಇಷ್ಟು ದಿನಗಳಾದ ಬಳಿಕ 
ಈ ಮಾತೆ!!! ಹಾ! ಕುಸುಮಮಧ್ಯೆದಲ್ಲ ಪಾಷಾಣವಿಟ್ಟಂತೆ, ಅಂತಹ ಕುಸುಮ 
ಸಮನಾದ ದೇಹದಲ್ಲೆಂತಹ ಪಾಷಾಣಮಯವಾದ ಹೃದ ಯವನಿಟ್ಟೆ !' ಎ೦ದು 
ಕೊಂಡು ಸಂಕಟದಿಂದ, ಅಯಷೆಯನ್ನ ವಳ ತಾಯಿಯ ಕೊಟಿಡಿಯ ಬಾಗಿಲವರಿಗೆ 


ಕರೆತಂದುಬಟ್ಟು ಹಿಂದಿರುಗಿ ಹೊರಟುಹೋದನು. 


ಮೂರನೆಯ ಪುಚ್ಚೀದ 
ನೀನು ತಿಲೋತ್ತನೆಯಲ್ಲನೆ? 
a ಎರುದಿನ ಪ್ರದೋಷಕಾಲದಲ್ಲಿ ಒಗತ್ಸಿಂಹನು ಮಲಗಿದ್ದ ಕೊಟಡಿಯೊಳಗೆ 
Y ಅಯೆಷೆ ಪಸ WA RAW, ವೈದ್ಯನೂ ನಿಶೈಬ್ಬವಾಗಿ ಕುಳಿ 
ತಿದ್ದರು. ಅಯಷೆಯು ಮಂಚದಮೇಲೆ ALD, ದಿಂದ ವ್ಯನವನ್ನು ಬೀಸು 
3.050. ವೈ ದೈನು 7 7 ED B ಚಗತ್ತಿಂಹನ ನಾಡಿಯನ್ನು ಹಿಡಿದು 
ನೋಡ.ತಿದ್ದನು. ಜಗತ್ತಿ೦ಹನು ಆಚೇತನನಾಗಿದ್ದನು. ವೈದ್ಯನು, ಅಂದು 
ರಾತಿ) ಜ್ರ ರಔಡು ವ ಸಮಯದಲ್ಲಿ ಪ್ರಾಯಶಃ ಜಗತ್ತಿಂಹಸಿಗೆ ಪ್ರಾಣಹೋಗುವ 
ಸಂಭವವಂತಖೂ, ಆ ಏಷಮಕಾಲವ್ರ ಕಳೆದುಹೋದರೆ ಭಯವಲ್ಲದೆ ನಿಶ್ಚಿಂತೆ 


J ಎ 


ತಾ ಒದು ಕುವನೆಂಕಲೂ ಹೇಳಿದ್ದನು. ಬ್ರರಬಡುವ ಕಾಲವು KIPYA 


ot 


ತಿದ್ದಕಾರಣ, ಅಲ್ಲಿದ್ದವರೆಲ್ಲರೂ ಭಯೆಗೆ) HOV) ಉಸಿರನ್ನು ಬಿಡುವುದಕ್ಕ್ಯೂ 
ಹೆದರುತ್ತ ಕುಳಿತಿದ್ದ ರು ಚಿಕಿತ್ಸ ಕನು ಬಾರಿಬಾರಿಗೂ ನಾಡಿಯನ್ನು ಹಿಡಿದು 
ನೋಡುತ್ತ, " ನಾಡಿಯು ದುರ್ಜಿಅವಾಯಿತು, ಹೆಚ್ಚು ದುರ್ಬಲವಾಯಿಶು, 
ಸ್ವಲ್ಪ ಆಡುತ್ತದೆ' ಎಂದು ಮುಂತಾ ಆಗಾಗ್ಗೆ Boys 'ತೇಳುತಿದ್ದನ ನು. ಕಡೆಗೆ 
ವೈದ್ಯನು, ಮಹಖ ಬಾಡಿದವಸಾಗಿ, " ಮೃತ್ಯುಕಾಲವು ಸಂಪ್ರಾಪ್ಕವಾಯಿತು |’ 
ಎಂದನು. 

ಆಯಷೆಯೂ ಉನ್ಮಾನನೂ ಸಿಸ್ಪಂದನಯನರಾಗಿ ಕೇಳುತ್ತಿದ್ದರು. 
ಪಂಡಿತನು ನಾಡಿಯನ್ನು ಹಿಡಿದಿದ್ದನು, 

ಕೆಲವ್ರು ನಿಮಿಷಗಳಾದ ಬಳಿಕ ವೈದ್ಯನು, "ನಾಡಿಯ ಗತಿಯು ಮಂದ. 


ವಾಯಿತು!” ಎಂದನು. ಆಯೆಷೆಯ ಮುಖವು ತ. a2, ಜಾ 

ಹಬಾತ್ತು ಜಗತ್ತಿಂಹನ ಮ. 

ದೃಢಮುಷ್ಟಿಯಾಗಿ ಸೇದಿಕೊಂಡವು. ಕಣ್ಣುಗಳು ees ಆಯ ree 
7 v 


oE 
ch 
5 
di 
g 
CL 
ದ್ರಿ 
ಲ 
“ಯ 
ತ 
2 
J 
2 
Cc 
GL 
€ 
Oo 
D3 
U 
= 
ok 
= 
SE 
e 


೪೮ ದುರ್ಗೇಶನಂದಿನಿ 


“ ಕೃತಾಂತನ ಪೂರ್ಣಗ್ರಾಸವಾಯಿತು! ಹೆಚ್ಚು ವಿಳಂಬವಿಲ್ಲ' ಎಂದು ತಿಳಿದಳು. 
ಆಗ ವೈದ್ಯನು ಕೈಯಲ್ಲಿ ಔಷಧಪಾತ್ರೆಯನ್ನು ಸಿದ್ಧವಾಗಿ ಹಿಡಿದಿದ್ದವನಾ 
ಲಕ್ಷ್ಮಣಗಳನ್ನು ಕಂಡೊಡನೆ ಕೈಯಿಂದ ರೋಗಿಯ ಬಾಯನ್ನು ತೆರೆದು ಪಾತ್ರೆ 
ಯಲ್ಲಿದ್ದ ಔಷಧವನ್ನು ಕುಡಿಸಿದನು. ಅರ್ಧ ಔಷಧವು ಹೊರಗೆ ಚಲ್ಲಿ ಸ್ವಲ್ಪ 
ಮಟ್ಟಿಗೆ ಹೊಟ್ಟೆಗೆ ಹೋಯಿತು. ಔಷಧವು ಹೊಟ್ಟಿಗೆ ಹೋದಬಳಿಕ ರೋಗಿಯ 
ರೋಗದ ಚಿಹ್ನೆಗಳು ಬದಲಾಯಿಸುತ್ತ ಬಂದುವು. ವಿಕಟಾಕಾರವು ಹೋಗಿ 
ಮುಖವು ಶಾಂತಸ್ವಭಾವವುಳ್ಳದುದಾಯಿತು. ಶ್ರೇತವರ್ಣವು ತಿರುಗಿ ಕುಮ 
ವಾಗಿ ರಕ್ತಸಂಚಾರವುಂಟಾಯಿತು. ಕೈಗಳ ಬದ್ಧಮುಷ್ಟ್ರಿಯು ವಿಮೋಚನ 
ವಾಯಿತು. ಕಣ್ಣುಗಳು, ದೃಷ್ಟಿಯು ಸರಿಯಾಗಿ Wes ಕೋಮಲ ಏಕಾಸವನ್ನು 
ಹೊಂದಿದವು... ಪಂಡಿತನು ತದೇಕಾಯತ್ತಚಿತ್ತನಾಗಿ ಅನೇಕ ನಿಮಿಷಗಳು 
ನಾಡಿಯನ್ನು ಕಿವಿಗೊಟ್ಟು ಪರೀಕ್ಷಿಸಿ ಬಳಿಕ, "ದೇವರ ದಯೆಯಿಂದಿನ್ನು ಭಯ 
ವಿಲ್ಲ ಕಾಲಕುಮೇಣ ಆರೋಗ್ಯವಾಗುವುದು' ಎ೦ದು ಸಂತೋಷಿತನಾಗಿ 
ಹೆಕ್ಕಳದಿಂದ ಹೇಳಿದನು. 

ಉಸ್ಕಾನನು "ಜ್ವರಬಿಟ್ಟಿತೆ?' ಎಂದು ಕೇಳಿದನು. 

WATS, ಬಿಟ್ಟಿತೆಂದನು. 

ಅಯಷೆಯೂ WA, AAS ಹೈಷ್ಟಚಿತ್ಯರಾದರು; ವೈದ್ಯನು, "ಮತ್ತೇನೂ 
ಭಯವಿಲ್ಲ; ನಾನಿನ್ನಿಲ್ಲಿದ್ದು ಪ್ರಯೋಜನವಿಲ್ಲ; ಔಷಧವನ್ನು ರಾತ್ರಿ ಎರಡನೆಯ 
ರುೂಮದವರೆಗೂ ಆಗಾಗ್ಗೆ ಕೊಡುತಿರಬೇಕು' ಎಂದು ಹೇಳಿ, ಕೆಲವು ಔಷಧ 
ಗಳನ್ನು ಕೊಟ್ಟು ಹೊರಟುಹೋದನು. ಉಸ್ಮಾನನು ಎರಡು ಮೂರು ಘಂಟೆಯ 
ಹೊತ್ತು, ಕುಳಿತಿದ್ದವನು ಒಳೆಕ ತನ್ನ ಮನೆಗೆ ಹೊರಟುಹೋದನು--ಅಯಷೆಯು 
ಮೊದಲನಂತೆ ಮಂಚದಮೇಲೆ ಕುಳಿತಿದ್ದು ಔಷಧಾದಿಗಳನ್ನು ಸೇವನೆವತಾಡಿ 
ಸುವುದರಲ್ಲಿ ಅವಿರತಳಾಗಿದ್ದಳು. 

ರಾತ್ರಿ ಎರಡನೆಯ ರಾಮಕ್ಕೆ ತುಸು ಮುಂದಾಗಿ ರಾಜಕುಮಾರನ 
ನಯನೋನ್ಮೀಲನವಾಯಿತು. BOA ಕೋಮಲವಾದ WPL ಮುಖ 
ಕಮಲವು ಮೊದಲವನ ದೃಷ್ಟಿಗೆ ಬಿದ್ದಿತು. ಅಯಷೆಯು ಅವನ ಕಟಾಕ್ಸದ 
ಭಾವವನ್ನು ನೋಡಿ, ಅವನಿಗೆ ಬುದ್ಧಿಭ್ರಮೆಯುಂಟಾಗಿ, ಆವದನ್ನೋ ಸ್ಮರಿಸಿ 
ಕೊಳ್ಳುವುದರಲ್ಲಿ ಪ್ರಯತ್ನವು ವಿಫಲವಾದುದಕ್ಕೆ ಸಲುವಾಗಿ, ಸಂಕಟಪಡುತಿದ್ದ 
ನೆಂದು ತಿಳಿದಳು. ಜಗತ್ಸಿಂಹನು ಸ್ಪಲ್ಪ ಹೊತ್ತಾದ ಬಳಿಕ BOR ow wo, 
ಕುರಿತು, "" ನಾನೆಲ್ಲಿದ್ದೇನೆ?” ಎಂದು ಕೇಳಿದನು. 

ಅಯ ಷೆಯು, ""ಕತಲೂಖಾನನ ದುರ್ಗದಲ್ಲಿರುವಿರಿ' ಎಂದಳು. ರಾಜ 
ಕುಮಾರನು, ಪುನಃ ಏನನ್ನೋ ಜ್ಞಾಪಿಸಿಕೊಂಡು, “TOG es ಒಂದೆನು?'' 
ಎಂದನು. 


ಮೂರನೆಯ ಪರಿಚ್ಛೇದ re 


ಅಆಯಷೆಯು ಸ್ವಲ್ಪಹೊತ್ತು, ನಿರುತ್ತರಳಾಗಿದ್ದು, ಒಳಿಕ, ""ತಾವು ರೋಗ 
ಪೀಡಿತರಾಗಿದ್ದೀರಿ'' ಎಂದಳು. 

ರಾಜಕುಮಾರನು ಸ್ವಲ್ಪು ಯೋಜಿಸಿ, ತಲೆಯನ್ನಲ್ಲಾಡಿಸುತ್ತ, «ಇಲ್ಲ್ವಾ 
ನಾನಿಲ್ಲಿ ಬಂದಿಯಾಗಿ ಸೆರೆಯಲ್ಲಿದ್ದೇನೆ'' ಎಂದನು. ಹಾಗೆ ಹೇಳುವಾಗ ಅವನ 
ಮುಖದಲ್ಲೇನೋ ಭಾವೋದಯವಾಗಿದ್ದಂತೆ ತೋರಿತು. 

BAI ಸುಮ್ಮನಿದ್ದು, ಅವನ ಚಜ್ಞ್ಯಾಪಕಶಕ್ತಿಯು YRA Bo 
ವಾಗಿರುವುದೆಂದು ತಿಳಿದಳು. 

ಕಣಕ ಪರದಲ್ಲಿ ರಾಜಕುಮಾರನು, "ನೀನಾರು?' ಬಂದು ಕೇಳಿದನು. 

ಅಯಷೆ ಯು, "ನಾನು ಅಯೆಷೆ'' ಎಂದಳು. 

ರಾಜಕುಮಾರ--ಅಯಷೆಯೆ ಸ್ನುವಳಾರು ? 

ಅಯಸಷೆಕತಲೂಖಾನನ ಮಗಳು. 

ರಾಜಕುಮಾರನು ಹೆಚ್ಚು ಮಾತನಾಡಲಾರದೆ ಸ್ವಲ್ಪಹೊತ್ತು, ನಿಸ್ತಬ್ಧ 
ನಾಗಿದ್ದು ಬಳಿಕ, " ಎಷ್ಟು ದಿನಗಳಿಂದಿದ್ದೇನೆ' ಎಂದು ಕೇಳಿದನು. 

ಅಯಷೆ ನಾಲ್ಕು. ದಿನಗಳಿಂದ. 

ರಾಜಕುಮಾರ--ಮಂದಾರಣದುರ್ಗವಿನ್ನೂ ನಿಮ್ಮ ವಶದಲ್ಲದೆಯೆ ? 

ಅಯಷೆ--ಇದೆ. 

ರಾಜಕುಮಾರ (ಸ್ವಲ್ಪ ವಿಶ್ರಾಮವನ್ನು ತೆಗೆದುಕೊಂಡು) ವೀರೇಂದ್ರುಸಿಂಹ 
ನೇನಾದನು? 

ಆಯಷೆ--ಇವೀರೇಂದ್ರಸಿಂಹನು ಸೆರೆಯಲ್ಲಿದ್ದಾನೆ, ಇಂದವನ ವಿಚಾರಣೆ. 

ಅದನ್ನು ಕೇಳಿ ಜಗತ್ತಿಂಹನ ಮುಖವು ಪೂರ್ವಾಪೇಕ್ಸೆ ಹೆಚ್ಚು ಬಳಲಿತು. 
ಪುನಃ ಆಯನೆಯನ್ನು ಕುರಿತು, "ಅವನ ಅರಮನೆಯಲ್ಲಿದ್ದವರ ಗತಿಯೇನಾ 
ಯಿತು?' ಎಂದು. ಕೇಳಲು; ಅಯಷೆಯು ಉದ್ವಿಗ್ನ ಚಿತ್ರಳಾಗಿ, "ಆನಿಚಾರ 
Ban ತಿಳಿಯದು ' ಎಂದಳು. 

ರಾಜಕುಮಾರನು ಅಸ್ಫುಟವಾಗಿ ಏನೇನನ್ನೋ ಹೇಳಿಕೊಂಡುದುದರಲ್ಲಿ 
“ತಿಲೋತ್ತಮೆ ಎಂಬೊಂದು ಮಾತು ಅಯೆಷೆಗೆ ಕೇಳಿಒಂದಿತು. 

ವೈದ್ಯನು ಕೊಟ್ಟಿದ್ದ ಸುಸ್ವಾದು ಔಷಧವನ್ನು ತರಲು ಅಯಷೆಯು ಖದ್ದು 
ಹೊರಟಳು. ರಾಜಕುಮಾರನಾಗವಳಾ ದೋಧೂಯಮಾನವಾದ ಕರ್ಣಾಭರಣ 
ಸಂಯುಕ್ತ ಕವೋಲವನ್ನೂ ಅವಳಾ ಅತಿಸೌಂದರ್ಯವಾದ ದೇಹಕಾಂತಿಯನ್ನೂ 
ಅನಿಮಿಷನಯನನಾಗಿ ನೋಡುತ್ತಿದ್ದನು. ಆಯಷೆಯು ಔಷಧವನ್ನು ತಂದು 
ರಾಜಪುತ್ರುನಿಗೆ ಕುಡಿಸಿದಳು, 

ರಾಜಪುತ್ರನು ಔಷಧವನ್ನು ಕುಡಿದು, ‘ ರೋಗದಿಂದಚೇತನನಾಗಿದ್ದಾ 


A 
ಗಾವಳೋ ಸ್ವರ್ಗಲೋಕದ ದೇವಕನ್ಯೆಯೊಬ್ಬಳು ನನ್ನ ಪಾರ್ಶ್ವದಲ್ಲಿ ಕುಳಿತು 


೧೦೦ ಗುತ 


HGH AWA, ಮಾಡುತಿದ್ದ oš RS ವನ್ನು ಕಂಡೆನು; ನೀನವಳಲ್ಲವೆ? ನಿನ್ನ್ನ 
i ಪ ಎಂದನು. 
ುಗೆ ತಿ 


33 Hes, ಮೆಯೆಸ್ವ ಸ್ರವಾಗಿರಬಹುದು' ಎಂದಳು. 


ra 





ನಾಲ್ಕನೆಯ ಪರಿಚ್ಛೇದ 


ಅವಕುಂಶನವತಿ 
ಹ NTR ಒಯವಾದ ಒಂದೆರಡು ದಿನಗಳಮೇಲೆ ಒಂದಾನೊಂದು ದಿನ. 
ಮಧ್ಬಾಹ್ಮದ ಸಮಯದಲ್ಲಿ ಕತಲೂಖಾನನು ತನ್ನ ಅರಮನೆಯಲ್ಲಿ 
ದರ್ಬಾರನ್ನು ಮಾಡಿ ಚರತ ಕುಳಿತಿದ್ದನು... ಉಭಯ ಪಾರ್ಶ್ವಗಳಲ್ಲಿಯೂ 


ಸೀಬದ್ದರಾಗಿ ಪ-ರಿಷದ್ವರ್ಗದವರು ನಿಂತಿದ್ದರು. ಎದುರಿಗಿದ್ದ ಚೌಕದಲ್ಲಿ 
ಅನೇಕ ಸಹಸ್ರ ಒನರು ನಿಶ್ಮ ಬ ವಾಗಿ ನಮ್ರಭಾವದಿಂದ ನಿಂತಿದ್ದರು. ವೀರೇಂದ್ರ 
ಏಚಾರಣೆಗದು ASTIN. ದಿನವಾಗಿದ್ದಿತು. 

ಸಾಣಿಗಳಾದ ವಹರೇದವರು ಶೃಂಖಲಾಒಡ್ಡೆನಾಗಿದ್ದ ವೀರೇಂದ್ರ, 
ರ್ಬಾರಿನೆದುರಿಗೆ ಕರೆತಂದು ಸಿಲ್ಲಸಿದರು. ವೀರೇಂದ್ರುಸಿಂಹನ 
ಪಾಪೂರ್ಣವಾಗಿದ್ದ ರೂ ಭೀತಿಚಿಷ್ಟೆಗಳದರಲ್ಲಿ ಆಣುಮಾತ್ರವೂ 
ಕಂಡುಬರುತಿರಲಲ್ಲ; ತೇ us ಕಣ್ಣುಗಳಿಂದ ಆಗಿಕಣಗಳು 
ಸುರಿಯುತಿದ್ದವು; ನಾಸಿ ಕಾರಂಧ್ರವು ಪರ್ಧಿತಾಯತನೆವಾಗಿ ಕಂವಿತಮಾಗು 
ತಿದ್ದಿತು; ಹಲ್ಲುಗಳಿಂದ ಆಧೆರದಂಶನವನ್ನು ಮಾಡುತಿದ್ದನು. ಕತಲೂಖಾನನು 
ಏೀಠೇಂದ್ರಸಿಂಹನನ್ನು ಕುರಿತು, "ವೀರೇಂದ್ರಸಿ೦ಹ! ನಿನ್ನಪರಾಧವನ್ನು ಕುರಿತು 
ವಿಚಾರಮಾಡುವೆನು; ನೀನೆನಗೇಕೆ ವಿರುದ್ಧಾ ಚಾರಿಯಾದೆ?' ಬಂದು ಕೇಳಿದನು. 
ವೀಶೇಂದ)ಸಿಂಹನು ತನ್ನ ಲೋಹಿತಮೂರ್ತಿಯಿಂದ ಪ್ರ ಕಟಿತವಾದ ಕ್ರೋಧ 


ನಿಳೊಂಡು, "ನಿನಗೆ ವಿರುದ್ಧವಾಗಿ ಮಾಡಿರುವ SN ಮೊದ 


L 
L 
EL 
z 


ieee ಹೇಳು' ಎಂದನು. 

ಅಲ್ಲಿದ್ದ ದರ್ಬಾರಿನವನೊಬ್ಬನು, "ಅದಬಿಸಿಂದ ಮಾತನಾಡು ' 208% © 
ಸಿದನು, 

ಕತಲೂಖಾಗನು, "ಅನ ನಿಮಿತ್ತವಾಗಿ ನನ್ನ ಅಪ್ಪಣೆಯಂತೆ ಹಣವನ್ನೂ 
ಸೇನೆಯನ್ನೂ ಕಳುಹಿಸಲಸಮ್ಮತನಾದೆ?' ಎಂದನು. 


a 


e 
ನಿಂಹನು ಓರ್ಭಯನಾಗಿ, "ನೀನು ರಾಜವಿದ್ರೋಹಿ, ದಸ್ಯು, 
$1 


೦ sA 
3 ಜಸ Vad ಜಬ್‌ "a ೪, 
ನಿನಗೆ ದ್ರವ್ಯವ ಸ್ರಿ ಪೊಡಲೇಕೆ? ನಿವಗೆ ಸ್ಪನ್ಯವನ್ನು ಕೊಡಲೇಕ :' ಎಂದನು. 
ನೋಡುತಿದ್ದವರೆಲ್ಲರೂ, ತನ್ನ ತಲೆಯನ್ನು ತಾನೇ ಛೇದಿಸಿಕೊಳ್ಳಲುದ್ದುತ್ತ 
& v J 


ನಾಲ್ಕನೆಯ ಪರಿಚ್ಚೇದ ೧೦೧ 


ಕತಲೂಖಾನನು ಕ್ರೋಧದಿಂದ TOLE ಕಳೇಬರನಾದನು. ಆದರೆ 
ಕೋಧವನ್ನು ಸಂನರಣವಾಡುವಡನನಿಗೆ SIYRAT, ವಾಗಿದ್ದುದರಿಂದ Ad 
ಭಾವವನ್ನು ತಾಳಿ, "ನೀನು ನಮ್ಮ ಅಧಿಕಾರದಲ್ಲಿದ್ದು sated ST, ವನ್ನು 


ವೀರೇಂದ್ರ ನಿನಗೆ ಅಧಿಕಾರವೆಲ್ಲಿಯದು? 


ಹ 

ಕತಲೂಖಾನನು ಹೆಚ್ಚು ಕೋಧಾನ್ವಿತನಾ1), "ಎಲೈ ನೀಡ, ದುರಾತ್ಮನೆ ! 
ನಿನ್ನ ನಿಜಕಮೋ ಚಿತವಾದ ಫಲವನ್ನನುಭವಿಸುವೆ; ನಿ ನೀನೀಗಲೂ ಪ್ರಾಣದಿಂದರ 
ಬಹುದಾಗಿದ್ದಿತು; ಆದರೆ ನೀನು ನಿರ್ಬೋಧನನು ; ಚ ಗರ್ವವೇ ನಿನಗೆ ಶತ್ರು 
ವಾಗಿ ನಿನ್ನ ಮರಣಕ್ಕೆ ಕಾರಣವಾಗಿಡೆ' ಎಂದನು. 

ವೀರೇಂದ್ರಸಿಂಹನು ಗರ್ವದಿಂದ ನಕ್ಕು, "ಕತಲೂಖಾನ ನ್‌! ನಾನಾವಾಗ 
ಸಿನ್ನೆದು೦ಗೆ ಶೃಂಖಲಾಬದ್ದ Dan ಬಂದೆನೋ ಆಗಲೇ ನಿನ್ನ ದಯೆಯುಂಟಾಗುವು 
BOW ದುರಾಶೆ WINI, ಮರೆತೆನು; ನಿನ್ನಂತಹ ಶತ್ರುವಿನ ದಯೆಯಿಂದ ಪ್ರಾಣ 
ವನ್ನುಳಿಸಿಕೊಳ್ಳು ವುರಿಂದೇನು ಪ್ರಯೋಜನ ನೀನೆನ್ನ ಸ್ರಾಣವಧೆಯನ್ನು ಮಾಡಿ 
ಅಷ್ಟರಲ್ಲಿಯೇ ತೈಪ್ಹನಾದರೆ, ನಿನ್ನನ್ನಾ ಶೀರ್ವದಿಸಿ ಕ ಪ್ರಾಣತ್ಯಾಗ 
ವನ್ನು ಮಾಡುವೆನು; ಆದರೆ ನೀನು ಪನಿತ್ರವಾದೆನ್ನ ಕುಲವನ AN ಕಳಂಕಮಾಡಿದೆ; 
ನೀನು ನನ್ನ ಪ್ರಾಣಕ್ಕಿಂತಲೂ ಅಧಿಕವಾದ ಪ್ರಾಣವನ್ನು' ಸ ಹೇಳುವುದ 
BY, ವೀರೇಂದ್ರನಿಗೆ ಮುಂದೆ ಮಾತು ಸಾಗದೆ ಕಂಠರೋಧವಾಯಿತು; ಸ್ವರವು 
NG Base ಲೋಚನಗಳು ಬಾಷ್ಟ್ಕಾಕುಲವಾದುವು. ಗರ್ನಿತನಾಗಿ ನಿರ್ಭೀಕ 
ನಾಗಿದ್ದಾ ವೀರೇಂದ್ರಸಿಂಹನು SAORTA ಮಗುವಿನಂತೆ ರೋದನ 
ಮಾಡಿದನು. 

ಕತಲೂಖಾನನು ಸ್ವಭಾವತಃ ಅತ್ಯ೦ತ ಕಾರಿಣ್ಯಹೃದಯನು, ಪರರ ದು8ಖ 
ದಲ್ಲುಲ್ಲಾಸವುಳ್ಳಿವನಾಗಿಡ್ಕುದರಿಂದ, ದರ್ಪಿಕನಾದ SND ಶತ್ರುವಿನ ಅವಸ್ಥೆ 
ಯನ್ನು ನೋಡಿ ಹಷೋ್‌ತ್ಸುಲ್ಲಸಯೆನನಾಗಿ, "ವೀರೇಂದ್ರ pea ನೀನೆನ್ನ 
ಲ್ಲೇಸೂ ಕೇಳಿಕೊಳ್ಳುವುದಲ್ಲನೆ? ನಿನಗೆ ಕಾಲವು ಸಖಾಸಿಸಿತು, ವಿವೇಚನೆಯನ್ನು 
ಮಾಡಿನೋಡು' ಎಂದನು. 

ವೀರೇಂದ್ರಸಿಂಹನ ಹೃದಯವನ ಶಿ ದಗ್ಗವಇಡುತಿದ್ದ ಸಂತಾಪಾಗ್ನಿಯು 
ರೋದನದಿಂದ ಸ ಸ್ವಲ್ಪ ಶಮನವಾಗಿ, ಪೂರ್ವಾ Foes ಸ್ಥಿರಭಾವದೊಡನೆ, "ನಾನು 
ಮತ್ತೇನನ್ಸೂ ಕೇಳಿಕೊಳ್ಳಿತಳ ದಿಲ್ಲ; ನನ್ನ ಪ್ರಾರ್ಧನೆಯೇನೆಂದರೆನಸ್ಸ ವಧೆ 
ಫಾರ್ಯವನ್ನು ಶೀಘುವಾಗಿ ಪೂರಿ ಗೊಳಿಸು ಎಂದನು. 

SEE ಮತ್ತಾವದು? 

ಉತ್ತರ ಈ ಒನ್ಮದಲ್ಲೆ ಮತ್ತಾವದೂ ಇಲ್ಲ. 


ಕತಲೂಖಾನ್‌-ಮರಣಕಾಲದಲ್ಲೆ ನಿನ್ನ ಗು ಸ ನೋಡುವು ದಿಲ್ಲವೆ? 


2 


z 
A 
>? 


೧೦೨ ದುರ್ಗೆೇಶನಂದಿನಿ 


ಪ್ರಶ್ನೆಯನ್ನು ಕೇಳಿ ಅಲ್ಲಿದ್ದ ಜನರೆಲ್ಲರೂ ಪರಿತಾಪದಿಂದ ನಿಶ್ಯಬ್ಧ 
ವಾಗಿದ್ದರು. 

ವೀರೇಂದ್ರನ ಕಣ್ಣುಗಳಲ್ಲಿ ಉಚ್ವಲಾಗ್ಲಿಯು ಪ್ರಜ್ವಲಸಿ, "ನಿನ್ನ ಗೃಹ 
ದಲ್ಲೆನ್ನ ಮಗಳು ಜೀವಿಕಳಾಗಿದ್ದರೆ ನಾನು ನೋಡಲಾರೆನು, ಮೃತಳಾಗಿದ್ದರವಳ 
ದೇಹವನ್ನು ತರಿಸು, ಮುದ್ಧಿಟ್ಟುಕೊಂಡು ಪ್ರಾಣವನ್ನು ಬಿಡುವೆನು? ಎಂದನು. 

ಅದನ್ನು ಕೇಳಿ, ಅಲ್ಲಿ ನೆರೆದಿದ್ದ ಅಸಂಖ್ಯಾಕ ಜನರೆಲ್ಲರೂ, ನೆಲದಮೇಲೊಂದು. 
ಸೂಜಿ ಬಿದ್ದರದರ ಶಬ್ದವನ್ನು ಫೇಳೆಬಹುದಾದಂತೆ ನಿಶ್ಯಬ್ದವಾಗಿ ನಿಸ್ತಬ್ಧ 
ರಾಗಿದ್ದರು. 

ಕೆತಲೂಖಾನನ ಇಬ್ಳತೆಯನ್ನು ತಿಳಿದು, ಪಹರೇದವರು ವೀರೇಂದ್ರಸಿಂಹ 
ನನ್ನು ವಧ್ಯಭೂಮಿಗೆ ಕೊಂಡೊಯ್ದರು. ವೀರೇಂದ್ರನಲ್ಲಿಗೆ ಕರೆತರಲ್ಪಡುವುದ. 
ರೊಳಗೆ ಮುಸಲ್ಮಾನನೊಬ್ಬನು ಬಂದು ವೀರೇಂದ್ರನ ಕಿವಿಯಲ್ಲೇನನ್ನೋ 
ಹೇಳಿದನು. ವೀರೇಂದ್ರನಿಗದು ಗೊತ್ತಾಗಲಿಲ್ಲ. ಮುಸಲ್ಮಾನನು ತನ್ನ ಕೈಲ 
ದ್ಹೊಂದು ಕಾಗದವನ್ನು ವೀರೇಂದ್ರನ ಕೈಯಲ್ಲಿ ಕೊಟ್ಟನು. ವೀರೇಂದ್ರನು ಅನ್ಯ 
BAA Hon ಕಾಗದವನ್ನು ಬಚ್ಚಿ ನೋಡಲಾಗದು ವಿಮಲೆಯ ಹಸ್ತಾಕ್ಚರ. 
ವಾಗಿದ್ದಿತು. ವೀರೇಂದ್ರನದನ್ನು ನೋಡಿ, ಅತ್ಯಂತ ಏರಕ್ಕನಾಗಿ ಕಾಗದವನ್ನು 
ಮುದುಡಿ ಬಸುಟುಬಿಟ್ಟನು. ಪತ್ರವಾಹಕನಾ ಬಿದ್ದಿದ್ದ ಪತ್ರವನ್ನು ತೆಗೆದು 
ಕೊಂಡನು. ಹತ್ತಿರ ನೋಡುತ್ತಿದ್ದವರಲ್ಲೊಬ್ಬನು ತನ್ನ ಪಕ್ಕದಲ್ಲಿದ್ದ ಮತ್ತೊಬ್ಬ 
ನನ್ನು ಕುರಿತು ಅನುಚ್ಚ ಸ್ವರದಿಂದ, "ಮಗಳ ಕಾಗದವೆಂದು ತೋರುತ್ತದೆ 
os?’ ಎಂದನು. | 

ಆ ಮಾತು ವೀರೇಂದ್ರನ ಕಿವಿಗೆ ಬಿದ್ದಿತು. ಆಗಲವನು ಶಬ್ದವು ಬಂದಕಡೆಗೆ 
ಮುಖವನ್ನು ತಿರುಗಿಸಿಕೊಂಡು, "ನನಗೆ ಮಗಳೆಂದು ಹೇಳುವವರಾರು? ನನಗೆ 
ಮಗಳಿಲ್ಲ' ಎಂದನು, 

ಪತ್ರವಾಹಕನು ಪತ್ರವನ್ನು ತೆಗೆದುಕೊಂಡು ಹೋಗುತ್ತಾ ಪಹರೇದವ 
ನನ್ನು ಕುರಿತು, ತಾನು ಹಿಂದಿರುಗಿ ಬರುವತನಕ ZJO ಹೇಳಿದ. 
ಪಹರೇದವನು, "ಅಪ್ಪಣೆಪ್ರಕಾರ'ವೆಂದು ಹೇಳಿದನು. 

ಕಾಗದವನ್ನು ತಂದವನು ಉದಾರಮನಸ್ಕನಾದ ಉಸ್ಮಾನ್‌ ಖಾನೆ 
ನಾಗಿದ್ದನು. 

ಉಸ್ಮಾನನು ಕಾಗದವನ್ನು ತೆಗೆದುಕೊಂಡು, ಅಂತಃಪುರದ ತಳಹದಿಯ. 
ಗೋಡೆಯ ಬಳಿಗೆ ಹೋದನು. ಅಲ್ಲೊಂದು ವಕುಳವೃಕ್ಚದ ಮರೆಯಲೊಬ್ಬ 
ಆವಕುಂಠನವತಿಯಾದ ಹೆಂಗಸು ನಿಂತಿದ್ದಳು. ಉಸ್ಮಾನನು ಅವಳ ಬಳಿ ಹೋಗಿ, 
ನಾಲ್ಕೂಕಡೆ ನೋಡಿ, ನಡೆದುದನೆಲ್ಲಾ ವಿವರವಾಗಿ ಅವಳಿಗೆ ತಿಳುಹಿದನು. , ಅವ 
ಕುಂಠನವತಿಯು, (ತಮಗೆ ಶ್ರಮಕೊಟ್ಟಿಂತಾಯಿತು; ಆದರೆ ತಮ್ಮಿಂದಲೇ 


ನಾಲ್ಕನೆಯ ಪರಿಚ್ಛೇದ aog 


ನಮಗೀ ದೆಶೆಯುಂಟಾಯಿತು; ನೀವೀ ಕೆಲಸವನ್ನು ಮಾಡಿಕೊಡಬೇಕು 
ಎಂದಳು, 

NEI ನನು ನಿಸ್ಕಬ್ಧನಾಗಿ ನಿಂತನು 

SE ಯು ಮನಃಕ್ಲೇಶವನ್ನ ನುಭವಿಸುತ್ತಾ ಕಂಪಿತ ಸ್ವರದಿಂದ, 
"ನೀವೀ ಕೆಲಸವನ್ನು ಮಾಡದಿದ್ದರೆ, ನಾನು ಅನಾಥಳು, ದೇವರು ನೋಡಿ 
ಕೊಳ್ಳಲಿ! ' ಎಂದಳು. 

ಉಸ್ಮ್ಮಾನ್‌ಖಾನ್‌--ತಾಯೆ! ನೀನರಿಯೆ, ಅದು ಬಹಳ ಅಪಾಯವಾದ 
ಕೆಲಸವಾಗಿದೆ; ಕತಲೂಖಾನನಿಗೆ ತಿಳಿದರೆ ನನಗವನು ಪ್ರಾಣಾಂತ ದಂಡನೆ 
ಯನ್ನು ವಿಧಿಸುವನು, 
ಹೆಂಗಸು--ಕತಲೂಖಾನನೆ! ನನಗೇಕೆ ವಂಚಿಸುವಿರಿ? ಕತಲೂಖಾನನು 
ನಿಮ್ಮನ್ನಾವ ವಿಧವಾಗಿಯೂ ಘಾತತಿಸನು, 

ಉಸ್ಮಾನನು, "ನೀನು ಕತಲೂಖಾನನನ್ನರಿಯೆ; ಆದರೂ ಚಿಂತಿಲ್ಲ, ನೆಡಿ, 
ನಿನ್ನನ್ನು ವಧ್ಯಭೂಮಿಗೆ ಕರೆದುಕೊಂಡು ಹೋಗುವೆನು' ಎಂದನು 

ಆದೇ ಪ್ರಕಾರ ಅವಕುಂಠನವತಿಯು ಉಸ್ಮಾನನ ಹಿಂದೆ ವಧ್ಯುಭೂಮಿಗೆ 
ಹೋಗಿ ಅಲ್ಲಿ VW FON ನಿಂತುಕೊಂಡಳು. ವೀರೇಂದ್ರಸಿಂಹನು ಅವಳನ್ನು 
ನೋಡದೆ ಭಿಕ್ಸ್ಟುಕವೇಷಧಾರಿಯಾದೊಬ್ಬ ಬ್ರಾಹ್ಮಣನ ಸಂಗಡ ಮಾತನಾಡು 
ತಿದ್ದನು, ಅವಕು೦ಠನವತಿಯು, ಮುಖಾವರಣದೊಳಗಿಂದಲೇ ನೋಡಿ HBF 
ವೇಷಧಾರಿಯನ್ನು ಅಭಿರಾಮಸ್ವಾ ವಿಯೆಂದು ಗುರುತಿಸಿದಳು. 

ವೀರೇ೦ದ್ರಸಿಂಹನು ಅಭಿರಾಮಸ್ವಾನಿಯನ್ನು ಕುರಿತು, "ಗುರುದೇವ! 
ಹಾಗಾದರೆ, ಅಪ್ಪಣೆಯನ್ನು ತೆಗೆದುಕೊಳ್ಳು el ತಮಗೆ ಮತ್ತೇನನ್ನು 
ಹೇಳಲಿ? ಇಹದಲ್ಲೆನಗೆ ಮತ್ತಾವುದೂ ಪ್ರಾರ್ಥನೀಯವಾದುದಿಲ್ಲ, ಆರಿಗೆ 
ಸಲುವಾಗಿ ಪ್ರಾರ್ಥಿಸಲಿ?' ಎಂದನು. 

ಅಭಿರಾಮಸ್ವಾಮಿಯು ವೀಠೇಂದುನಿಗೆ ಹಿಂದೆ ನಿಂತಿದ್ದ ಅವಕುಂಠನವತಿ 

GAN ಕೈಯಿ೦ದ ತೋರಿದನು. ವೀರೇಂದ್ರುನತ್ತಕಡೆ ಮುಖವನ್ನು ತಿರುಗಿಸಲಾ 
— ಅವಕುಂಠನವನ್ನು ತೆಗೆದುಹಾಕಿ, ವೀರೇಂದ್ರನ ಕೃಂಬಲಾಬದ್ಯ 
ವಾಗಿದ್ದ ಪಾದತಲದಲ್ಲಿ ಬಿದ್ದಳು. ವೀರೇಂದ್ರನು ಗದ್ಗದ ಸ್ನ ಸ 10800, " ವಿಮಲೆ!” 
ಎಂದು ಕೂಗಿದನು. 

ವಿಮಲೆಯು, " ಸ್ವಾಮಿನ್‌! ಪ್ರಭೋ! ಪ್ರಾಣೇಶ!' ಎಂದು ಹೇಳುತ್ತಾ, 
ಉನ್ಮಾದಿನಿಯಂತೆ ಅಧಿಕತರ ಉಚ್ಚ ಸ್ವರದಿಂದ, "ನಾನೀಗ ಪ್ರಪಂಚಕ್ಕೆಲ್ಲಾ 
ಹೇಳುತ್ತೇನೆ, ನನ್ನನ್ನಾರೂ ಅಡ್ಡಿಮಾಡರು, ಸ್ವಾಮಿ! ನನ್ನ ಕಂಠರತ್ನವೆ! 
ಎಲ್ಲಿಗೆ ಹೋಗುತ್ತಿ! ನಮ್ಮನ್ನೆ ಲ್ಲಿ ಬಟ್ಟು ಹೋಗುತ್ತಿ !' ಎಂದು ರೋದನ 
ಮಾಡಿದಳು. 





209 ತ್ತು ಶನಂದಿನಿ 


ವೀಕೇಂದ್ರನ ಕಣ್ಣುಗಳಲ್ಲಿ ಆನರ್ಗಳ ಅಶ್ರುಧಾರೆಯು ಸುರಿಯಲಾರಂಭ 
ವಾಗಿ, ವೀ ere. ಕೈಹಿಡಿದೆಬ್ಬಿಸಿ, "ವಿಮಲೆ! ನಾನು ಹೋಗುತ್ತೇನೆ, 
ನೀನೂ ನನ್ನ ಹಿಂದೆ ಬಾ' ಎಂದನು. 

ವಿಮಲೆಯು ಬರುವೆನೆಂದು ಹೇಳಿ, ಆರಿಗೂ ಕೇಳದಹಾಗೆ, "ಬರುತ್ತೇನೆ, 
ಆದರೆ ನನ್ನೀ ದುಃಖಕ್ಕೆ ಪುತೀಕಾರವನ್ನು ಮಾಡಿಕೊಂಡು ತಾವಿರುವಲ್ಲಿಗೆ ಬಂದು 
ಬಿಡುವೆನು? ಎಂದಳು. 

ನಿರ್ಮಾಣೋನ್ಸು ಖದೀಪದಂತೆ ವೀರೇಂದ)ನ ಮುಖವು ಹರ್ಷೋತ್ಸುಲ್ಲ 
ಮಾಗಿ, "ಮಾಡುವಿಯಾ? ಸ ಸಾಧ್ಯನೆ SP? ಎಂದು ಹೇಳಿದನು. 

ವಿಮಲೆಯು ತನ್ನ ಬಲಗ್ಗೆ ಯನ್ನು ತೋರಿಸುತ್ತಾ, "ಇದೇ ಕೈಯಿಂದ 
ಎಂದು ಹೇಳಿ, "ಈ ತ್ರೈಲಿರುವ ಚಾ ಸ್ತು ತ್ಯಾಗಮಾಡುತ್ತೆ, (ನೆ. ಅದರಿಂದಿನ್ನು 
ಪ್ರಯೋಜನವಿಲ್ಲ' ಎಂದು ಹೇಳಿ, ಕಂಕಣಾದಿ ಆಭರಣಗಳನ್ನು ದೂರ ಬಿಸು 
ಡುತ್ತಾ, "ಇನ್ನೀ ಕೈಗೆ ಹರಿತವಾದ ಲೋಹವು ಹೊರತು ಮತ್ತಾವ್ರದೂ 
ಆಭರಣವಾಗದು ' ಎಂದಳು. 

ವೀರೇಂದ್ರನು ಹೃಷ್ಟ ಚಿಕ್ಕನಾಗಿ, "ನೀನು ಮಾಡಬಲ್ಲೆ, ಒಗದೀಶನು ನಿನ್ನ 
ಮನೋರಧವನ್ನು ಸಫಲವನ್ನಾಗಿ ಮಾಡಲಿ!' ಎಂದು ಹೇಳಿ, "ಮತ್ತೇನು! ಈಗ 
ಹೋಗು ' ಎಂದನು, 

ಅವಕುಂಶನವತಿಯಾಗಿದ್ದ ವಿಮಲೆಯು, "ನನಗೀ ರೀತಿ ವೈಧವ್ಯ 
ಪ್ರಾಸಿ,ಯು ಹಣೆಯಲ್ಲಿ ಬರೆದಿದ್ದಿತು P ಎಂದೆ೦ದುಕೊ೦ಡು, ನಿವಾರ್ಯವಾಗದ 
ದುಃಖದಿಂದ ಹೊರಟುಹೋದಳು, 

ಅನ೦ತರ ವಧಕಾರ್ಯವು ನಡೆಯಿತು. 


ಐದನೆಯ ಪರಿಬ್ಛ €ದ 
ವಿತಂ ತು 


ಫಿ 82310339 ಎಲ್ಲಿ? ತಂದೆಯಿಲ್ಲದಾ ಆನಾಥಿಯಾದಾ ಬಾಲೆಯು ವಲ್ಲಿ ) 
ವಿಮಲೆಯು ಎಲ್ಲಿಗೆ ಹೋದಳು? ಐ ಮಲೆಯು ತನ್ನ ಸ್ಪ ವಿಯ 33 Ge 
ಭೂಮಿಗೆಲ್ಲಿಂದ ಒಂದು ದರ್ಶನವನ್ನು ತೆಗೆದುಕೊಂಡು ಪುನಃ waa ಹೊರಟು 
ಹೋದಳು? 
ವೀರೇಂದ್ರಸಿಂಹನು ಮೃತ್ಯುಕಾಲದಲ್ಲಿ ತನ್ನ ಪ್ರಿಯತಮೆಯಾದ ಕನ್ಯೆ 


ಯನ್ನು ನೋಡಲು ಬಯಸಲಿಲ್ಲೇಕೆ? ಅವಳ ನಾಮೋಲ್ಲೇಖ ಮಾತ್ರದಿಂದಲೇ 
ಹುತಾಶನೋಪಾದಿಯಲ್ಲಿ DAB posers? ತನಗೆ ಮಗಳಿಲ್ಲವೆಂದು ಹೇಳಿದ 


ನೇಕೆ? ವಿಮಲೆಯ ಕಾಗದವನ್ನು ಓದಿನೋಡದೆ ಬಸುಟಿಜ ಟ್ರ mee ? 


ಐದನೆಯ ಪರಿಚ್ಛೇದ ೧೦೫ 


ಏಕೆ? ವೀರೇಂದ್ರಸಿ೦ಹನು ಕತಲೂಖಾನನನ್ನು ಕುರಿತು ಮಾಡಿದ ತಿರ 
ಸ್ಕಾರವನ್ನು ಜ್ಞ್ಯಾಸಿಸಿಕೊಂಡು ನೋಡಿರಿ; ಎಂತಹ ಭಯಾನಕ ವ್ಯಾಪಾರವು 
ನಡೆದುಹೋಗಿದೆ! 

ತನ್ನ ನಿರ್ಮಲವಾದ ಕುಲವು ಕಳಂಕಸ್ಪರ್ಶವಾಯಿತೆಂದು ಶೃ೦ಬಖಲಾಬದ್ಧ 
ವಾಗಿದ್ದಾ ವ್ಯಾಫ್ರವು ಗರ್ಜಿಸಲಲ್ಲವೆ? 

ಹೀಗಿರುತ್ತಾ, ಪುನಃ, ತಿಲೋತ್ಕಮೆಯೂ ವಿಮಲೆಯೂ ILID OR 
ಕೇಳಲೇಕೆ? ಕತಲೂಖಾನನ AGI Neds ಆವಾಸಗೃಹದಲ್ಲಿ ಸಂಧಾನ 
ಮಾಡಿ ನೋಡಿದರೆ ಸಿಗುವರು. 

ಇಹಸಂಸಾರದ ಗತಿಯು ಹೀಗೆಯೇವೇ ಸರಿ! ಅದೃಷ್ಟಚಕ್ರಕ್ಕೆ ನಿದಾರುಣ 
ಮಾದೀ ಆವರ್ತನವೇ ಹೊರತು ಬೇರೆ ಇಲ್ಲವು! ರೂಪವೂ, ಯೌನವೂ, ಸರಳ 
ತೆಯೂ, ಅಮಲತೆಯೂ ಇಲ್ಲವೂ ಅದರಡಿ ಬಿದ್ದು ಚೂರ್ಣೀಭೂತವಾಗಿ 
ಹೋಗುವುವು!! 

ಕತಲೂಖಾನನು ತಾನು ಜಯಿಸಿದ ದುರ್ಗ ನಗರಗಳಲ್ಲಿ ಉತ್ಕೃಷ್ಟ 
ಸುಂದರಿಯರು WOOK TI ಸಿಕ್ಕವರನ್ನು ಆತ್ಮಸೇವೆಗೆ ಸಲುವಾಗಿ ತನ್ನಂತ 
ಪುರಕ್ಕೆ ಕಳುಹಿಸುವ ನಿಯವಮವುಳ್ಳವನಾಗಿದ್ದನು. ಮಂದಾರಣ ದುರ್ಗವನ್ನು 
ಒಯಿಸಿದ ಮರುದಿನ ಅಲ್ಲಿ ಸಿಕ್ಕ ಬಂದಿಯರನ್ನು ವಿನಿಯೋಗಮಾಡಿ, ವಿಮಲೆ 
ಯನ್ನೂ, ತಿಲೋತ್ಕಮೆಯನ್ನೂ ನೋಡಿ, ಮೊದಲವರನ್ನು ನಿಜವಿಲಾಸಗೃಹಕ್ಕೆ 
ಕಳುಹಿಸಿ, ಬಳಿಕ ಬೇರೆ ಕೆಲಸಗಳನ್ನು ಮಾಡತೊಡಗಿದನು. ರಾಜಪೂತ ಸೈನಿಕರು 
ತಮ್ಮ ಸೇನಾಪತಿಯು ಬಂದಿಯಾಗಿರುವುದನ್ನು ತಿಳಿದು ಅವನ ಬಡುಗಡೆ ಸಲು 
ವಾಗಿ ಪಠಾನರ Å RDA ದುರಿಸಲು ಸನ್ನಾ ಹಮಾಡುತಿದ್ದರೆಂದು ವರ್ತಮಾನ 
ವನ್ನು ಕೇಳಿ, ಕತಲೂಖಾನನದರ ಥಿವಾರಣೆಗೇರ್ಪಾಡುಮಾಡುತಿದ್ದನಾದಕಾರಣ 
ಹೊಸದಾಗಿ ಸಿಕ್ಕ ಬಂದಿಯರ ಅಂಗಸಂಗ ಸುಖಲಾಭಕ್ಕವನಿಗವಕಾಶವ್ರ 
ದೊರೆಯಲಿಲ್ಲ. 

ವಿಮಲೆಯೂ ತಿಲೋತ್ತಮೆ ಯೂ ಬೇರೆ ಜೀರೆ ಸೊಟಿಡಿಯಲ್ಲಿಡಲ್ಪಟ್ಟಿದ್ದರು. 
ಪಾಠತಕಮಹಾಶಯ | ಸಿತೃವಿಹೀನೆಯಾಗಿ ಶೋಕಗ)ಸ್ತೆಯಾದಾ ಯುವತಿಯ 
ಧೂಳಿೀೀಧೂಸರ ದೇಹಲತೆಯು ನೆಲದಮೇಲೆ ಬಿದ್ದಿರುವ ಸ್ಫಳವನ್ನು ನೋಡುವುದ 
ರಿಂದ ಪ್ರಯೋಜನವಿಲ್ಲ. ಆ ಸ್ಥಿತಿಯಲ್ಲಿರುವ ತಿಲೋತ್ತಮೆಯನ್ನು ನೋಡ 
ಅಜ್ಜೈಸುವವರಾರು? ನೂತನ ಅತೆಯು ಮಧೂದಯದಲ್ಲಿ ಮಂದಮಾರುತನಿಂದ 
ಮನೋಹರಮಪ್ಪಂತೆ ಕಂಸಿತವಾಗುತಿದ್ದರದರ ಕ೦ಪಲರ ಸುವಾಸನೆಯ ಆಕೆಗೆ 
ಸಲುವಾಗಿ  ಸಾದರದಿಂದೆಲ್ಲರೂ ಅದನಾಶ್ರಯಿಸುವರು. ಅಂತಹ ಅತೆಯು 
ಗ್ರೀಷ್ಮ ಚಂಡವವಾರುತದಿಂದ ಅವಲಂಬಿತ Bye ದೊಡನೆ ಭೂತಲಶಾಯಿನಿಯಾದ 
ರದರ WH ಹೋಗುವವರಾರು? ಸ್‌ಡೆಗೆ ಸಲುವಾಗಿ ಕಾಡಿಗೆ ಹೋಗುವವರೂ 


೧೦೬ ದುರ್ಗೇಶನಂದಿನಿ 


ಮರವನ್ನು. ಮಾತ್ರ ಕಡಿದುಕೊಂಡು ಲತೆಯನ್ನು ಕಾಲಿಂದ ತುಳಿದು ಕಿತ್ತು 
ಹಾಕುವರು. ಆದುದರಿಂದ, ಪಾಠಕಮಹಾಶಯ! ತಿಲೋತ್ತಮೆಯನ್ನು 
ಬಿಟ್ಟು ಮತ್ತೆಲ್ಲಾದರೂ ಹೋಗೋಣ. ಚಂಚಲೆಯಾಗಿ ಚತುರೆಯಾಗಿ ರಸ 
ಪ್ರಿಯೆಯಾಗಿ ರಸಿಕೆಯಾಗಿದ್ದಾ ವಿಮಲೆಯು ಗಂಭೀರಭಾವದಿಂದ ಅನುತಾಹಿತೆ 
ಯಾಗಿ ಮಲಿನ ವಸ್ತ್ರಧಾರಿಣಿಯಾಗಿ ವಿತಂತುವಾಗಿ ಕಣ್ಣುಗಳನ್ನು ಸೆರಗಿನಿಂ 
ದೊರಸಿಕೊಳ್ಳುತ್ತ ಕುಳಿತಿದ್ದಾಳೆ. ಅವಳನ್ನು ನೋಡಿ ಬರೋಣ--ಬನ್ಸಿ. 

ಇವಳೇ ವಿಮಲೆ! ಆ ಕೇಶವಿನ್ಯಾಸವೆಲ್ಲಿ ! ತಲೆಯೆಲ್ಲಾ ಧೂಳೀಧೂಸರ 
ವಾಗಿದೆ. ಕಾರುಕಾರ್ಯಖಚಿತವಾದಾ ಪೀತಾಂಬರನೆಲ್ಲಿ! ರತ್ನ ಖಚಿತವಾದಾ 
ಕಂಚುಕವೆಲ್ಲಿ! ಎಲ್ಲವೂ ಮಲಿನವಾಗಿವೆ. ಅಂಗವಸ್ತ್ರವು ಜೀರ್ಣವಾಗಿದೆ. ಅವಳಾ 
ಅಲಂಕಾರಭಾರವೆಲ್ಲಿಹೋಯಿತು ! ಅಆಂ೦ಸಸ್ಪರ್ಶಲೋಭಿಯಾದಾ* ಕರ್ಣಾಭರಣ 
ವೇನಾಯಿತು! Teor needs ಊದಿವೆ! ಆ ಸಟಾಕ್ಚನೆಲ್ಲಿ! ಕಪಾಲದಲ್ಲಿ ಗಾಯ 
ವೇಕೆ? ರಕ್ತವೇಕೆ ಬರುತ್ತಿದೆ! 

ವಿಮಲೆಯು ಉಸ್ಮಾನನನ್ನೆದುರುನೋಡುತ್ತ, ಕುಳಿತಿದ್ದಳು. 

ಉಸ್ಮ್ಮಾನನು ಪಠಾನರ ಕುಲತಿಲಕನಾಗಿದ್ದಸು. ಯುದ್ಧವು ಅವನಿಗೆ ಧರ್ಮ 
ವಾಗಿತ್ತಾದಕಾರಣ ಯುದ್ಧದಲ್ಲಿ ಜಯಕ್ಕೆ ಸಲುವಾಗಿ ಅವನಾವಕಾರ್ಯಕ್ಕೂ 
ಹಿಂಜರಿಯುತ್ತಿರಲಿಲ್ಲ ; ಯುದ್ಧಪುಯೋಜನವು ಸಿದ್ದಿಯಾದೊಡನೆ, ಪರಾಜಿತ 
ರಾದವರ ಮೇಲಾವಾಗಲೂ ನಿಷ್ಟ್ರಯೋ ಜನವಾಗಿ ಸ್ವಲ್ಪವಾದರೂ ಅತ್ಯಾಚಾರ 
ವನ್ನು ನಡೆಯಿಸತಕ್ಕವನಾಗಿರಲಿಲ್ಲ. ಕತಲೂಖಾನನು ಸ್ವ೦ತವಾಗಿ ವಿಮಲೆ 
ಯನ್ನೂ ತಿಲೋತ್ತಮೆಯನ್ನೂ ಆ ಸ್ಥಿತಿಯಲ್ಲಿಡದಿದ್ದರೆ, ಉಸ್ಕಾನನೆಂದಿಗೂ 
ಅವರನ್ನಾ ರೀತಿ ಸೆರೆಯಲ್ಲಿಡುತ್ತಿರಲಿಲ್ಲ. ಅವನ ಆಂತಃಕರಣದಿಂದಲೇ ವಿಮ 
ಲೆಯು ವಧ್ಯಭೂಮಿಗೆ ಹೋಗಿ ತನ್ನ ಪತಿಯ ಚರಮದರ್ಶನವನ್ನು ತೆಗೆದು 
ಕೊಂಡು ಬಂದಳು. ವಿಮಲೆಯು ವೀರೇಂದ್ರಸಿಂಹನ ಪತ್ನಿಯೆಂದು ತಿಳಿದ ಬಳಿಕ 
ಉಸ್ಕ್ಯಾನನ ದಯಾರ್ದ್ರಚಿತ್ತ್ವವ್ರ ಮತ್ತೂ, ಹೆಚ್ಚಾಗಿ ಅರ್ದೀಭೂತವಾಯಿತು. 
WARES ಕತಲೂಖಾನನ ಅಣ್ಣನ ಮಗನಾಗಿದ್ದನು.1* ಆದುದರಿ೦ದವನು 
ಅಂತಃ ಪುರದಲ್ಲೆಲ್ಲಿಹೋಗಬೇಕಾಗಿದ್ದರೂ ಅಡ್ಡಿಯಿರಲಿಲ್ಲ. ಮೊದಲದು ದೃಷ್ಟಾಂತ 
ವಾಗಿದೆ. ಆದರೆ ಕತಲೂಖಾನನ ಉಪಪತ್ತಿಯರಿರುವ ವಿಹಾರಗೃಹಕ್ಕೆ ಹೋಗ 
ಲವನ ಮಗನಿಗೂ ಅಪ್ಪಣೆಯಿರಲಿಲ್ಲ. ಉಸ್ಮಾನನು ಕತಲೂಖಾನನ ಬಲಭುಜ 
ವಾಗಿದ್ದನು.  ಉಸ್ಹಾನನ ಬಾಹುಬಲದಿಂದಲೇ ಕತಲೂಖಾನನು ಆಮೋದರ 
ನದಿಯ ತೀರದವರೆಗೆ ಉತ್ಕಲದೇಶದ ಅಧಿಕಾರವನ್ನು ಮಾಡುತಿದ್ದನು. ಆದುದ 
ರಿಂದ ಅಹಲೇಕಾರರೆಲ್ಲರೂ ಉಸ್ಮಾನನನ್ನು ಕತಲೂಖಾನನಂತೆಯೇ ಗೌರವಿಸು 
© ಅಂಸಸ್ಪರ್ಶಲೋಭಿಯಾದೂ ಭುಜವ ಸೋ ಕಲೆಳಸುವ. 

t ಚರಿತ್ರೆ ಯಲ್ಲಿ ಉಸ್ಮ್ಮಾನನು ಕತಲೂಖಾನನಿಗೆ ಮಗನೆಂದು ಹೇಳಿದೆ. 


ಐದನೆಯ ಪರಿಚ್ಛೇ ದ ೧೦೭ 


ತಿದ್ದರು. ಅತಏವ, ಆ ದಿವಸ ಪ್ರಾತಃಕಾಲದಲ್ಲಿ ಅವನಪ್ಪಣೆಯ ಪುಕಾರ, 
ವಿಮಲೆಯ ಪ್ರಾರ್ಥನಾನುಸಾರವಾಗಿ, ಅವಳು ತನ್ನ ಸ್ವಾಮಿಯ ಚರಮದರ್ಶನ 
ವನ್ನು ಮಾಡಲವಕಾಶವುಂಟಾಯಿತು. 

ವಿಮಲೆಯು, ವೈಧವ್ಯವು ಪ್ರಾಪ್ತವಾದ ಎರಡು ದಿನಗಳಾದ ಬಳಿಕ, ತನ್ನ 
ಲ್ಲುಳಿದಿದ್ದ ಆಭರಣಾದಿಗಳನ್ನು ತನಗೆ ಸೇವಕಳಾಗಿ ನೇಮಿಸಲ್ಪಟ್ಟಿದ್ದ ದಾಸಿಯ 
ಕೈಯಲ್ಲಿ ಕೊಟ್ಟಳು. ದಾಸಿಯು, ಏನಾಜ್ಲೆಯೆಂದು ಕೇಳಿದಳು. 

ವಿಮಲೆಯು, "ನೀನು 308, OS ಹೋಗಿದ್ದಹಾಗೆ, ಪುನಃ ಉಸ್ಮಾನನ 
ಬಳಿಗೆ ಹೋಗಿ, ಅವನನ್ನು ಮತ್ತೊಂದಾವರ್ತಿ ನೋಡಲಿಷ್ಟವುಳ್ಳವಳಾಗಿದ್ದೇ 
ನೆಂದೂ, ಪುನಃ ತೊಂದರೆಕೊಡುವುದಿಲ್ಲವೆಂದೂ ಹೇಳಿದೆನೆ೦ದು ಹೇಳು ' ಎಂದಳು. 

ದಾಸಿಯು ಹೋಗಿ ಅದೇ ಪ್ರಕಾರ ಅವನಿಗೆ ಹೇಳಿದಳು. ಉಸ್ಕ್ಮಾನನು, 
ಅಂತಃಪುರಕ್ಕೆ ತಾನು ಹೋಗಿಬರುವುದು ಇಬ್ಬರಿಗೂ ಅಪಾಯವಾದುದರಿಂದ 
ವಿಮಲೆಯೇ ತನ್ನ ಮನೆಗೆ ಒರಲು ಹೇಳಿಕಳುಹಿದನು. 

ದಾಸಿಯು ಒಂದದನ್ನು ಏಮಲೆಗೆ ತಿಳುಹಿದಳು. ವಿಮಲೆಯು ತಾನು 
ಹೋಗುವ ಬಗೆ ಹೇಗೆಂದು ಕೇಳಿದಳು. ಅದಕ್ಕೆ ದಾಸಿಯು, ಅವನದಕ್ಕುಪಾಯ 
ವನ್ನು ಮಾಡುವುದಾಗಿ ಹೇಳಿದನೆಂದಳು. 

ಸಾಯಂಕಾಲವಾದಬಳಿಕ ಅಯಷೆಯ ಪರಿಚಾರಿಕೆಯೊಬ್ಬಳು ಬಂದು ಅಂತಃ 
ಪುರದ ಪಹರೇದವನ ಸಂಗಡ ಮಾತನಾಡಿ, ವಿಮಲೆಯನ್ನು ಸಂಗಡ ಕರೆದು 
ಕೊಂಡುಹೋಗಿ ಉಸ್ಮ್ಮಾನನ ಬಳಿ ಬಿಟ್ಟಳು. 

ಉಸ್ಕ್ಯಾನನು ಏಿಮಲೆಯನ್ನು ಕುರಿತು, "ನಿನಗೆ ಸಲುವಾಗಿ ಮತ್ತಾವ 
ಉಪಕಾರವನ್ನು ಮಾಡಬಲ್ಲೆನು ಃ ಹೇಳು ಎಂದನು. 

ವಿಮಲೆಯು, "ಮತ್ತಾವದೂ ಹೆಚ್ಚಿನ ಸಂಗತಿಯಲ್ಲ; ರಾಜಕುಮಾರ 
ಜಗತ್ತಿಂಹನು ಜೀವದಿಂದಿದ್ದಾನೆಯೆ ?' ಎಂದು ಕೇಳಿದಳು, 

ಉಸ್ಕಾನ್‌ ಖಾನ್‌ ಜೀವದಿಂದಿದ್ದಾನೆ. 

ಎವುಲೆ--ಸ್ವತಂತ್ರನಾಗಿದ್ದಾನೋ ? ಅಥವಾ ಸೆರೆಯಲ್ಲಿದ್ದಾನೋ? 

ಉಸ್ಕಾನ್‌--ಸೆರೆಯಲ್ಲಿಯೇ ಇದ್ದಾನೆ, ಆದರೆ ಕೇವಲ ಕಾರಾಗಾರ 
ವಾಸವಲ್ಲ, ಮೈಯೆಲ್ಲಾ ಆಸ್ರ್ಯಾಘಾತವಾಗಿ ಅದರ ವೇದನೆಯಿಂದ ಶಯ್ಯಾಗತ 
ನಾಗಿದ್ದಾನೆ. 

ವಿಮಲೆ--ಈ ಅಭಾಗಿನಿಯ ಸಂಪರ್ಕಮಾತ್ರದಿಂದ ಅವನಿಗೂ ಅಮಂಗಳ 
ವ್ರಂಟಾಯಿತು. ಅವನು ನಿಜವಾಗಿ ದೇವಲೋಕದ ಮನುಷ್ಯನು; ರಾಜ 
ಕುಮಾರನು ಪುನರ್ಜೀವಿತನಾಗಿ ಆರೋಗ್ಯಲಾಭವನ್ನು ಹೊಂದಿದರೆ, ಈ ಪತ್ರ 
ವನ್ನವನಿಗೆ ಕೊಡಬೇಕು. ಅದುವರೆಗದು ನಿನ್ನಲ್ಲಿರಲಿ; ಇದೆನ್ನ ಪ್ರಾರ್ಥನೆ-- 
ಎಂದೊಂದು ಕಾಗದವನ್ನು ಕೊಟ್ಟಿ ಳು. 


೧೦೮ ಇಟು ಬ್ರ 


ಉಸ್ಮ್ಮಾನನು ಕಾಗದವನ್ನು ಹಿಂದಕ್ಕೆ ಕೊಟ್ಟು, "ಆದೆನಗನುಚಿತವಾದ 
ಕಾರ್ಯವು;  ರಾಜಕುಮಾರನಾವ ಅವಸ್ಟೆಯಲ್ಲಿದ್ದರೂ ಬಂದಿಯಂತಲೇ ಗಣ್ಣ 
ಮಾಗಿರುವನು. ಬಂದಿಗಳಿಗೆ ಕೊಡುವ ಸಿವ ಗಳನ್ನು ನ ನಾನೋದಿನೋಡದೆ 
ತಲ್ಪಿಸಕೂಡದು ; ಆದಲ್ಲದೆ ನಮ್ಮ ಪ್ರಭುವಿನ ಅಪ್ಪಣೆಗದು ವಿರುದ್ಧವಾದ ಕೆಲಸ 
ವಾಗಿದೆ? ಎಂದನು. l 

ವಿಮಲೆ--ಈ ಕಾಗದದಲ್ಲಿ ನಿಮಗನಿಷ್ಠಸಂಪಾದಕವಾದಾವ ಸಂಗತಿಯೂ 
ಇಲ್ಲವಾದಕಾರಣ, ಮಾಡಕೂಡದಾದ ಕೆಲಸವಲ್ಲ; ನಿನಗೆ ಪ್ರಭುವಿನ ಆಜ್ಞೆ 
ಯೆಂದರೇನು? ನೀನೇ ಪ್ರಭು. 

ಉಸ್ಕಾನ್‌ಬೇರೆ ಸಂಗತಿಗಳಲ್ಲೊಮ್ಮೋರ್ಮೆ ನನ್ನ ಪಿತೃವ್ಯನ ಅಪ್ಪಣೆಗೆ 
ವಿರುದ್ಧವಾಗಿ ನಡೆಯಒಲ್ಲೆನಾದರೂ ಇ೦ತಹ ವಿಚಾರದಲ್ಲದಾಗಲಾರದು. ನೀನೀ 
sodan ಲ್ಲಿ ವಿರೋಧವಾದ ಮಾತುಗಳಿಲ್ಲನೆಂದು ua” ನಾನಪನಂಬಿಕೆ 
ಪಡುವುದಿಲ್ಲ; ಆದರೀ ವಿಷಯದಲ್ಲಿ '`ಸಿಯಮವನ್ನುಂಘಿಸಿ ನಡೆಯಲಾಕೆನು ; 
ನನ್ಸಿಂದೀ NE a 

ವಿಮಲೆಯು Fo ea van, " ಹಾಗಿದ್ದರೆ, ನೀನದನ್ನೋದಿನೋಡಿ ಕೊಡ 
ಒಹುದು ' ಎಂದಳು. 


ಉಸ್ಮ್ಮಾನನು ಕಾಗದವನ್ನು ತೆಗೆದುಕೊಂಡೋದಲಾರಂಭಿಸಿದನು. 


3 





ಆರನೆಯ ಪರಿಚ್ಛೇದ 
ನಿಮಲೆಯ ಪತ್ರ 
ದರು ನಾನಾವಾಗಲಾದರೂ ಒಂದು ದಿನ ನನ್ನ ಪರಿಚಯ 
ವನ್ನು ತಿಳಿಸುವೆನೆಂದು ಹೇಳಿದ್ದೆ ನಷ್ಟೆ; ಅದಕ್ಕೀಗ ಸ ಸಮಯವು 


ಸಂಪ್ರಾಪ್ಯವಾಗಿದೆ. 
ನಮ್ಮ ತಿಲೋತ್ಕವೆಯು ಅಂಬರ ಸಿಂಹಾಸನಾರೂಡಢಳಾದ ಬಳಿಕ ನನ್ನ್ನ 


ಪರಿಚಯವನ್ನು Adon wo ತಿಳಿಸಬೇಕೆಂದಾಶೆಯುಳ್ಳವಳಾಗಿದ್ದೆಸು. ಆದರಾ 
ಆತಶೆಯು ನಿರ್ಮೂಲವಾಗಿ ಹೋಯಿತು, ಸ್ವಲ್ಪ ದಿವಸಗಳಲ್ಲಿ ಪೃಥಿನಿಯಲ್ಲಿ 
ತಿಲೋತ್ತಮೆಯೆಂಬುವಳೂ ವಿಮಲೆಯೆಂಬುವಳೂ ಇರಲಿಲ್ಲವೆಂದು ನಿನಗೆ 
ಸುದ್ದಿಯು ಮುಟ್ಟು )ವುದೆಂದು ತಿಳಿಯುತ್ತೇವೆ. ಈಗಾಗಲೇ ನಮ್ಮ ಪರಮಾಯು 
DoF Weg, ಪೂಕೈ ಒಂದಿದೆ. 
ಆದುದರಿಂದೀ ಪತ್ರವನ್ನಿ ಗಲೇ ಬರೆಯಬೇಕಾಯಿತು. ನಾನು ಮಹಾ 
ಸೀಯಸೀ, ಬಹುವಿಧವಾದ ಅಕರ್ಮಗಳನ್ನೂ Borden. ನನಗೆ ಲೋಕಾಂ 


ಪಾಸಿ 
ತರ ಪ DH, CAS ಜನರೆನ್ನನ ನವಿ ಬದಕು. ನನ್ನ ವಿಚಾರವಾಗಿ ಎಹೊ ೦ದು 
d ೩ w 


ಥಿ 


9 


4 


ಆರನೆಯ Hon A ace 


ಅಗೌರವದ ಮಾತುಗಳ E ನನ್ನನ್ನಾ ದ.ರ್ನಾಮ 
ದಿಂದುಂಟಾಗುವ ಕಳಂಕದಿಂದೆನ್ನಾವ ಒಂದಧುವಾದನನು ದೂರಮಾಡಬಲ್ಲನು? 
ಆಂತಹ ಸುಹೃತ್ತನಾವನಾದರೂ ಇದ್ದಾನೆಯೆ? ಇದ್ದಾನೆ. ಆದರವನು ಸ್ವಲ್ಪ 
ದಿನಗಳಲ್ಲೀ ಲೋಕಾಲಯವನ್ನು ಬಿಟ್ಟು ತಪಸ್ಸುಮಾಡಲರಣ್ಯಕ್ಕೆ ತೂರು 
ಹೋಗುವನು. ಅಭ್ಯರಾಮಸ್ವಾವಿ ಯಂದ ದಾಸಿಯಾದೆನ್ನ ಕಾರ್ಯೋದ್ದಾ 
ವಾಗದು. ಹೇ ರಾಜಕುಮಾರ. ನಾನೊಂದುದಿನವಾದರೂ ನಿನ್ನ a 
ಜನರಲ್ಲಿ ಗಣ್ಣಳಾ ಇಗುವೆನೆ೦ದು ನಂ ಬದ್ದೆನ ನು... ನೀನೆನನೊಂದು ದಿನವಾದರೂ. 
ಆತ್ಮೀಯನಾಗಿ ಆಚರಿಸುವೆಯೆಂದು ನಂಬಿದ್ದೆ ನು, ಈಗಾ ಮಾತನ್ನ ರನ್ನು 
FOZ ಹೇಳುತ್ತೇನೆ? ನಮ್ಮಂತಹ ಹತಭಾಗಿಸಿಯರ ಮೆಂದಭಾಗ್ಯವು ಖನ್ನ O% 
ಹೇಳಿದರೂ ತೀರದು. RID, ಮಂದಭಾಗ್ಯವು ಆಗ್ನಿ ಶಿಜಿಯುಂತೆ ಸ ಸಮಿಾಪದಲ್ಲದ್ದ 
ಬಂಧುವಿಗೂ ಸ್ಪರ್ಶಮಾಡಿದೆ. ವಿಮಲೆಯು ಬಿಟಿಕಿ*ಯಾಗಿದ್ದಳೆಂತಲೂ, 
ದಾಸಿಯ ವೇಷದಲ್ಲಿ ಚ ಳೆ೦ತಲೂ ಜನರು ನಾನಾವಿಧವಾಗಿ ಹೇಳುವ 
ರಾದರೆ, ಅವಳು ನೀಚಜಾತಿ ಸಂಭೂತಳಾದರೂ, ಅವಳು ಮಂದಭಾಗಿಸಿಯಾದರೂ, 
ಅವಳು ದುಶ್ಶಾ ಸಿತವಾದ ೫.೬.೬ EEN ಮಾಡಿದವು 
ಳಾದರೂ, ನಿಲಿಸಿ, ಶುದ್ಧಳಾದ ವಿಮಳೆಯೆಂತಲೂ ಹೇಳಬೇಕು. 
ಮೊನ್ನೆ ಸ್ವರ್ಗಸ್ಮರಾಗಿರುವವರು ವಿಮಲೆಯ ಅದೃಷ್ಟ ಪುಸಾದದಿಂದಪಳೆನ್ನು 
PITA VOR ಪಾಣಿಗ್ರಹಣಮಾಡಿಕೊಂಡವರು. ಅವರೊಂದು ದಿನ 
ವಾದರೂ ಏಿಮಲೆಯ ಶುದ್ಧ ಚರಿತೆಯ ವಿಷಯದಲ್ಲಸುಮಾನಪಡಲಿಲ್ಲ. ಅವ 
ಳಾವಾಗಲೂ ತನ್ನ ಪತಿಯಲ್ಲಿ ವಿಶ್ವಾಸಘಾತುಕಿಯಾಗಲ್ಲ. 

ಇದುವರೆಗದನ್ನಾರೂ ಅರಿಯರು. ಈಗ ಹೇಳಿದರಾರು ನಂಬುವರು? 
ಪಾಣಿಗೃಹೀತಳಾದ ಫಗ ರೂ ಆವ ಕಾರಣದಿಂದ ದಾಸಿಯಹಾಗಾ 


ಚರಿಸುತಿದ್ದೆನೋ ಆದನ್ನು ಕುರಿತು OW ನಿಸುವೆನು, ಲಾಲಿಸು. 


ಇಗ 
ವ.೦ದಾರಣದುರ್ಗಕ್ಕೈ ಸವಿಸಾಪವಾಡೊಂದು ಗ್ರಾಮದಲ್ಲಿ ಶಶಿಶೇಖರ 
ಭಟ್ಟಾಚಾರ್ಯನೆಂಬೊಬ್ಬ ಬ್ರಾಹ್ಮ ಣನು ವಾಸವಾಗಿದ್ದನು. ಶಶಿಶಕೇಖರನು 
ಸಂಪನ್ಮನಾದೊಬ್ಬ ಬ್ರಾಹ್ಮಣನ ಕುಮಾರನಾಗಿದ್ದನು. ಯೌವನಕಾಲದಳ್ರಿ 
J 


೧೧ 
ಯಧಾಯೋಗ್ಧ್ಯವಾಗಿ VT 'ಧೈಯುನವಸ್ಸು ಮಾಡಿದ್ದನು. ಆದರೆ ಆಧ್ಯಯೆನೆ 
ಜ್ರ ಇ) + 
ಮಾತ್ರದಿಂದ Ay DI ದೋಷವು 'ದೊರವಾಗದು. ಒಗದೀಶ್ವ ರನ ಆಸುಗ್ರಹದಿಂದ. 
ಶಶಿಶೇಶಿರನು ಸರ್ವಗುಣಸಂಪನೃ ನಾಗಿದ್ದರೂ, ಒಂದು ದೋಸಷದಿಂದವನ ೨ ಮುತ್ತೆ 


et 


ನಾಗಿರಲಿಲ್ಲ ಆ ದೋಷವು WIPE aviy, ದಿಂದುಂಬಾದ ಪುಬಲ ದೋಷ 


ವಾಗಿದ್ದಿತು. 
ಮಂದಾರಣದುರ್ಗದಲ್ಲಿ ಜಯಥರಸಿಂಹನ ಒಬ್ಬನುಡರನ ವಂಶದಲ್ಲಿ ಪತಿ 


04 
m 





* ಜಿಟಿಕಾಸ್ಟೈಂಡಾ ಚುರಿಚಿ, ಅಸತ, 


w~ 


೧೧೦ ವು 


een ರ ಳು. ai ಅಲೌಕಿಕ ಸುಂದರಿಯಾಗಿದ್ದಳು. 
ಅವಳ ಪತಿಯು ae ಸೇನೆಯಲ್ಲಿ ಸೈನಿಕನಾಗಿದ್ದಕಾರಣ ಬಹುದಿನ ದೇಶತ್ಯಾಗಿ 
ಯಾಗಿರಬೇಕಾಗಿಬಂದಿತು. ಆ ಸುಂದರಿಯು ಶಶಿಶೇಖರನ ಕಣ್ಣಿಗೆ ಬಿದ್ದು, Sey 
ಕಾಲದಲ್ಲಿಯೇ ಪತಿವಿರಹಿತಳಾಗಿದ್ದವಳಿಗೆ ಗರ್ಭಸಂಚಾರವಾಯಿತು. 
ಆಗಿಯೂ ಪಾಪವೂ ಬಹುದಿನ ಗೋಪ್ಯವಾಗಿರುವುದಿಲ್ಲ. ಶಶಿಶೇಖರನ 
ದುಷ್ಕೃತಿಯು ಅವನ ತಂದೆಯ ಕಿವಿಗೆ ಬಿದ್ದಿತು. ಪುತ್ರಕೃತ ಪರಕುಲ ಕಳಂಕ 
ನ್ನು ಹೋಗಲಾಡಿಸುವ ನಿಮಿತ್ತವಾಗಿ ಶಶಿಶೇಖರನ ತಂದೆಯು ಕಾಗದವನ್ನು 
ಬರೆದು ಗರ್ಭವತಿಯ ಸ್ವಾಮಿಯನ್ನೊಡನೆ ಮನೆಗೆ ಕರೆಯಿಸಿದನಲ್ಲದೆ ಅಪರಾಧಿ 
ಯಾಗಿದ್ದ ಪುತ್ರನನ್ನು ಬಹುವಿಧವಾಗಿ ಭರ್ತ್ಸನೆಮಾಡಿದನು. ಶಶಿಶೇಖರನು ಕಳಂ 
ಕಿತನಾಗಿ ದೇ ಶತ್ಯಾಗಿಯಾಗಿ ಹೊರಟುಹೋದನು. 
ಶಶಿಶೇಖರನು 23) ಗೃಹವನ್ನು ಬಿಟ್ಟು ಕಾಶಿಗೆ ಹೋಗಿ, ಅಲ್ಲಿ ಮಹಾಕವಿ 
ದಂಡಿಯ ಖ್ಯಾತಿಯನ್ನು ಕೇಳಿ ಅವನಲ್ಲಿ “ೈಧ್ಯ್ಯಯನಾರಂಥವನ್ನು ಮಾಡಿದನು. 


2 
ಅವನ ಬುದ್ಧಿಯು ಅತಿತೀ ಕ್ಲವಾದುದಾದಕಾರಣ ದರ್ಶನಾದಿ ಅನೇಕ ಶಾಸ್ತ್ರಗಳಲ್ಲಿ 


ಪಾಂಡಿತ್ಯವನ್ನು ಸಂಪಾದಿಸಿದನು; ಜ್ಯೋತಿಷ್ಯದಲ್ಲಿ ಅದ್ದಿತೀಯ ಮಹೂೋಪಾ 
ಧ್ಯಾಯನಾದನು. ಅಧ್ಯಾಣಹಕನು ಬಹಳ ಸಂತೋಷಪಟ್ಟು ಚೆನ್ನಾಗಿ ವಿದ್ಯವನ್ನು 
ಹೇಳುತ್ತಿದ್ದನು. 

ere ಕಾಶಿಯಲ್ಲೊ ಬ್ದ ಶೂದ್ರಳ ಮನೆಯ ಬಳಿ ವಾಸಮಾಡು 
ತಿದ್ದನು. ಶೂದ್ರಳಿಗೆ ನವಯುವತಿಯಾದ ಕನ್ನೆಯೊಬ್ಬಳಿದ್ದಳು. ಅವಳು ಬ್ರಾಹ್ಮಣ 
ನಲ್ಲಿ ಭಕ್ಷಿಪ್ರಯುಕ್ಕವಾಗಿ ಆಹಾರಕ್ಕೆ ಬೇಕಾದ ಉಪಸಾಮಗಿ)ಗಳನು , ಸಿದ್ದ 
ಮಾಡಿಕೊಡುತ್ತಾ, ಅವನ ಗೃ ಹಕಾರ್ಯಗಳನ್ನು ಮಾಡಿಕೊಡುತಿದ್ದಳು. ಮಾತಾ 
ಪಿತೃಗಳ ದುಷ್ಠ ಎತಿಗಳನ್ನು ಕಿವ ಸಾಡತಕ್ಕುದು ಮಕ್ಕಳಿಗೆ ಕರ್ತವ್ಯವಾದುದು, 
ಅಧಿಕ ಹೇಳಲೇಕೆ? ಶಶಿಶೇಬರನ ಔರಸಳಾಗಿ ಶೂದ್ರ ಕನ್ನೆಯ ಗರ್ಭದಲ್ಲೀ ಅಭಾಗಿ 
ನಿಯು ಜನ್ಮಗ್ರಹಣಮನಾಡಿದಳು. 

ಅದನ್ನು See, ಅಧ್ಯಾನಕನಾದ ದಂಡಿಯು ಶಿಷ್ಯನನ್ನು ಕುರಿತು, | ಶಿಷ್ಯ! 
ನಾನು ದುಷ್ಕರ್ಮಾಚಾರಿಗಳಿಗೆ ಪಾಠವನ್ನು ಹೇಳುವುದಿಲ್ಲ; ನೀನಿನ್ನು ಕಾಶೀ 
ಧಾಮದಲ್ಲಿ ಮುಖತೋರಿಸಬೇಡ' ಎಂದು Bees ನು. 

ಶಶಿಶೇಖರನು VR BIDA ಕಾಶಿಯಿ೦ದ ಹೊರಟುಹೋದನು 

ನನ್ನ ಮಾತಾಮಹಿಯು ಮಗಳನ್ನು ದುಶ್ಹಾರಿಣಿಯೆಂದು ಮನೆಯಿಎಂದಟ್ಟಿ 
ಬಿಟ್ಟಳು. ದುಃಖಭಾಗಿನಿಯಾದೆನ್ನ ಮಾತೆಯೆನ್ನೊ ಡನೆ ಒ೦ದು ಕುಟೀರದಲ್ಲಿರು 
ತಿದ್ದಳು. ನಿತ್ಯವೂ ಕಾಯಕ ಪರಿಶ್ರಮದಿಂದ ಜೀವನ ನಿರ್ವಾಹಮಾಡುತಿದ್ದಳು. 
ಆ ದುಃಖಿನಿಯನ್ನಾರೂ ಕೇಳುತ್ತಿರಲಿಲ್ಲ. ನನ್ಫ ಜನಕನ ಸಮಾಚಾರವೂ ತಿಳಿಯ 
ಅಲ್ಲ. Gon) ವರ್ಷಗಳಾದ ಬಳಿಕ ಶೀತಕಾಲದಲ್ಲೊಬ್ಬ ಧನಾಢ್ಯನಾದ ಪಠಾನನು 


ಆರನೆಯ ಪರಿ oe ದ ೧೧೧ 


SASL hss ದಿಲ್ಲಿಗೆ. ಈ. ದ್ಧನ ಕಾಶೀಗವನು 
ಬಂದಾಗ ರಾತ್ರಿ ಬಹಳ ಹೊತ್ತಾ ಗಿದ್ದುದರಿಂದ Mo ಲಾರೂ ಸ್ಥಳ 
ವನ್ನು ಕೊಡದೆ ಹೋದರು. ಪಾಸ ಸಂಗಡ ಹೆಂಡತಿಯನ್ನೂ ಒಬ್ಬ ae 
ತಗ ಕರೆತಂದಿದ್ದನು. ಹುಡುಗನ ತಾಯಿಯು ನಮ್ಮ ತುಬೇರಕ್ಕೆ 


೩ 
ಬಂದು ಕುಟೀರದಲ್ಲಿ ರಾತ್ರಿ ಉಳಿದಿದ್ದು ಹೋಗಲೆನ್ನ ತಾಯಿಯ ಅಪ್ಪಣೆಯನ್ನು 


ಬೇಡಿ, ಆ ದೊಡ್ಡ ನಗರದಲ್ಲುಳಿಯಲು ಸ್ಥಳವನ್ನು ತೊಡದ ಹಿಂದೂಗಳಿಷ್ಟೊಂದು 
ಕಠಿಣಹೃದಯರೆಂದೂ, ಶೀತದಲ್ಲಿ ಫಟ Ra, ಇಟ್ಟಿ ಕೊಂಡೆಲ್ಲಿಗೆ ಹೋಗಲೆಂದೂ, 
ರಾತ್ರಿ ಉಳಿದಿದ್ದು ಬೆಳಿಗ್ಗೆ ಹೋಗುವವರಾಗಿದ್ದ ತಾ ದಯಮಾಡಿ ಸ್ವಲ್ಪ ಸ್ಥಳ 
ಕೊಟ್ಟಿರ, ಆದರಿಂದುಪಕೃ ತರಾಗಿ ಹೋಗುವಾಗ ಬಹುಮಾನವನ್ನು “ಡಬ 
ದಾಗಿಯೂ ಹೇಳಿದಳು. ವಸ್ತುತ ಪಠಾನನು ಅವಸರ ಎತ ದಿಲ್ಲಿಗೆ 
ಹೋಗು ತಿದ್ದನಾದುದರಿಂದ ಪರಿಜನರಾರೂ ಇಲ್ಲದೆ ಒಬ್ಬ ಭೃತ್ಯನನ್ನು ಮಾತ್ರ 
ಕರೆತಂದಿದ್ದನು. ನಮ್ಮ ತಾಯಿಯು ದರಿದ್ರಳಾಗಿದ್ದರೂ ದಯಾರ್ದ್ವಹೃದಯ 
ವ್ರಳ್ಳವಳಾಗಿದ್ದಳು; ಧನಲೋಭದಿಂದಲೋ, ಬಾಲಕನ ಮೇಲಿನ ದಯೆ 
ಯಿಂದಲೋ ಪರಾನನಿಗೆ ಕುಟೀರದಲ್ಲಿ ಸ ಳವನ್ನು ಕೊಟ್ಟಳು. ಪಠಾನನು ಹೆಂಡತಿ 
ಮಗು ಸಮೇತನಾಗಿ ಕುಟೀರದೊಂದು ಭಾಗದಲ್ಲಿ ಮಲಗಿದ್ದ ನು. ಮತ್ತೊಂದು 
ಭಾಗದಲ್ಲಿ ನಾವು ತಾಯಿಮಗಳು ಮಲಗಿದ್ದೆವು. 

ಆ ಕಾಲದಲ್ಲಿ ಕಾಶಿಯಲ್ಲಿ ಮಕ್ಕಳೆ ಕಳವು ಬಹಳವಾಗಿ ನಡೆಯುತಿದ್ದಿತು. 
ಆಗೆನಗಾರು ನರುಷವಾದಕಾರಣ ಏಿದ್ಯಮಾನಗಳೆನಗೆ ಚೆನ್ನಾ ಗಿನೆ 
ತಾಯಿಯು ಹೇಳುತಿದ್ದು ದನ್ನು ನಿಚ್ಚ ಹಿಸುತ್ತೇನೆ. 

ಅರ್ಧರಾತ್ರಿಯಲ್ಲಿ ದೀಪವುರಿಯುತಿದ್ದಿತು. ಆಗ ಕಳ್ಳೆನೊಬ್ಬನು, ಕುಟೀರದ 
ಗೋಡೆಯಲ್ಲಿ ಕನ್ನುವನ್ನು SLOG ಹುಡುಗನನ್ನು ಅಪಹರಣಮಾಡಿಕೊಂಡು 
ಹೋಗುತಿದ್ದನು. ನಾನು IF DING SHAR, ಕಂಡು ಘಟ್ಟಿಯಾಗಿ ಕೂಗಿ 
FLORI. ನನ್ನಾ ಗದ್ದಲದಿಂದೆಲ್ಲರಿಗೂ ಎಚ್ಚರವಾಯಿತು. 

ಪಠಾನನ ಹೆಂಡತಿಯು ಮಗ್ಗುಲಲ್ಲಿ ಮಗುವಿಲ್ಲದುದನ್ನು ಕಂಡು ಘಟ್ಟಿ 
ಯಾಗಿ ಆರ್ತನಾದವನು ಮಾಡತೊಡಗಿದಳು. ಕಳ್ಳನಾಗ ಕನ್ನದಿಂದ ಹೊರಬಿದ್ದು 
ಹೊರಟು ರಾಊ ಹೋಗುತಿದ್ದ ನಾದಕಾರಣ ಪಠಾನನೆದ್ದು ಹೊರಗೆ 
ಹೋದೊಡನೆ ಕೈಗೆ ಸಿಕ್ಕುಬಿದ್ದನು. ಪಠಾನನಾ ಕಳ್ಳನನ್ನು ಹಿಡಿತಂದು ಮಗು 
ವನ್ನು ಬಡಿಸಿಕೊಂಡು ಬಳಿಕವನು ಬಹಳ ಹೇಳಿಕೊಳ್ಳಲವನೆ ಸಂದು ಕಿವಿಯನ್ನು 
ಮಾತ್ರ ಛೇದಿಸಿ ಬಿಟ್ಟು WY wo.” 

ಉಸ್ಮ್ಮಾನನು ಕಾಗದವನ್ನದುವರೆಗೆ ಓದಿ ಸ್ವಲ್ಪವೇನೋ ಜ್ಞ್ಯಾಪಿಸಿಕೊಂಡಂ 
ತಿದ್ದು ಬಳಿಕ ವಿಮಲೆಯನ್ನು ಕುರಿತು, "ನಿನಗೆ ಬೇರೆ ಆವದೂ ಹೆಸರಿರಲಿಲ್ಲವೇ?' 
ಎಂದು ಕೇಳಿದನು. 


೧೧೨ ದುರ್ಗೇಶನಂದಿನಿ 


ಮಲೆಯ" ಇದ್ದಿತು, ಆದರ ಕ ಸು ಹೆಸ ರಾಗಿದ್ದು (Bocas, 
ಬದಲಾಯಿಸಿ ಹ a ಹೆಸರಿಟ್ಟಿನು' one. 

WHA, ae, "ಆ ಹೆಸರು ಮೆಹರು ಎಂದಿದ್ದಿತೆ?' NOK. 

ವಿಮಲೆಯು ವಿಸ್ಮಿತೆಯಾಗಿ, "ನೀನದನ್ನು ಹೇಗೆ ಬಲ್ಲೆ?' ಎಂದು 

ಉಸ್ಮ್ಮಾನಸು, "ನಾನಾ ಅಪಹೃ ೃತನಾಗಿದ್ದೆ ಹುಡುಗನು,” ಎಂದು ಹೇಳಿದನು. 

ವಿಮಲೆಯು ಕೇಳಿ ಅತ್ಯಾಶ್ವರ್ಯಪಟ್ಟಿಳು. MEDEE ಪುನಃ ಕಾಗದ 
ವನ್ನು ಓದತೊಡಗಿದನು. 

“ಮರುದಿನ ಪ್ರಾತಃಕಾಲದಲ್ಲಿ ಪಠಾನನು ಎದು ನನ್ನ ತಾಯಿಯಿಂದ 
ಬೀಳ್ಕೊ ಳ್ಳ ವಾಗ, "ನಿನ್ನ ಮಗಳು ತಕ್ಕ ಪುತ್ಮುಪಕಾರ 
ವಸಿ ಗ ಮಾಡಲಸಾ ಸ್ಸ) ನಿನಗೇನಾದರೂ ಇಷ್ಟವಿದ್ದರೆ ಹೇಳು, ನಾನು ದಿಗೆ 
ಹೋಗಿ ಅಲ್ಲಿಂದ ಬೇಕಾದುದನ್ನು ಕಳುಹ.ವೆನು, ದ್ರನ್ಸಬೇಕಾದರದನ್ನೂ ಈ ಡು. 


Ce 
' ಎಂದು ಹೇಳಿದನು. 
ಕ್ಸ ತಾಯಿ)-ಇದ್ರವ್ಯದಿಂದೆನಗೆ ಪ್ರಯೋಜನವಿಲ್ಲ, ಸಂತ ಪರಿಶ್ರಮದಿಂದ 
ಸ್ವಚ್ಛ eee ಗಿ ಕಾಲಯಾಪನೆಯನ್ನು ಮಾಡುತ್ತೇನೆ, ಆದರೆ ಬಾದಷಹನಳ್ಲಿ ನಿನ್ನ 


ಮಾತು ನಡೆಯುವದಾಗಿದ್ದರೆ-- 
ಅಷ್ಟರೊಳಗೆ ಪರಾನಸು, "ರಾಜಧಾನಿಯಲ್ಲೆನಗೆ ಹೆಚ್ಚು ಅಧಿಕಾರವುಂಟು, 


ಏನುಪಕಾರವಾಗಬೇಕಾದರೂ ಮಾಡಬಲ್ಲೆಸು' ಎಂದನು, 


೧೧೨ 


ನನ್ನು ತಾಯಿ ಹಾಗಾದರೆ ಈ ಹುಡುಗಿಯ ತಂದೆಯಿರ.ವ A Haim, 


ಅನುಸಂಧಾನಮಾಡಿ ಸಮಾಚಾರವನ್ನು' ಕೊಡಬೇಕು. 


ಲ್ಲ 


t 


ಪಠಾನನು ವಾಗ್ಬಾಸವವಾಡಿ ಹೊರಟಿಹೋದನು. ಹೂರಟುಹೋಗು 

ವಾಗೆನ್ಸ ತಾಯಿಗೆ ಸ್ಪಲ್ಪ ಹಣವನ್ನು ಕೊಡಲು ಒಂದನು. RA, ತಾಯಿಯು 
ad ~ 

ಆದನ್ನು ತೆಗೆದ. ಕೊಳ್ಳಲಿಲ್ಲ. ಪರಾನನು ಹೋಗಿ ನನ್ನ ತಂದೆಯನ್ನು ಅನುಸಂಧಾನ 
ಮಾಡಲು PE ಕ್‌ ನ್ನು ನಿಯನಿಸಿದನು.  ಆದರಾವುದೂ ಗೊತ್ತಾಗದೆ 
ಹದಿನಾಲ್ಕು ವರುಷಗಳು ಕಳೆದುಹೋದವು. 

ಆನಂತರ ದೈವಾನ. ಗ್ರಹದಿಂದ ರಾಜಪುರ.ಷರು AH ತುದೆಯಿದ್ದ ಸ್ಟ 
ವನ್ನು ಗೊತ್ತುಮಾಡಿ, ಮೊದಲು ಪ್ರಚಾರವಾ!ಸಿದ್ದ ರಾಚಾಚಾನುಸಾರವಾಗಿ 
ತಾಯಿಗೆ ಕಾಗದವನ್ನು 
ನ್ನು ಬದಲಾಯಿಸಿಕೊಂಡು, ಅಭಿರಾಮಸ್ತಾ 908.0% ಹೆಸ೦ಸ್ಸಿಟ್ಟು ಕೂಂಡಿ 
ದನು. ಆ ಸಮಾಚಾರವು ಬಂದೊಡನೆ ನ ನನ್ನ ತಾಯಿಯು ಸ್ವ FA, ಯಾದಳು. 
ಮಂತ್ರಪೂರ್ವಕವಲ್ಲದೆ ವಾಣಿಗ್ರಹ ಇಮಾಡಿಕೊಳ್ಳೆ ಲ್ಸ ಡುವವ ರಿಗೆ ಸರ್ಗಾ 

ಲ 


ನನ್ನ ಬರೆದರು. Ths ಬರಭಟ್ಟಾ ಜಾರ ಟು ತನ್ನ ಹೆಸ 
ರ್ರ 


ನಳನ ಪ ee £04 


Akad. ಅಧಿಕಾರವಿದ್ದರೆ ನನ್ನ ತಾಯಿಯೂ ಕೋ ಮಾಡಿ 
ದ್ಹಾಳೆ; ಅದಕ್ಕೆ ಸಂದೇಹವಿಲ್ಲ. 

ತಂದೆಯ ಸಮಾಚಾರವು ಬರುತ್ತಲೇ ಕಾಶಿಯಲ್ಲಿರಲೆನಗಿಷ್ಟವಾಗಲಿಲ್ಲ; 
ಇಹದಲ್ಲೆನ್ನಪಾಲಿಗೆ ಉಳಿದಿದ್ದವರು ನನ್ನ್ನ ತಂದೆಯೊಬ್ಬನಾಗಿದ್ದನು. ಅವನು 
ದಿಲ್ಲಿಯಲ್ಲಿರುತ್ತಾ ನಾನು ಕಾಶಿಯಲ್ಲಿರಲೇಕೆಂಬ ಚಿಂತೆಯು ಹುಟ್ಟಿ, ಏಕಾಕಿನಿ 
ಯಾಗಿ ಪಿಶೃದರ್ಶನಾರ್ಥವಾಗಿ ಯಾತ್ರೆ ಹೊರಟಿಸು, ನನ್ನ ತಂದೆಯು ನನ್ನನ್ನು 
ನೋಡಿ ಮೊದಲು ಸ್ವಲ್ಪ DIN WOON. ಆದರೆ ನಾನು ಬಹಳವಾಗಿ ರೋದನ 
ಮಾಡಿ ಹೇಳಿಕೊಂಡಿದ್ದ ರಮೇಲೆ ತನ್ನ ಸೇವಾರ್ಥವಾಗಿ ತನ್ನ ಬಳಿಯಲ್ಲಿರಬಹು 
ದೆಂದು ಅನುಮತಿಯನ್ನು ಕೊಟ್ಟು ಮೊದಲೆನಗಿದ್ದ "ಮೆಹರು' ಎಂಬ ಹೆಸ ರನ್ನು 
ಬದಲಾಯಿಸಿ Ae 'ಹೆಸರಿಟ್ಟಿನ ನು. ನಾನು ಪಿತ್ರಾಲಯದಲ್ಲಿದ್ದು. 
ಯಥಾವಿಧಿಯಾಗಿ ಪಿತೃಸೇವೆಯಲ್ಲಿದ್ದು ಕ ಎಂಡಿದೆ ನು. ಸ ಸ್ವಾರ್ಥಸಿದ್ಧಿ ಗೋಸ್ಕರ 
ವಾಗಲಿ ತಂದೆಯ ಪ್ರೀತಿಲಾಭಕ್ಟೋಸ್ಕರವಾಗಳಿ ನಾನು ವಿತೃಸೇವೆಯನ್ನು 
ಮಾಡಲಿಲ್ಲ; ಆ ಪಿತೃಸೇವೆಯಲ್ಲೆನಗೆ ಆಂತರಿಕವಾದ ಆನಂದವುಂಬಾಗಿದ್ದಿತು. 
ತಂದೆಯನ್ನು ಬಿಟ್ಟೆ ನೆಗಾರೂ ಇರಲಿಲ್ಲ. ಒಂದೊಂದುತಡವೆ ಪಿತೃಸೇವೆಗಿಂತಲೂ 
ಹಸ ಂಸಾರದಲ್ಲಿ" ಮತ್ತಾವ ಸುಖವೂ ಇಲ್ಲವೆಂದು ತಿಳಿಯುತಿದೆ ನು. ತಂದೆಯು 
ನನ್ನ ಭಕ್ತಿಗೋಸ್ಕರ ಮೆಚ್ಚಿಯೋ ಅಥವಾ ಮನುಷ್ಯನಿಗೆ ಸ್ವಭಾವಸಿದ್ಧವಾದ 
ಸುಟದಂಗಿಲಟೇ ನನ್ನನ್ನು ಬಹಳ 5 CHOW ನೋಡುತಿದ್ದನು. ಸ್ನೇಹವು 
RC ಗಾ, ನದಿಯಂತೆ z RT, ಣೇ ವೃದ್ಧಿ ಯನೈದುತ್ತದೆ. ನನ್ನ 
ಸುಖವಾಸರವು ಆ ವದ್ಧಭೂವಿುಯಲ್ಲಿ FODS ATON ನನ್ನ ತಂದೆಗೆನ್ನ ಮೇಲೆ 
ಎಷ್ಟೊ ಶ೦ದನಿರ್ವಚನೀಯವಾದ ಸ್ಥೆ ೇಹವಿದ್ದಿ ತೆನ್ನು ವುದು ಸ ಯಿತು. 5 








ಖಳನೆಯ ಪರಿಚೆ ಫದ 
ನಿಮಲೆಯ ಪತ್ರ ಸಮಾಪ್ತ 


ತ ಕ್‌ು ರೂಪ ಚಾ: ದರಿದ್ರಳಾದ ರಮಣಿಯು ನನ್ನ ತಂದೆಗೆ 

ಗರ್ಭವತಿಯಾಗಿದ್ದಳೆಂದು ಹೇಳಿದ್ದೇನಷ್ಟೆ; ನನ್ನ ತಾಯಿಯ 
SHS GQ ಹೇಗಿದ್ದಿತ್ಕೋ ಆ ದರಿದ್ರಳ ಅದೃಷ್ಟವೂ ಹಾಗೇವೇ ಆಯಿತು. ಅವಳ 
ಹೊಟ್ಟೆಯಲ್ಲಿಯೂ ಒಂದು ಕನ್ನೆಯು ಹುಟ್ಟಿ ದ ಸ್ವಲ್ಪ ಚ ಅವಳ 
ಪತಿಯು ಮೃತನಾಗಿ ಹೋದನು. ಅವಳೆನ್ನ ತ ಪರಿಶ್ರಮದಿಂದ 
ಅರ್ಥೋಪಾರ್ಜನೆಯನ್ನು sed ood ಕನ್ಯೆಯನ್ನು ಪರಿಪಾಲನೆಮಾಡು 
ತಿದ್ದಳು. ವಿಧಾತೃವಿನ ಸೃಷ್ಟಿಕ್ರಮದಲ್ಲಿ ಆಕರವು ಇದ್ದಂತೆ ತದುಪಯುಕ್ತವಾದ 
ಸಾಮಗ್ರಿಯು ಹುಟ್ಟುವುದು ವಿಧಿಯಲ್ಲವು. ಪರ್ವತದ ಪಾಷಾಣದಲ್ಲಿಯೂ 


8 F 


೧೧೪ mint Paes 


ತಾ ಸುತಂ ಹುಟ್ಟು ವುದುಂಟು. ಅಂಧಕಾರಮಯವಾದ 
ಖನಿಯಲ್ಲಿಯೂ ಉಜ್ವಲವಾದ ರತ್ನವು ಇತ ಆ ದರಿದ್ರಳ ಹೊಟ್ಟೆ 
ಯಲ್ಲಿಯೂ ಅದ್ಭುತ ಸುಂದರವಾದ 'ಕನ್ಯಾರತ್ನ ವು ಹುಟ್ಟಿ ತು. ಆ ವಿತಂತುವಿನ 
ಶನ್ಯೆಯು ಮಂದಾರಣದುರ್ಗದಲ್ಲಿ ಪ್ರಸಿದ್ಧವಾದ ಜೂ ಪರಿಗಣಿತ 
ಳಾದಳು. ಕಾಲಕ್ರಮದಲ್ಲಿ ಎಲ್ಲವೂ ಲಯವಾಗಿ ಹೋಗುತ್ತಿದೆ. ಕಾಲಕ್ರಮದಲ್ಲಿ 
BOS) Vado 3333) ಕಳೆಂಕವೂ ಲಯವಾಗಿ ಹೋಯಿತು. g ದರಿದ್ರಳ 
ಸನ್ಯೆಯು ಚಾರಜಳೆಂಬುವುದನ್ನನೇಕರು ಮರೆತುಬಿಟ್ಟಿರು. ಕೆಲವರಿಗದು 'ಗೊತ್ತಿರ 
ಲಿಲ್ಲ. ಅರಮನೆಯಲ್ಲದಾರಿಗೂ ತಿಳಿದಿರಲಿಲ್ಲ. ಅಧಿಕ ಹೇಳಲೇಕೆ? ಅದೇ ಸುಂದ 
Dood ತಿಲೋತ್ತಮೆಯನ್ನು ಗರ್ಭಧಾರಣೆ ಮಾಡಿದಳು. 

ತಿಲೋತ್ಕಮೆಯು. ಮಾತೃಗರ್ಭದಲ್ಲಿರುವಾಗಲೆನ್ಸ ವಿವಾಹಕ್ಕೆ ಕಾರಣ 
ವಾದೊಂದು ಘಟಿನಾವಿಶೇಷವು ಸಂಭವಿಸಿತು; ಅದೇ ಸಮಯದಲ್ಲೊಂದುದಿನ 
ನನ್ನ ತಂದೆಯು ತನ್ನ ಅಳಿಯ ನನು ಸ ನಮ್ಮ ಆಶ್ರಮಕ್ಕೆ ಕರೆತಂದು, ಅವನು ತನ್ನ 
ax Roo ನನ್ನೊಂದಿಗೆ ಜನರು; ಆದರೆ ನಾನು ನನ್ನ ಸ್ವರ್ಗೀಯ ADD 
ಯಿಂದವನ ನಿಜವಾದ ಪರಿಚಯವನ್ನು ತಿಳಿದುಕೊಂಡೆನು. 

ನಾನವನನ್ನು ನೋಡಿದ ಮೊದಲ್ಲೊಂಡೆನ್ನ ಮನಸ್ಸು ನನ್ನದಾಗದೆ 
ಹೋಯಿತು. ಆತನು ಪ್ರತಿದಿನವೂ ನನ್ನ ತಂದೆಯ ಬಳಿಗೆ ಬಂದು ಬಹಳ 
ಹೊತ್ತಿದ್ದು, ಅನೇಕ ಸಮಾಚಾರಗಳನ್ನು ಹೇಳುವನು; ಕಥೆಗಳನ್ನು ಹೇಳುತ್ತಿರು 
ವನು. ನಾನದನ್ನೆಲ್ಲಾ ಕೇವಲ ಧರ್ಮೋಪದೇಶವೆಂದು ಕೇಳುತ್ತಿರುವೆನು. ಕಡೆಗೆ 
ವಾನವನಿಗೆ ಮನಸಾ ಏಿಕ್ರೀತೆಯಾಗಿ ಹೋದೆನು. ಅವನೂ ನನ್ನನ್ನು ತಿರಸ್ಕರಿಸ 
OY, ಪರಸ್ಪರ ಇಬ್ಲತೆಯಿಂದ ನಮ್ಮಿಬ್ಬರ ಮನಸ್ಸನ್ಮೊಂದಾಗಿ ಮಾಡಿ 
ಕೊಂಡೆವು. ನಾನವನೊಂದಿಗೆ ಮಾತನಾಡಿದೆನು. ಅವನೂ ಏಕಾಂತವಾಗಿ 
ನ್ಲೊಂದಿಗೆ ಮಾತನಾಡಿದನು. ಮೃದುಮಧುರವಾದಾ ಮಾತುಗಳೀಗಲೂ ನನ್ನ 
ಕವಿಯಲ್ಲಿ ಕೇಳುವಂತಿವೆ. 

ಆದರೆ ನಾನಷ್ಟೊಂದು ಸುಲಭವಾಗಿ ಮನಸಾ ವೀರೇಂದೃಸಿಂಹನಿಗೆ 
ವಿಫ್ರೀತೆಯಾದರೂ ಏವಾಹವಿಲ್ಲದೆ ನನ್ನನ್ನ ನ್ನವನು ಪಡಯಲಾರನೆಂದು ಸಂಕಲ್ಪ 
ಮಾಾಡಿಕೊಂಡಿದ್ದೆನು. ಏಕೆಂದರೆ, ಒಮ್ಮೋರ್ಮೆ ನನ್ನ ತಾಯಿಯ ಅವಸ್ಸೆಯು 
ನನ್ನ ನೆನವಿಗೆ ಬರುತ್ತಿದ್ದಿತು. ನನ್ನ ತಂದೆಯೂ ಈ ವೃತ್ತಾ ೨,೦ತವನೆಲ್ಲಾ ತಿಳಿದು 
ಕೊಂಡನು. ಒಂದಾನೊಂದು ದಿನ ವೀರೇಂದ್ರ ಸತ ನನ್ನ ತಂದೆಗೂ ಕೆಲವು 

A LZOR ನಡೆದವು. ನಾನವನ್ನು ಮರೆಯಲ್ಲಿದ್ದು ಕೇಳುತಿದ್ದೆನು. 

""ನನ್ನ ತಂದೆ--ನಾನು ವಿಮಲೆಯನ್ನು ಬಿಟ್ಟು ಮತ್ತೆಲ್ಲಿಯೂ ಇರಲಾರೆನು. 
S ನಿನ್ನ ಧರ್ಮಪತ್ತಿ ಜೂ AN ಹ ನಿನ್ನ ಬಳಿಯಲ್ಲಿರುವೆನು. 
ಹಾಗೆ ನಿನ್ನ ಅಭಿಪ್ರಾಯವಿಲ್ಲದಿದ್ದಕೆ- 


ಏಳನೆಯ ಪ ROR E ೧೧೫ 


ಮಾತು Sh dH ಸ್ವ ರ್ಗಸ್ಥ ನಾಗಿರುವೆನ್ನ ಸ್ವಾಮಿಯು, 
“ಸ್ವಾಮಿ ! ಶೂದ್ರ ಕನ್ಯೆಯನ್ನು ಹೇಗೆ ವಿವಾಹಮಾಡಿಕೊಳ್ಳಲ? ಎಂದು ಹೇಳಿ 
ದನು. 

ನನ್ನ ತಂದೆ--(ಶ್ಲೇಷಭಾವದಿಂದಿ ಹಾಗಾದರೆ, ಜಾರಜಕ ನ್ಯಯನ್ನು ಹೇಗೆ 
ವಿವಾಹವಮಾಡಿಕೊಂಡೆ? 


ನನ್ನ ಪ್ರಾಣೇಶ್ವರ--(ಸ್ಟಲ್ಪ ವಿಷಣ್ಣವದನನಾಗಿ) ನಾನವಳನ್ನು ವಿವಾಹಮಾಡಿ 
ಕೊಂಡಾಗ ಜಾರಜಿಯೆಂದು ತಿಳಿದಿರಲಿಲ್ಲ. ಈಗ ತಿಳಿದು ತಿಳಿದು ಶೂದ್ರ ಕನ್ಯೆ 
ಯನ್ನು ವಿವಾಹಮಾಡಿಕೊಳ್ಳಲೆ? ತಮ್ಮ ಜ್ಯೇಷ್ಠಕನ್ಯೆಯು ಜಾರಜೆಯಾಗಿದ್ದರೂ 
ಶೂದ್ರಿಯಾಗಿರಲಿಲ್ಲ. 

ನನ್ನ ತಂಡೆ--ಹಾಗೆ ನಿನಗೆ ವಿವಾಹಮಾಡಿಕೊಳ್ಳಲಿಷ್ಟವಿಲ್ಲದಿದ್ದರೆ ನೀನಿಲ್ಲಿಗೆ 
ಬಂದುಹೋಗು ವುದರಿಂದ ವಿಮಲೆಗನಿಷ್ಕಘಟನೆಯಾಗುವುದು. ನೀನಿನ್ನು ಮುಂದೆ 
ಆಶ್ರಮಕ್ಕೆ ಬರುವುದರಿಂದ ಪ್ರಯೋಜನವಿಲ್ಲ. ನಾನೇ ನೀನಿರುವಲ್ಲಿಗೆ ಬಂದು 
ನೋಡುತ್ತೇನೆ. '' 

ನನ್ನ ತಂದೆಯು ಹಾಗೆಂದು ಹೇಳಿದ ಮೊದಲ್ಗೊ ೦ಡೆನ್ನ ಸ್ಟ್ರಾ ವಿಯು ನಮ್ಮ 
ಮನೆಗೆ ಬರುವುದು ಕೆಲವು ದಿನಗಳವರೆಗೆ ನಿಶಿತ ಪ್ರತಿದಿನವೂ ಚಾತಕ 
DAA ಯಂತೆ ನಾನೆನ್ನ ಸ್ವಾಮಿಯನ್ನ್ನೇ ಎದುರುನೋಡುತಿದ್ದೆ mos ಆದರೆನ್ನ 
ಆಡು ಪ್ರತಿದಿನವೂ ನಿಷ್ಟ ಲವಾಗುತಿದ್ದಿತು. ಕೆಲವು ದಿನಗಳಾದ ಬಳಿಕ ಅವನು 
ತಟಸ್ಟ ನಾಗಿರಲಾರದೆ ಪುನಃ ಬರುವುದಕ್ಕೆ. ತೊಡಗಿದನು. ಆಗ ನಾನು ಮೊದಲ 
ನಂತೆ "ಜ್ಜ 'ತೆಯಾಗಿರಲಿಲ್ಲ. ನನ್ನ ತಂದೆಯದನ್ನು ಕಂಡು, ಒಂದು ದಿನ ನನ್ನನ್ನು 
ಕರೆದು, ತಾನು ಅನಾಶ್ರಮವುತವನ್ನವಲಂಬನಮಾಡ ಡುವುದರಿಂದ ನಾನು ತನ್ನು 
ಸಂಗಡಿರಲಾಗದಾದಕಾರಣ "ನೀನೆಲ್ಲಿರುವೆಃ' ಎಂದು ಕೇಳಿದನು. 

ನಾನು ತಂದೆಯನ್ನು ಬಿಟ್ಟಿರಲು ಕಾಶರೆಯಾಗಿ ರೋದನಮಾಡತೊಡಗಿ 
ದವಳು ತಂದೆಯ ಸಂಗಡಲೇ ಹೋಗುವೆನೆಂದೂ, ಹಾಗಾಗದಿದ್ದರೆ, ಕಾಶೀಧಾಮ 
ದಲ್ಲಿ ಏಕಾಕಿನಿಯಾಗಿದ್ದಂತೆ ಅಲ್ಲಿಯೇ ಇರುವೆನೆಂದೂ ಹೇಳಿದೆನು. 

ತಂದೆಯು, "ಹಾಗಾಗುವುದಿಲ್ಲ, ವಿಮಲೆ! ನಾನು ಮತ್ತೊಂದುತ್ತವು 
ವಾದೇರ್ಸಾಡನ್ನು ಮಾಡಿದ್ದೇನೆ; ನಾನಿರುವಾಗಲೇ ನೀನು ಮಹಾರಾಜಾ 
ಮಾನಸಿಂಹನ ನವೂಢಾ* ಮಹಿಷಿಯ ಸಹಚಾರಿಣಿಯಾಗಿರಲು ಗೊತ್ತುಮಾಡಿ 
Bee ನೆ? ಎಂದನು. 

ನಾನು ಅಳುತ್ತಾ, "ನನ್ನನ್ನು ಬಿಟ್ಟುಹೋಗಬೇಡಿರಿ' ಎಂದೆನು. 

ತಂದೆಯು, "ಇಲ್ಲ, ನಾನೀಗೆಲ್ಲಿಯೂ ಹೋಗುವುದಿಲ್ಲ. ನೀನು ರಾಜಾ 

* ನವೂರ್ಧಾಕಾಹೊಸಹಾಗಿ ಮದುವೆಯಾದ. 


೧೧೬ ದುರ್ಗೆೇಶನಂದಿನಿ 
ಮಾನಸಿ೦ಹನ ಗೃಹದಲ್ಲಿರು, ನಾನಿರುವುದರಿಂದ ಪ್ರತ್ಯಹವೂ ಬಂದು ನೋಡು 
ವೆನು--ನೀನಲ್ಲಿರುವುದಕ್ಕೆ ತಕ್ಕನುಕೂಲಗಳನ್ನು ಮಾಡುವೆನು ' ಎಂದನು. 
ಯುವರಾಜ | ನಾನಾಗ ನಿನ್ನ ಗೃಹದಲ್ಲಿ ಪ್ರರಾಂಗನೆಯಾದೆನು. ತಂದೆಯು 
ಉಸಪಾಯದಿಂದೆನ್ನನ್ನು ತನ್ನ ಅಳಿಯನ ಕಣ್ಣಿಗೆ ಕಾಣದಂತೆ ದೂರಮಾಡಿದಸು. 
ಯುವರಾಜ! ನಾನು ನಿನ್ನ ತಂದೆಯ ಗೃಹದಲ್ಲಿ ಬಹುಕಾಲ ಪೌರಸ್ತ್ವೀ 
ಯಾಗಿದ್ದೆನು. ಆದರೆ ನೀನೆನ್ಸನ್ನು ತಿಳಿದಿರಲಿಲ್ಲ. ನೀನಾಗ ಹತ್ತುವರುಷದ. 
ಬಾಲಕನಾಗಿ ಅಂಬರದಲ್ಲಿ ರಾಜವಾಟಿಯಲ್ಲಿ ನಿನ್ನೆ ಮಾತೃಸನ್ಸಿಧಾನದಲ್ಲಿದ್ದೆ. 
ನಾಸು ನಿನ್ನ ಸಹೆಮಾತೃನಿನ ಸಹಚರ್ಯದಲ್ಲಿ ದಿಶ್ಲಿಯಲ್ಲಿದ್ದೆನು. ಮಹಾರಾಜಾ: 
ಮಾಸಸಿಂಹನ ಕಂಠದಲ್ಲಿ ಕುಸುಮಮಾಲೆಯಂತೆ ಅಸಂಖ್ಯಾಕ ರಮಣಿಯರು 
ಗ್ರಥಿತರಾಗಿದ್ದರು. ನೀಸು VA, ಸಹಮಾತೃಗಳನ್ನೆಲ್ಲಾ ಬಲ್ಲೆಯಾ? ಜೋದ.- 
ಪುರದ ಮಹಾರಾಜನ ಮಗಳಾದ ಊರ್ಮಿಳೆಯ ಜ್ಞ್ಯಾಪಕವಿದಿಯೆ? ಊರ್ಮಿ 
ಳೆಯ ಸುಗುಣಗಳನ್ನು ನಾನೆ ಸೈಂದು ಹೇಳಲಿ? ಅವಳನ್ನೆನ್ನು ತನ್ನ ಸಹಚಾರಿಣಿ 
ಅಥವಾ ದಾಸಿಯೆಂದು ತಿಳಿದಿರಲಿಲ್ಲ. ಅವಳೆನ್ನನ್ನು ತನ್ನ ಪ್ರಾಣಾಧಿಕೆಯಾದ- 
ಸೋದರಿಯಂತೆ ಭಾವಿಸುತಿದ್ದಳು. ಅವಳೆನಗೆ ಬಹುಪೃಯತ್ನ ಪಟ್ಟು ಅನೇಕ 
ವಿದ್ಯೆಗಳನ್ನು ಕಲಿಸಿದಳು. ನಾನವಳ ಮನೋರಂ೦ಜನಾರ್ಥವಾಗಿ ನೃತ್ಯ ಗೀತಾದಿ. 
ಕಲಾವಿದ್ಯೆಗಳನ್ನು ಕಲಿತೆನು. ಅವಳೆನಗೆ ಸ್ವಂತವಾಗಿ ಓದುಬರಹವನ್ನು ಕಲಿಸಿ 
ದಳು. ಆಕೆಯ ದಯೆಯಿಂದೀ ಕಾಗದವನ್ನು ಬರೆಯಲು ಶಕ್ಕಳಾಗಿದ್ದೇನೆ. 
ಸಖಿಯಾದ ಊರ್ಮಿಳೆಯ ಕೃವೆಯಿಂದೆನಗೆ ಮತ್ತೂ ಅನೇಕ ದೊಡ್ಡ 
ದೊಡ್ಡ ಉಪಕಾರಗಳಾದುವು. ಅವಳನ್ನ 8, ಹೊಂದು ಅಂತಃಕರಣದಿಂದ ನೋಡು 
ತಿದ್ದಳೋ, ಅಷ್ಟೊ೦ದಾದರದಿಂದ ಮಹಾರಾಜಾ ಮಾನಸಿಂಹನಿಗೆನ್ನ ಪರಿ 
ಚಯವನ್ನು ಹೇಳಿದಳು. ಆಗೆನಗೆ ತಕ್ಕಮಟ್ಟಿಗೆ ಸಂಗೀತದಲ್ಲಿ ಪರಿಶ್ರಮ 


ವುಂಬಾಗಿದ್ದಿತು.  ಮಹಾರಾಜನೆನ್ನ ಗಾಯನವನ್ನು Sey ಅತ್ಯಂತ ಪ್ರೀತ 
ನಾಗುವನು. ಆವಕಾರಣದಿಂದಲೇ ಆಗಲಿ, Poz, ನನ್ನನ್ನವನು ನಿಜಪರಿ 
ವಾರದವಳೆಂದು ಭಾವಿಸುತಿದ್ದನು. ಅವನೆನ್ನ ತಂದೆಯನ್ನು ಭಕ್ತಿ ಪುರಸ್ಸರವಾಗಿ. 
ನೋಡುತಿದ್ದನು. ನನ್ನ ತಂದೆಯು ನನ್ನನ್ನು ನೋಡುವುದಕ್ಕೆ ಪದೇಪದೇ 


ಬರುತಿದ್ದನು. 

ಊರ್ಮಿಳಾದೇವಿಯ ಬಳಿಯಲ್ಲಿ ಸರ್ವಾಂಶದಲ್ಲಿಯೂ ಸುಖಿಯಾಗಿದ್ದೆನು. 
ಆದರೊಂದು ಮಾತ್ರ ಪರಿಶಾಪವಿದ್ದಿತು. ಆರಿಗೆ ಸಲುವಾಗಿ ಧರ್ಮವನ್ನು 
ಹೊರತು ಸರ್ವಸ್ವವನ್ನೂ ತೃಜಿಸಲು ಸಿದ್ಧವಾಗಿದ್ದ ನೊ, ಆತನ ದರ್ಶನವಾಗು 
ತ್ರಿರಲಿಲ್ಲ.. ಆತನು ನನ್ನನ್ನು ಮುಶೆಶನೆಂದು ತಿಳಿಯುವುದಕ್ಕಾಗದು. ಯುವ 
ರಾಜ! ಆಶ್ಮನಿಯೆಂಬ ಹೆಸರಿನ ಪರಿಚಾರಿಕೆಯ ಜ್ಞಾಪಕವಿದಿಯೆ ? ಇದ್ದರೂ 


ಇರಬಹುದು. ಆಕ್ಮನಿಯಲ್ಲೆನಗೆ ಹೆಚ್ಚು ನಂಬಿಕೆ. ನನ್ನ ವಲ್ಲಭನ ಸಮಾಚಾರ. 


ಏಳನೆಯ ಪರಿಚ್ಛೇದ ೧೧೭ 
ಪನ್ನು ತರಲು ಅವಳನ್ನು ಕಳುಹುತಿದ್ದೆನು. ಅವಳಾತನನ್ನು ಕಂಡು ನನ್ನ 
ಸಮಾಚಾರವನ್ನವನಿಗೆ ತಿಳಿಸಿ, ಅವನ ಸಮಾಚಾರವನ್ನೆ ನಗೆ ತಿಳಿಸುತ್ತಿರುವಳು, 
ನಾನವನಿಗೆ ಕಾಗದಗಳನ್ನು ಬರೆಯುತಿದ್ದೆನು. ಅವನೆನಗೆ ಪ್ರತ್ಯುತ್ತರಗಳನ್ನು 
ಬರೆಯುತಿದ್ದನು. ಅವನು ಬರೆದುದನೆಲ್ಲಾ ಹೇಗೆಂದು ವರ್ಣಿಸಲಿ? ಪ್ರತಿದಿನವೂ 
ಉತ್ತರ ಪ್ರತ್ಯುತ್ತರಗಳು ನಡೆಯುತಿದ್ದುವು. ಈ ಪ್ರಕಾರ ಪರೋಕ್ಷ ದಲ್ಲಿಯೂ 
ಪರಸ್ಪರ ಮಾತನಾಡುತಿದ್ದೆವು, 

ಹೀಗೆ ಮೂರು ವರುಷಕಾಲ ಕಳೆಯಿತು. ಹೀಗೆ ಮೂರು ವರುಷಗಳಾ 
ದರೂ ನಾವು ಪರಸ್ಪರ ಮರೆಯಲಿಲ್ಲವಾದಕಾರಣ ನಮ್ಮ ನಮ್ಮ ಪ್ರಣಯವು 
ಕೇವಲ ಶೈವಾಲದ WAR Bose ನೀರಿನಮೇಲೆ ಭಾಸವಾನವಾದುದಲ್ಲವೆಂದೂ 
ಆದರದು ಪದ್ಮದೋಪಾದಿಯಲ್ಲಿ ಬದ್ಧಮೂಲವುಳ್ಳುದುದಾಗಿದ್ದಿತೆಂದೂ ತಿಳಿ 
ದೆವು. : ಆವಕಾರಣದಿಂದಲೋ (ಕಾರಣವನ್ನು ಗೊತ್ತು ಹಚ್ಚಿ ಹೇಳುವು ದಸಾಧ್ಯ) ನನ್ನ 
ಪ್ರಿಯನಿಗೊಮ್ಮಿಂದೊಮ್ಮೆ ತಾಳ್ಮೆಯಿಲ್ಲದೆ. ಅವನೊಂದು ದಿನ ವಿಪ ಕತೆ 
ಮಾಡಿಬಿಟ್ಟ ನು. ನಿಶಿಯಲ್ಲಿ ನಾನೊಬ್ಬಳೇ ನನ್ನ ಚಿಕ್ಕಮನೆಯಲ್ಲಿ ಮಲಗಿದ್ದೆನು. 
ಅಕಸ್ಮಾತ ಗೆನಗೆ ನಿದ್ರಾಭಂಗವಾಗಿ ಕಣ್ಣು ತೆರೆದು ನೋಡಲಾಗ ತಲೆಯಕಡಿ 
ಯಲ್ಲೊಬ್ಬ ಮ ನುಷ್ಕನು ನಿಂತಿದ್ದುದನ್ನು ಕಂಡೆನು. 

eee ು ಹೆಚ್ಚು ಮಧುರ ಸ್ವರದಿಂದ, "ಪ್ರಾಣೇಶ್ವರಿ! ಭಯಪಡಬೇಡ, 

ನಾನು ನಿನ್ನ ಪ್ರಿಯನು” ಎಂದು ಹೇಳಿದ ಮಾತು ಕಿವಿಗೆ ಬಿದ್ದಿತು. 

ನಾನೇನೆಂದುತ್ತ ರವನ್ನು ಹೇಳಲಿ? ಮೂರು ವರುಷಗಳು ಕಳೆದುಹೋದ 
ಬಳಿಕ ದರ್ಶನವಾದುದು ! a ವರ್ನದಮೋಲೂ ಎಷೊ ಸ್ಸ ಕಾಲ ಕಳೆದು 
ಹೋಗಿದ್ದಿ ತು!! ಅವೆಲ್ಲವನ್ನಿ ನ್ನೀಗ ಹೇಳಲು ಮರೆತುಹೋಗಿದೆ. ನಾನವನ ಕಂಠಾ 
ಅಂಗನೆವ Saeed). ರೋದನಮತಾಡಿದೆನು. ಮಾತು ಹೊರಡದು!!! 

ಸ್ವಲ್ಪ ಹೊತ್ತಾದ ಬಳಿಕ ವಾಕ್ಯುಸ್ಫೂರ್ತಿಯುಂಟಾಗಿ, "ಅಂತಃಪುರಕ್ಕೆ ಹೇಗೆ 
wos?’ ಎಂದು ಕೇಳಲು; "ಆಶ್ಮನಿಯು ಕರೆತಂದಳು' ಎಂದು ಹೇಳಿ, "ಅದು 
ವರೆಗಲ್ಲಿ ಅವಿತುಕೊಂಡಿದ್ದೆನು' ಎಂದು ಹೇಳಿದನು. ನಾನು, "ಹೇಗೆ?' ಎಂದು 
ಕೇಳಿದುದಕ್ಕೆ, "ನಿನ್ನಿಷ್ಟವಿದ್ದಂತೆ ಮಾಡು ' ಎಂದನು. 

ನಾನು ಯೋಚಿಸತೊಡಗಿದೆನು. ಮನಸ್ಸಾವ ಕಡೆಯೋ ಮತಿಯೂ ಅತ್ತ 
ಕಡೆಗೆಳಿಯುತಿದ್ದಿತು. ಯೋಚನೆಮಾಡುತಿದ್ದಹಾಗೆ ನಾವಿದ್ದ ಕೊಟಡಿಯ 
ಬಾಗಿಲು ಅಕಸ 22,39, ae ತೆರೆಯಲ 2,83 32. ನೋಡಲಾಗ ಸಾಕ್ಷಾತ್ತು 
ಮಹಾರಾಜಾ ಮಾನಸಿಂಹನು ವೀರೇಂದ್ರಸಿಂಹನಿಗೆ ರಾಜದಂಡನೆಯಾಗತಕ್ಕುು 
ದೆಂದು ಹೇಳಿದನು. ಅದನ್ನು sey, ನನ್ನ ಹೃದಯವು ಹೇಗಾಯಿತೋ 


* ಶೈವಾಲದ ಪುಷ ಹಾಪಾಶೆಂಯಮೇಲಿನ ಹೂವು. 
t ಬದ್ಗ ಮೂಲವುಳ್ಳ ಬೇರೂರಿದ. 


೧೧೮ ಧಗ ಶಸ 


ಈಗದನ್ನು ವಿವರಿಸಿ ಹೇಳಲಾರೆನು. ನಾನು eer et ಬಳಿಗೆ aah 
ಅಳುತ ad ಕಾಲಿನಮೇಲೆ e R ಪರಾಧವನ್ನೆಲ್ಲಾ ವಿವರಿಸಿ ಹೇಳಿದೆನು. 
ಸರ್ವಾಪರಾಧವೆನ್ನಿಂದಲೇ ಆಯಿತೆಂದು ಹೇಳಿಕೊಂಡೆನು. ನಾನು ತಂದೆಯನ್ನು 
ನೋಡಿ ಅವನ ಪಾದಗಳಮೇಲೆ ಬಿದ್ದೆನು. ಮ ನನ್ನ ತಂದೆಯನ್ನು 
ಗುರುವಿನಂತೆ ಭಾವಿಸುತಿದ್ದನಾದಕಾರಣ ಆತನು ಹೇಳಿದರೆ ಮಹಾರಾಜನು 
ಕೇಳುವನೆಂದು ತಿಳಿದು, ತಂದೆಯನ್ನು ಕುರಿತು, "ತಮ್ಮ ಜ್ಯೇಷ್ಠ ಕುಮಾರ್ತಿ 
ಯನ್ನು ಚ್ಹಾಾಪಿಸಿಕೊಳ್ಳಿರಿ ' ಎಂದು ಹೇಳಿದೆನು. ತಡೆಗೆ sone ಮಹಾ 
ರಾಜರಲ್ಲಿ ಹೇಗೋ ಯುಕ್ತಿಯಾಗಿ ಹೇಳಿದಂತೆ ತೋರುತ್ತದೆ. ಮಧ್ಯೆ ಸ್ವಲ್ಪ 
ಕಾಲ, ನನ್ನ ತಂದೆಯು ನನ್ನ ರೋದನಕ್ಕೆ ಕಿವಿಗೊಡುತಿರಲಿಲ್ಲ. ನಾನೇನನ್ನಾ 
ದರೂ ಹೇಳತೊಡಗಿದರೆ ರುಷ್ಕನಾಗಿ, "ಪಾಪೀಯಸಿ! ನೀನೊಮ್ಮೆಗೆ ಲಜ್ಜೆ 
ಯನ್ನು ತೊರೆದುಬಿಟ್ಟಿ' ಎಂದು ಹೇಳುತ್ತಿರುವನು. 

ಊರ್ಮಿಳಾದೇವಿಯುು ನನ್ನ ಪ್ರಾಣರಕ್ಟಾರ್ಥವಾಗಿ ಮಹಾರಾಜನಲ್ಲಿ' 
ಬಹುವಿಧವಾಗಿ ಹೇಳಿದಳು. ಮಹಾರಾಜನು, "ಕಳ್ಳನು ಏಮಲೆಯನ್ನುು 
ಮದುವೆಮಾಡಿಕೊಂಡರೆ ಅವನನ್ನು ಬಿಡುವೆನು ' ಎಂದು ಹೇಳಿದನು. 

ನಾನು ಮಹಾರಾಜನ ಅಭಿಸಿದ್ಧಿ ಯನ್ನು ತಿಳಿದು ಸುಮ್ಮುನಾದೆನು. ನನ್ನ 
ಪಾ > Fe 3, poe ಮಹಾರಾಜನ ಮಾತುಗಳನ್ನು ey ಅತ್ಯಂತ ಕೋಪಾ 
ವಿಷ ನಾನಿ, ನಾನು ಯಾವಜ್ಜ್ದೆ ಕ್ವೀವವೂ ಕಾರಾಗಾರದಲ್ಲಾ ದರೂ ಇರುವೆನು, 
ಇ E ಒಳೆಪಡುವವನೆ ನೇ ಹೊರತು ಶೂದ) ಕನ್ಯೆಯನ್ನೆಂದಿಗೂ. 
ವಿವಾಹಮಾಡಿಕೊಳ್ಳು ವುದಿಲ್ಲ. ನೀನು ಹಿಂದೂ ರಾಜನಾಗಿದ್ದು ಶೂದಿ ) , WIA, 
ವಿವಾಹಮಾಡಿಕೊಳು. ವಂತೆ ಅಪ್ಪಣೆಮಾಡುವುದುಚಿತವಲ್ಲ' ಎಂದು ಹೇಳಿದನು. 
ಅದಕ್ಕೆ ಕಾ P ಕ್ಕೆ ಸ್ವಂತ ತಂಗಿಯನ್ನೇ ಷಹಚಜಾದೆ ಸೆಲಿಮನಿಗೆ 
ಕೊಟ್ಟು ಲಗ್ನ ಮಾಡಿಕೊಟ್ಟಿರು ವಾಗ, ನೀನು ಬ್ರಾಹ್ಮಣ ಬೀಜೋತ್ಪನ್ನೆ ಯಾದ. 
ಕನ್ಯೆಯನ್ನು ವಿವಾಹವಾಗಕೂಡದೇಕೆ?' ಎಂದನು. ವೀರೇ೦ದ್ರನು ಸಮ್ಮತಿಸ 
ಲಿಲ್ಲ. ಅವನು, "ಮಹಾರಾಜನೆ! ಹೇಗಾದರೂ ಆಗಲಿ, ನ ನನ್ನನ್ನು ಸೆರೆಯಿಂದ. 
ಬಿಟ್ಟರೆ, ಪುನಃ ವಿಮಲೆಯ ಹೆಸರನ್ನು ಹೇಳುವುದಿಲ್ಲ' ಎಂದನು. 

ಮಹಾರಾಜನು, "ಹಾಗಾದರೆ, ನೀನು ಅಪರಾಧಿಯಾಗುತ್ತಿ,, ಅಪರಾಧಕ್ಕೆ 
ಪ್ರಾಯಸಶ್ಲಿತ್ತಬೇಡವೆ? ನೀನು ವಿಮಲೆಯನ್ನು ತ್ಯಾಗಮಾಡಿದರೆ, ಅನ್ಯರವಳನ್ನು 
ಕಳಂಕಿತಳೆಂದು ಸ್ಪರ್ಶಮಾಡಲಾರರು ' ಎಂದನು. ಅಷ್ಟೊ ೦ದು ಹೇಳಿದರೂ. 
ವೀಕೇಂದ್ರನು ವಿವಾಹಕ್ಕೆ ಸಮ್ಮತಿಸಲಿಲ್ಲ. ಕಡೆಗೆ ಡ್‌ ವು ಕಷ್ಟ 
ಬೋಧೆಯಾಗಿ, ಬಳಿಕ ಅರ್ಧಸಮ್ಮತನಾಗಿ, "ವಿಮಲೆಯು ನನ್ನ ಮನೆಯಲ್ಲಿ 
ಪರಿಚಾರಿಕೆಯಂತಿರಲು ಸಮ್ಮತಳಾದರೆ ಅವಳನ್ನು ಪಾಣಿಗ್ರಹಣಮಾಡಿಕೊಳ್ಳು 
ವೆನು, ಯಾವಚ್ಚೀವವೂ ಈ ವಿವಾಹ ಪ್ರಸ್ತಾ ಸವನ್ನಾ ಗಲಿ ಅಥವಾ ನನ್ನ ae 


ಏಳನೆಯ ಪರಿಚ್ಛೇದ ೧೧೯ 


ಪತ್ಲಿಯೆಂದಾಗಲಿ ಅವಳು ಪ್ರಸ್ತಾಪಿಸಕೂಡದು, ಅದಕ್ಕೊಪ್ಪಿದರಾ ಶೂದ್ರ 
ಕನ್ಯೆಯನ್ನು ವಿವಾಹಮಾಡಿಕೊಳ್ಳುವೆನು' ಎಂದನು. 

ನಾನು ವಿಪುಳ ಪುಳಕಿತೆಯಾಗಿ ಅದಕ್ಕೊಪ್ಪಿಕೊಂಡೆನು. ನಾನು ಧನಗೌರ 
ವಾದಿಗಳಲಾಶೆಯುಳ್ಳವಳಾಗಿರಲಿಲ್ಲ. ನನ್ನ ತಂದೆಯೂ ಮಹಾರಾಜನೂ ಸಮ್ಮತಿ 
ಸಿದರು. ನಾನು ದಾಸಿಯ ವೇಷದಲ್ಲಿ ರಾಜಭವನವನ್ನು ಬಿಟ್ಟು ನಿಒಭರ್ತೃವಿನ 
ಭವನಕ್ಕೆ ಬಂದಿನು. 

ಅನಿಚ್ಮಾ ಪೂರ್ವಕವಾಗಿ ಪರರ ಬಲಾತ್ಕಾರಕ್ಕೆ ಸಲುವಾಗಿ ವಿವಾಹವತಾಡಿ 
ಕೊಂಡವನು ವಿವಾಹಿತೆಯಾಗಿದ್ದರೂ ಅಂತಹ ಹೆಂಗಸನ್ನು ಹೇಗೆ ಪ್ರೀತಿಸ 
ಲಾಪಸು? ವಿವಾಹಾನಂತರ ನನ್ನ ಪ್ರಭುವು ನನ್ನ ಮೇಲೆ ವಿಷವನ್ನು ಕಾರು 
ತಿದ್ದನು. ಪೂರ್ವದ ಪ್ರಣಯವೆಲ್ಲ ನಿರ್ಮೂಲವಾಗಿ ಹೋಗಿದ್ದಿತು. ಮಹಾ 
ರಾಜಾ ಮಾನಸಿಂಹನಿಂಪ ಮಾಡಲ್ಪಟ್ಟ ಅಪಮಾನವು ಅವನ ಸ್ಮರಣೆಯಲ್ಲಿ 
ವಾಲಾಯವಾಗಿದ್ದು ನನ್ನನ್ನು ತಿರಸ್ಕೃರಿಸುತಿರುವನು. ಹಾಗೆ ಕೆಲವು ಕಾಲ 
ಕಳೆಯಿತು. ಹೇಳಿ ಪ್ರಯೋಜನವೇನು? ನನ್ನ ಪೂರ್ವಾಪರ ಪರಿಚಯವನ್ನು 
ಹೇಳಿದಂತಾಯಿತು. ಇತರ ಪ್ರಸ್ತಾಪದಿಂದ ಪ್ರಯೋಜನವಿಲ್ಲ. ಕಾಲಕ್ರಮೇಣ 
ಪುನಃ Noss, ಸ್ವಾಮಿಯ ಪ್ರಣಯಭಾಗಿನಿಯಾದೆನು. ಆದರೂ ಅವನು 
ಅಂಬರಪತಿಯಮೇಲೆ ಮೊದಲಿನಂತೆ ವಿಷದೃಷ್ಟಿಯುಳ್ಳವನಾಗಿದ್ದನು. ಹಣೆಯ 
ಬರಹ! ಇಲ್ಲದಿದ್ದರೆ ಇದೆಲ್ಲಾ ಹೇಗೆ ಘಟಿಸುತಿದ್ದಿತು!! 


ನನ್ನ ಪರಿಚಯವನ್ನು ಪೂರ್ತಿಯಾಗಿ ಕೊಟ್ಟಂತಾಯಿತು. ನಾನು ಕೇವಲ 
ವಾಗ್ದಾನಮಾಡಿದ್ದೆನೆಂಬುದರಮೇಲೆ ಇಷ್ಟೂ ಬರೆದವಳಲ್ಲ. ಅನೇಶರೆನ್ನನ್ನು ಕುಲ 
ಧರ್ಮವನ್ನು ಬಿಟ್ಟು ಮಂದಾರಣದುರ್ಗಾಧಿಪನ ಬಳಿಯಲ್ಲಿದ್ದೆನೆನ್ನುವರು. ನನಗೆ 
ಲೋಕಾಂತರಪ್ರಾಪ್ಲಿಯಾದರಾ ಕಳಂಕದಿಂದೆನ್ನ ಹೆಸರನ್ನು ದ್ಹಾರಮಾಡುವೆ ಎಂಬ 
ಭರವಸೆಯಿಂದ ನಿನಗಿಷ್ಟೊಂದು ವಿಚ್ಲ್ವಾಪಿಸಿಕೊಂಡಿದ್ದೇನೆ. 

ಈ ಪತ್ರದಲ್ಲಿ ನನ್ನ ಸ್ವಂತ ವಿವರಣೆಯಸನ್ನೆೇ ಬರೆದಿದ್ದೇನೆ. ಮತ್ತಾವಳ 
ಸಮಾಚಾರವನ್ನು ತಿಳಿಯಲು ನೀನು `ಚಂಚಲಚಿತ್ತನಾಗಿರುವಿಯೋ ಅವಳ 
ನಾಮೋಲ್ಲೇಖವನ್ನೂ ಮಾಡಿಲ್ಲ. ೮ ಹೆಸರು ಪೃಥಿವಿಯಲ್ಲಿ ಲೋಪವಾಯಿ 
ತೆಂದು ತಿಳಿ, "ತಿಲೋತ್ತಮೆ ' ಎಂಬುವಳಿದ್ದಳೆಂದು ಮಾತ್ರ ತಿಳಿದು, ಆ ಹೆಸ 
ರನ್ನು ಮರಿತುಬಿಡು--ಇತಿ.'' 

MAD Nao ವಿಮಲೆಯ ಪತ್ರವನ್ನು ಪೂರ್ತಿಯಾಗಿ ಓದಿ, ವಿಮಲೆಯನ್ನು 
ಕುರಿತು, "ಮಾತೆ! ನೀನೆನ್ನ ಪ್ರಾಣರಕ್ಷಣೆಯನ್ನು ಮಾಡಿದವಳು ; ಅದಕ್ಕೆ 
ಪ್ರತ್ಯುಪಕಾರವನ್ನು ಮಾಡುವೆನು' ಎಂದನು, 
ಬಿಟ್ಟು, "ಇನ್ನೀ ಭೂಮಂಡಲದಲ್ಲೆನಗೆ 


ವಿಮಲೆಯು ಅಸುರು ATR 


೧೨೦ ದುರ್ಗೇಶನಂದಿನಿ 


ಆಗಬೇಕಾದ ಉಪಕಾರವೇನಿದೆ? ನೀನು ನನಗಾವ ಉಪಕಾರವನ್ನು ಮಾಡ 
ಬಲ್ಲೆ? ಹಾಗಾದರೆ ಒಂದುಪಕಾರವನ್ನು ಎ : 

ಅಷ್ಟರೊಳಗೆ ಉಸ್ಮ್ಮಾನನು, "ನಾನದೇ ಉಪಕಾರವನ್ನು 
ಎಂದನು. 

ವಿಮಲೆಯ ಕಣ್ಣು ಗಳು ಉಜ್ಜ ಓಲವಾಗಿ, ನಿಸಾ ನ್‌! ಏನನ್ನು ಹೇಳುತ್ತಿ? 
ದಗ್ಮವಾದೀ ಹೃದಯಕ್ಕೆ ಮತ್ತಾ ವ ಪ್ರವಂಚನೆಯನ್ನು ಮಾಡುತ್ತಿ?' 
ಎಂದಳು. 

ಉಸ್ಟಾನನು ತನ್ನ ಸೈಯಲ್ಲಿದ್ದೊ೦ದುಂಗುರವನ್ನು ತೆಗೆದು ವಿಮಲೆಗೆ 
ಕೊಟ್ಟು, " ನಿನ್ನಲ್ಲೀ ಉಂಗುರವನ್ನಿಟ್ಟುಕೊಂಡಿರು, ಇನ್ನೆರಡು ದಿವಸಗಳಲ್ಲದ 
ರಿಂದ ಕೆಲಸವು ಸಾಧನೆಯಾಗು ವುದು ಕತಲೂಖಾನನ ವರ್ಷ ವರ್ಧಂತಿಯ 
ಸವಿಖಾಪಿಸಿತು. ಅಂದು ಬಹಳ ಉತ್ಸವವಾಗುವುದು. ಪಹರೇದವರೆಲ್ಲರೂ 
ಆಮೋದದಿಂದ ಮತ್ತರಾಗಿರುವರು. ಅಂದು ನಿನ್ನನ್ನುದ್ಧಾರಮಾಡುವೆನು. 
ನೀನಾದಿನ ಅರ್ಧರಾತ್ರಿಯಲ್ಲಿ ಅಂತಃ ಪುರದ ಬಾಗಿಲ ಬಳಿ ಬಂದು "ನಿಂತಿದ್ದ ರೆ, ಅಲ್ಲಿ 
ಗೊಬ್ಬ ಸೇವಕನು ಬಂದು ಇದೇ ಮಾದರಿ ಮತ್ತೊಂದುಂಗುರವನ್ನು ತೋರು 
ವನ ತೋರಿದೊಡನೆ ಅವನೊಂದಿಗೆ ಹೊರಟುಹೋಗು. ನಿಷ್ಠಂಟಕವಾಗಿ 
ಹೋಗಬೇಕೆಂಬಲ್ಲಿಗವನು ನಿನ್ನನ್ನು ಕೊಂಡೊಯ್ದು ಬಿಡುವನು. ಬಳಿಕ 
ಜಗದೀಶ್ವರನಿಷ್ಟವಿದ್ದ೦ತಾಗುತ್ತದೆ' ಎಂದನು, 

ವಿಮಲೆಯು, "ಜಗದೀಶ್ವರನು ನಿನ್ನನ್ನು ಚಿರಜೀವಿಯಾಗಿಟ್ಟಿರಲ' ಎಂದು 
ಹೇಳಿ, ಮುಂದೆ ಮಾತು ಸಾಗದೆ ಕಂಠರೋಧವಾಗಿ ಸುಮ್ಮನಿದ್ದಳು. ಅನಂತರ 
ಬೀಳ್ಕೊಂಡು ಹೋಗುವಾಗ ಉಸ್ಮಾನನು, " ನೀನೊಬ್ಬಳೇ ಬರಬೇಕು, ಮತ್ತಾ 
ರನ್ನೂ ಸಂಗಡ ಕರೆತರಕೂಡದು. ಮತ್ತಾರನ್ನಾದರೂ ಸಂಗಡ ಕರೆತಂದರೆ 
ಕಾರ್ಯವು ಸಿದ್ಧಿಯಾಗದಲ್ಲದೆ ಪ್ರಮಾದ ಸಂಭವಿಸುವುದಕ್ಕೂ ಕಾರಣವಾಗು 
ವುದು' ಎಂದೆಚ್ಚರಿಸಿದನು. 

ವಿಮಲೆಯು ಮನಸ್ಸಿನಲ್ಲಿ, _ತಿಲೋತ್ತ ಮೆಯನ್ನ್ನು ಸಂಗಡ ಕರೆಕೊಂಡು 
ಹೋಗುವೆನೆಂದು ಭಯಗೊಂಡು ಹಾಗೆ ಹೇಳಿದನೆಂದು Hs, ಇಬ್ಬರು ಹೋಗ 
ಲಾಗದಿದ್ದರೆ ತಿಲೋತ್ತಮೆಯೊಬ್ಬಳೇ ಹೋಗಬಹುದೆಂದು ಕೊಂಡಳು. 

ವಿಮಲೆಯು ಬೀಳ್ಗೊಂಡು ಹೊರಟುಹೋದಳು. 


ಮಾಡುವೆನು' 


ಎಂಟಿನೆಯ ಪರಿಚ್ಛೇದ ೧೨೧ 


ಉಂಟನೆಯ ಪ ಚ್ಛೆ "ದ 
ಆರೋಗ್ಯ 
ಘನ ಕಳೆದುಹೋಗುವುದಲ್ಲದೆ ನಿಮ್ಮಿಷ್ಟದಂತೆ ನಿಲ್ಲದು. ಮಾನವನಾವ 
ಸ್ಥಿತಿಯಲ್ಲಿದ್ದರೂ ಕಾಲವು ಸ್ವಭಾವಸಿದ್ಧವಾದದರ ಚಕ್ರಾಕಾರದ 

ಭ್ರಮಣೆಯನ್ನು ಬಿಟ್ಟು ನಿಲ್ಲುವುದಿಲ್ಲ. ಪಥಿಕನೆ! ಬಲವಾದ ಚಂಡಮಾರುತ 
ದಿಂದ ಕೂಡಿದ ವೃಷ್ಟಿಧಾರೆಯು ತಲೆಯಮೇಲೆ ಬಿರುಸಾಗಿ ಹೊಡಿಯುತ್ತ 
ದಲ್ಲವೆ? ಉಚ್ಚರವದಿಂದ ಘನಗರ್ಜನೆಯಾಗುತ್ತದಲ್ಲವೆ? ಸಿಡಿಲು ಹೊಡಿಯುತ್ತ 
ದಲ್ಲವೆ? ಮಳೆಯಲ್ಲಿ ತೋಯದಿರುವೆಯಲ್ಲವೆ? ಆನೆಕಲ್ಲು ಹೊಡಿಯು ತ್ತದೆ, 
ಐತ್ತೆಡೆಯೂ ಆಶ್ರಯವು ಸಿಗದಲ್ಲವೆ? ಪಾಪ! ಸ್ವಲ್ಪ ಸಹಿಸಿಕೊಂಡಿರು. ಕಷ್ಟ 
ತರವಾದೀ ದಿನವು ಕಳೆದುಹೋಗುವುದು, ನಿಲ್ಲುವುದಿಲ್ಲ. ಸುದಿವಸವು ಬರು 
ವುದ, ನಾಳೆಯವರೆಗೆ ನೋಡು. 

ಎಂತಹವರ ದಿನವು ಕಳೆದುಹೋಗದಿರುವುದು! ಆರ ದು8ಖವು ಸ್ಥಾಯಿ 
ಯಾಗಿರುವುದು ? ರೋದನಮಾಡಲೇಕೆ? ಆರ ಸುಖವು ನಿರಂತರವಾಗಿರಬಲ್ಲದು? 
ದಂಭಮಾಡಲೇಕೆ ? 

ಆವನ ಕಾಲವು ನಡೆಯುವುದಿಲ್ಲ? ಈಗ ನೋಡು :--ತಿಲೋತ್ತಮೆಯು 
ಧೂಳಿಯ ರಾಶಿಯಲ್ಲಿ ಬಿದ್ದು ಹೊರಳುತ್ತಿದ್ದಾಳೆ. ಆದರೂ ಕಾಲವು ಕಳೆದು 
ಹೋಯಿತು. 

ವಿಮಲೆಯ ಹೃದಯದಲ್ಲಿ ಪ್ರತಿಕ್ಚಣದಲ್ಲೂ ಪ್ರತಿಹಿಂಸಾರೂಪಕವಾದ 
ಕಾಲಸರ್ಪವು ಮಂಡಲಾಕಾರವಾಗಿ ಕುಳಿತು, ಸರ್ವ ಶರೀರವನ್ನ ವಿಷದಿಂದ 
ಬರ್ಜರಿತವನ್ನಾಗಿ ಮಾಡಿದೆ; ಅದರ ಕಡತದ ವೇಡನೆಯನ್ನೊಂದು ಮುಹೂರ್ತ 
ವಾದರೂ ಸಹಿಸುವುದಸಹ್ಯವಾಗಿದೆ ; ಅಂತಹ ಮುಹೂರ್ತವೊಂದು ದಿನಕ್ಕೆಷ್ಟು? 
ಹೇಳಿರಿ--ಆದರೂ ಅಂತಹ ದಿನವೂ ಕಳೆದುಹೋಗಿಲ್ಲವೆ? 

ಕತಲೂಖಾನನು ಶತ್ರುವನ್ನು ಜಯಿಸಿ ಸಿಂಹಾಸನಾರೂಢನಾಗಿ ಸುಖ 
ದಿಂದ ಕಾಲಯಾಪನೆಮಾಡುತ್ತಾನೆ.. ಆದರಾ ದಿನಗಳು ಕಳೆದುಹೋದವು. 
ನಿಂತಿವೆಯೆ? 

ಜಗತ್ತಿಂಹನು DoT, ಶಯ್ಕೆಯಲ್ಲಿ ಮಲಗಿದ್ದಾನೆ. ರೋಗಿಗಳಿಗೆ ದಿನವು 
ದೀರ್ಫ್ಥವಾದುದೆಂದಾರಿಗೆ ಗೊತ್ತಿಲ್ಲ? ಆದರಾ ದಿನವೂ ಕಳೆದುಹೋಯಿತು! 
ಅದೂ ನಿಲ್ಲಲಿಲ್ಲ. 

ದಿನವು ಕಳೆಯಿತು. ದಿನೇದಿನೆ ಜಗತ್ಸಿಂಹನಿಗೆ ಆರೋಗ್ಯವುಂಟಾಗುತ್ತ 
ಬಂದಿತು. ರಾಜಪುತ್ರನೊಮ್ಮೆ ಯಮಲೋಕಕ್ಕೆ ಹೋಗಿ ನಿಷ್ಠೃತಿಯನ್ನು 
ಹೊಂದಿಬಂದ ಹಾಗಾಗಿ, ದಿನೇದಿನೆ ನಿರಾಪದವಾಗಿ ಆರೋಗ್ಯಲಾಭವನ್ನು 


೧೨೨ pone eso 


Pn one ಬಂದನು. ಮೊದಲು ಶರೀರದ ಅಸುಸ್ಥತೆಯು ದೂರವಾಯಿತು. 
ಅನಂತರ ಹಸಿವ್ರಂಟಾಗಿ ಆಹಾರದಲ್ಲಿ ಅಭಿರುಚಿಯುಂಟಾಯಿತು. ಅನಂತರ, 
ಬಲವು ಬಂದಿತು. ಅನಂತರ ಯೋಜನೆಗೆ ಪ್ರಾರಂಭವಾಯಿತು. ಅವನಿಗುಂಬಾದ 
ಯೋಚನೆಗಳಾವುನೆಂದರೆ:- 

ಮೊದಲನೆಯದು ತಿಲೋತ್ತಮೆಯೆಲ್ಲಿದ್ದಾಳೆ? ರಾಜಕುಮಾರನು 
ಆರೋಗ್ಯಲಾಭವು ಹೆಚ್ಚಾದಹಾಗೆಲ್ಲ, ತಿಲೋತ್ತ್ಕಮೆಯನ್ನು ಕುರಿತು ಅತಿಶಯ. 
ವಾಗಿ ವಿಚಾರಪಡುತಿದ್ದನು. ಅದಕ್ಕೆ ಸರಿಯಾದುತ್ತರವನ್ನಾರೂ ಕೊಡುತ್ತಿರ 
EY. ಅಯಷೆಗಾ ಸುದ್ದಿಯು ತಿಳಿಯದು; ಉಸ್ಮ್ಮಾನನು ಹೇಳಲಾರನು ; 
ದಾಸದಾಸೀಯರಿಗೆ ಗೊತ್ತಿಲ್ಲ; ಅಥವಾ ಆರೊಬ್ಬರೂ ಹೇಳಕೂಡದೆಂದು. 
ರಾಜಾಜ್ಞೆಯಾಗಿರುವುದರಿಂದಾರೂ ಹೇಳುವುದಿಲ್ಲವೊ? ಹೇಗೆಂದು ಹೇಳುವು. 
BFA, ಆಗುವುದಿಲ್ಲ. ರಾಜಪುತ್ರನಾ ಯೋಚನೆಯಿಂದ ಹಂ೦ಸತೂಲಿಕಾತಲ್ಪ. 
ಗತನಾಗಿದ್ದರೂ ಕಂಟಕಶಯ್ಯಾಶಾಯಿಯಂತೆ ಚಂಚಲಚಿತ್ತನಾಗಿದ್ದನು 


ಎರಡನೆಯದು ತನ್ನ ಮುಂದಣ ಗತಿಯೇನಾಗುವುದು? ಆ ಪ್ರಶ್ನೆಗಾ 
ಗುತ್ತರವನ್ನಾರು ಕೊಡಬಲ್ಲರು? ರಾಜಪುತ್ರನು ತಾನು ಬಂಧನದಲ್ಲಿರುವುದಾ 
ಗಿಯೂ, ಕರುಣಾಹೈ ದಯರಾದ ಉಸ್ಮಾನ್‌, ಅಯಷೆಯರಿಬ್ಬರ ಕೃಪೆಯಿಂದ- 
ಕಾರಾಗಾರವಾಸಕ್ಕೆ een ಸುಸಜ್ಜಿತವಾಗಿ ಸುವಾಸಿತವಾದ ಕೊಟಿಡಿಯಲ್ಲಿ 
ಡಲ್ಬಟ್ಟು ದಾಸದಾಸೀಯರ ಸೇವೆಗೆ ಪಾತ್ರನಾಗಿರುವಂತೆಯೂ ತಿಳಿದಿದ್ದನು. 
ಆವಾಗಾವ ಪದಾರ್ಥವನ್ನು ಬೇಕೆಂದರದು ಕೇಳಿದೊಡನೇ ಬಂದೊದಹುತಿದ್ದಿತು. 
ಅಯ ಷೆಯು ಸ್ವಂತವಾಗಿ. ಸೋದರಿಗಿಂತ ಅಧಿಕ ಸ್ಟೇಹದಿಂದೆಲ್ಲವನ್ನೂ ಸಿದ್ದ 
ಪಡಿಸುತಿದ್ದಳು. ಅಷ್ಟೊಂದು ಸಂಪತ್ತಿದ್ಧರೂ ಬಾಗಿಲಲ್ಲಿ ಪಹರೇದವನು 
ಕಾದಿರುವನು. ಸ್ಪರ್ಣಪಿಂಜರವಾಸಿಯಾಗಿ ಸಾಕ ಪಾನೀಯಗಳಿಂದ ಪರಿ. 
ತೃಪ್ಪವಾಡ ವಿಹಂಗದಂತೆ ರುದ್ಧನಾಗಿದ್ದನು. ಮುಕ್ಕನಾಗುವುದಾವಾಗ? 
ಮುಕ್ತಿಯಾಗುವ ಸಂಭವವೇನಾದರೂ ಇದ್ದಿತೆ? ಅವನ ಸೇನೆಯೆಲ್ಲಿ? ಸೇನಾ 
ಪತಿಯಿಲ್ಲದೆ ಸೇನೆಯವರ ಅವಸ್ಥೆಯೇನಾಗಬೇಕು ? 

ಮೂರನೆಯದು ಅಯಸೆ-ಚಮತ್ನಾರಕಾರಿಚಿಯಾದಾ ಪರಹಿತಮೂರ್ತಿ 
ಮತಿಯಾದವಳು ಮೃಣ್ಮಯವಾದೀ ಪೃಥಿಏಗಿಳಿದು ಬಂದಳು ಹೇಗೆ! ಅವಳು 
ಲೇಶ ವಿರಾಮವಿಲ್ಲದೆ ಅಹೋರಾತ್ರಿ ತನ್ನ ಶುಶ್ರೂಷೆ ಮಾಡುತಿದ್ದುದನ್ನು ನೋಡಿ 
ದ್ದನು. ತನಗೆ ಆರೋಗ್ಯವಾಗುವವರೆಗೂ ಪುತ್ಯಹವೂ ಪ್ರಭಾತ ಸೂರ್ಯೋ 
ದಯವಾದಂತೆ ಕುಸುಮದಾಮ BA, Fo ಲಾವಣ್ಯಮಯವಾದ ಹಜ್ಜಿಯ 
ನ್ನಿಡುತ್ತಾ ನಿಶ್ಯಬ್ದವಾಗಿ ಬರುತ್ತಿದ್ದುದನ್ನು ನೋಡಿದ್ದನು. ನಿಜವಾಗಿ ಮಹಾನು 
ಭಾವಳಾದಾ ಅಯಷೆಯು ತನ್ನ ಆಹಾರಾದಿಗಳಿಗೆ ಹೊತ್ತುನಿಖಾರಿದರೂ ಕೊಟಡಿ 
ಯನ್ನು ಬಟ್ಟು ಹೋಗುತಲಿರಲಿಲ್ಲ. ಹೋದರೂ ಜಾಗ್ರತೆಯಾಗಿ ಹಿಂದಿರುಗಿ 


Sige ಪರಿಚ್ಛೆ ದ ೧೨೩ 


ಬಂದುಬಿಡುವಳು. ಅವಶ್ಯವಿದ್ದ ರೆ ಎದ್ದು “ಕು ತನ್ನ ತಾಯಿಯು 
ಕರೆಯಿಸಿದಾಗ ಹೋಗಿರುವಳು. ಮಿಕ್ಕ ಕಾಲದಲ್ಲೆಲ್ಲಾ ಅವನ ಶುಶ್ರೂಷೆ. 
ಯಲ್ಲಿ ಅವಿರತಳಾಗಿರುವಳು. 


ಎಷ್ಟೊಂದುಮಂದಿ ರುಗ್ಗಶಯ್ಯೆಯಲ್ಲಿ ಮಲಗದಿರುವರು? ಅನೇಕರು ಮಲ 
ಗಿದ್ದಾರೆ. ಆದರಾವನಾದರೂ ರುಗೃ ಶಯ್ಯೆಯಲ್ಲಿ ಮಲಗಿದ್ದವನೊಬ್ಬನ ಪಕ್ಕ 
ದಲ್ಲೊಬ್ಬ ಮನೋಮೋಹಿನಿಯಾದ ರಮಣಿಯು ಕುಳಿತುಕೊಂಡು ಸುರಮ್ಮ 
ವಾದ ವ್ಯಜನದಿಂದ ಘಾಳಿಯನ್ನು ಬೀಸುತ್ತಿದ್ದರೆ ಅಂತಹವನಿಗೆ ಮಾತ್ರ ರೋಗವೂ 
ಸುಖಕರವಾದುದೆ೦ದು ತಿಳಿಯಬರಬಹುದು. 


ಪಾಠಕಮಹಾಶಯರೆ! ನೀವೂ ಜಗತ್ಸಿ೦ಹನ A ಸ್ಥಿತಿಯ ಯನ್ನು ಸ್ವಾನುಭವ 
ಮಾಡಲಿಷ್ಟಪಡುವಿರಲ್ಲವೆ? ಹಾಗಾದರೆ, ನೀವೂ ಮನಸಿ ಸಿನಲ್ಲ, ಅದೇ ಶಯ್ಯೆಯ 
ಮೇಲೆ ಶಯನಮಾಡಿರಿ; ಶರೀರದಲ್ಲಿ ವ್ಯಾಧಿಯನ್ನ BBD ವಿಸುವವರ ಹಾಗೆ ಭಾವಿಸಿ 
ಕೊಳ್ಳಿರಿ; ಶತ್ರು ಮಧ್ಯೆದಲ್ಲಿ ಬಂದಿಯಾಗಿರುವಂತೆ ಸ್ಮರಿಸಿಕೊಳ್ಳಿರಿ; ಬಳಿಕ ಸುವಾ- 
ಸಿತವಾದಾ ಸುಸ ಸಜ್ಜಿ ತ ಸುಸ್ನಿಗ್ಬವಾದ ಕೊಟೆಡಿಯಲ್ಲಿ ಮಲಗಿರುವಂತೆ ತಿಳಿಯಿರಿ; 
ಮಲಗಿಕೊಂಡು ಕೊಟಿಡಿಯ NS ನೋಡಿರಿ, ಹಾಗೆಯೇ ನಿಮ್ಮ ಮುಖವು 
ಪುಫುಲ್ಲವಾಗುವುದು, ಶತ್ರುಪೂರಿತವಾದಾ ಪುರಿಯಲ್ಲಿಯೂ ನಿಮಗೆ ಸೋದರಿ 
ಯೆಂಶುಸಚರಿಸುವವಳೊಬ್ಬ ಳು ಬರುವಳು. ಅವಳು ಸುಂದರಿಯಾದ ಯುವತಿ, 
ಪೂರ್ಣವಿಕಾಸಿತ ಪದ್ಮ ದಂತ ಲಾವಣ್ಣ ಪೂರ್ಣಳಾಗಿರುವವಳು, ಹಾಗೆಯೇ ಶಯನ: 
ಮಾಡಿಕೊಂಡೊಂದೇ "ದೃಷ್ಟಿ ಯಿಂದ ಅವಳನ್ನು ನೋಡಿರಿ; ಎಂತಹ ಮೂರ್ತಿ! 
ಸ್ವಲ್ಪ ಮಾತು DPF ಆಯತನ, ಅದಕ್ಕೆ ತಕ್ಕ ಫ ಘಟನೆ, ಮಹಾಮಹಿಮೆಯುಳ್ಳ 
ದೇವಿಯ ಪ್ರತಿಮಾ ಸ್ವರೂಪ ರಳು! WBS ನಿಯಮಿತ ರಾಬ್ದೇ ಸ್ವ ಸನ 
ಎಂತಹ ಲಲಿತ ಪಾದವಿಕೆ 5 ea! ಗಜಗಮನವನ್ನು ಕೇಳಿರುವಿರಷ್ಟೆ, ಅದಿದಕ್ಕೆ 
ಸಮಾನವಾದುದಲ್ಲ, ಸಾದ ಸುನವೆಂದು ತಿಗಾ? DEEA 5 ea ರವನ್ನು 
ನೋಡಿರಿ; ದೇವತೆಗಳ ತಾಳ ಲಯಕ್ಕೆ ಸರಿಬೀಳುವುದು. 24,00, ಕುಸುಮ 
ದಾಮವನ್ನು ನೋಡಿರಿ; ಹಸ್ತದ ಪ್ರಭೆಯಿಂದ ಕುಸುಮವು ಮಲಿನವಾದಂತೆ 
ಕಾಣುವುದಲ್ಲವೆ? ಕಂಠಪುಭೆಯಿಂದ ಸ್ವರ್ಣಹಾರವೂ ಕಾಂತಿಹೀನವಾಗಿದೆಯಲ್ಲವೆ? 
ಆ! ನೀವು ನಿಮ್ಮ ರೆಪ್ಪೆಗಳನ್ನು ಹೊಡೆಯುವುದಿಲ್ಲವೇಕೆ! ಸುಂದರವಾದಾ 
ಗೀವಾಭಂಗವನ್ನು ನೋಡಿದರೇನು? ಪುಸ್ಮರ ಧವಳದಾ ಗ್ರೀವದಮೇಲೆ ನಿಬಿಡ. 
ವಾದ ಕುಂಚಿತ ಕೇಶಗುಚ್ಚ ವು ಬಿದ್ದಿರುವುದನ್ನು ನೋಡಿದರೇನು? ಅದರ ಪಾಶ್ವ = 
ದಲ್ಲಾ ಕರ್ಣಭೂಷಣವು ತೇಗಿಡೆ; ಕರಿಡಿತೆ? ಮಸ್ತಕವು ಈಷನ್ಮಾತ್ರ Bani ದೆ 
ಯಲ್ಲವೆ? ಅದು ಸ್ವಲ್ಪ ದೈರ್ಸುಹೇತುಕವಾದುದೇ ವಿನಾ ಮತ್ತೇನೂ ಅಲ್ಲವು. 
ಸುಳುಗಣ್ಣುಗಳೊಂದೇ ದೃಷ್ಟಿಯಿಂದ ಕಣ್ಣಿರಿಸಿ ನೋಡುವಿರೇಕೆ? ಅಯಷೆಯು 


€೧೨೪ TAARIA 


ಕಂಡರೆ ಏನೆಂದಾಳು? = ascent ಹಾಸಿಕೆಯನ್ನು ಬಿಟ್ಟೇಳಿ 
ಸಾಕು!! 

ಜಗತ್ತಿಂಹನಿಗೆ ಶುಶ್ರೂಷೆಯ ಆವಶ್ಯಕೆವಾಗಿದ್ದಷ್ಟು ದಿನಗಳವರೆಗೆ ಅಯ 
AW ಪೃತ್ಯಹವೂ ಅನವರತ ನಿಯುಕ್ಕೆಯಾಗಿದ್ದಳು. ವ್ಯಾಧಿಯು ಶಮನವಾದ 
ಹಾಗೆಲ್ಲಾ ಅಯಷೆಯು ಬಂದುಹೋಗುವುದು ಕಡಿಮೆಯಾಗುತ್ತಾ, ಬಂದಿತು: 
ರಾಜಪ್ರತ)ನಿಗೆ ರೋಗವು ನಿಶ್ಶೇಷವಾಗಿ ಆರೋಗ್ಸವಾಗುತಲೇ ಅಯುಷೆಯು 
ಬಂದುಹೋಗುವುದು. ಸಂಪೂರ್ಣವಾಗಿ ನಿಂತುಹೋಯಿತು. ಆವಾಗಲಾದ 
ಕೊಮ್ಮೋರ್ಮೆ ಬಂದುಹೋಗುವಳು. ಬಂದರೂ ಪ್ರಾಯಶಃ, ಉಸ್ಮಾನನನ್ನು 
ಸಂಗಡ ಕರೆದುಕೊಂಡು ಬರುವಳು. ಹಿಮಂತರ್ತುವಿನಲ್ಲಿ ಶೀತಾರ್ತನಾದ 
ವ್ಯಕ್ತಿಯ ಮೈಯಿಂದ ಛಳಿಯು ನಿವಾರಣೆಯಾದ ಹಾಗೆಲ್ಲ ಸೂರ್ಯಕಿರಣವು 
ಸರಿದುಹೋಗುವಹಾಗೆ ಜಗತ್ತಿಂಹನಿಗೆ ಆರೋಗ್ಯವಾದ ಹಾಗೆಲ್ಲಾ ಅಯಷೆಯು 
ದೂರವಾಗಿ ಸರಿದುಹೋದಳು. 

ಒಂದಾನೊಂದು ದಿನ ಸಾಯಂಕಾಲ ಜಗತ್ಸಿಂಹನು ಗವಾಕ್ಚದ ಬಳಿ ನಿಂತು 
ನೋಡುತಿದ್ದ ನು. ಬೀದಿಯಲ್ಲಿ ಜನರು ಕಾರ್ಯಾರ್ಥಿಗಳಾಗಿ ಅಥವಾ ಏಹಾರಾ 
ರ್ಥಿಗಳಾಗಿ ಇಷ್ಟ ಬಂದಂತೆ ಸ್ವಚ್ಛ ೦ದವಾಗಿ EG ರು. 
ರಾಜಪುತ್ರುನವರನ್ನು ನೋಡಿ ದುಃಖಿತನಾಗಿ, ಅವರ ಸ್ಥಿತಿಯನ್ನು ತನ್ನ 
"ಯೊಂದಿಗೆ ಹೋಲಿಸಿ ಯೋಚಿಸುವನು. ಬೀದಿಯಲ್ಲೊತ್ತಟ್ಟು ae 
ಮಂಡಲಾಕಾರವಾಗೊಬ್ಬ ನ ಅಥವಾ ವಸ್ತುವನ್ನೋ ಸುತ್ತಮುತ್ತಿ 
ಕೊಂಡು ನೋಡುತಿದ್ದರು. ವರೆಲ್ಲರೂ ಸಂತೋನಸ ಚಿತ್ತ್ಕರಾಗಿದ್ದ og ಕಂಡರು. 
ಆದರವರ ಮಧ್ಯದಲ್ಲಿ ಅಚೇತನ we ೨ ಅಥವಾ ಚೇತನ ಯ ಮನು 
ಷ್ಯನೋ, HOO Swe, ರಾಜಕುಮಾರನಿಗದು ಗೊತ್ತಾಗದೆ ಅದನ್ನು ತಿಳಿಯ 
ಅವನಿಗೆ ಕುತೂಹಲವು೦ಟಾಯಿತು. ನೋಡುತಿದ್ದವರಲ್ಲಿ ಕೆಲವರು ಹೊರಟು 
ಹೋದ ಬಳಿಕ ರಾಜಕುಮಾರನ ಅಭೀಷ್ಟ ವು ಸಿದ್ದಿಯಾಯಿತು. ಮಧ್ಯೆ ಮನುನ ಕ 
ನೊಬ್ಬ ನೊಂದು WA, ಕವನ್ನು ಹಿಡಿದುಕ ಇಂಡೋದುತಿದ್ದ ಹಾಗೆ anoni, 
ಒದುತಿದ | ವನ ಆಕಾರವನ್ನು (ER ರಾಜಕುಮಾರನಿಗೆ ಕುತೂಹಲವು ಮತ್ತೂ 
ಹೆಚ್ಚಾಯಿತು. ಅವನನ್ನು ನೋಡಿದರೆ, ಮನುಷ್ಯನೆಂದಾಗಲಿ ಅಥವಾ ಸಿಡಿಲು 
ಬಡಿದು ಉದರಿಹೋದೆಲೆಗಳುಳ್ಳ ದೊಡ ದಲ್ಲದೊಂದು ತಾಳೇಮರವೆಂದಾಗಲಿ 
ಹೇಳಬಹುದಾಗಿದ್ದಿತು. ಏಳೆಂದಕೆ, ಅವನು ಅಷ್ಟು ಉದ್ದವಾಗಿಯೂ ಅಷ್ಟೇ 
ದಪ್ಪನಾಗಿಯೂ ಇದ್ದನು. ಆದರೆ ತಾಳೇಮರಕ್ಕೆ ಅಷ್ಟೊ ಬಡು ಗುರುತರವಾದ 
ಮೂಗಿನ ಭಾರವು ಇರದು; ಅದುಹೊರತು ಮಿಕ್ಕ ಆಕಾರೇಜಕ್ಲಿತೆಗಳಿರಡೂ 
ಸಮಾನವಾಗಿದ್ದುವು.  ಪುಸ್ತಕವನ್ನೋದುತ್ತಾ ಕೈಯನ್ನೂ, ತಲೆಯನ್ನೂ, 
ಮೂಗನ್ನೂ ಅಲ್ಲಾಡಿಸುತ ಬಹುವಿಧ ಅಂಗಚೇಷ್ಟೆಗಳನ್ನು ಮಾಡುತಿದ್ದನು. 


ವಿಂಟನೆಯ ಪರಿಚ್ಚೇದ ೧೨೫: 


ರಾಜಕುಮಾರನು ಆಶ್ಚರ್ಯದಿಂದ ಮಾತಿಲ್ಲದೆ ನೋಡುತಿದ್ದನು. ಆಸಮಯದಲ್ಲಿ 
MAB ಕೊಟಿಡಿಯೊಳಗೆ ಬಂದನು. 

ಪರಸ್ಪರ ಅಭಿವಾದನವಾದ ಬಳಿಕ MEYER) ರಾಜಕುಮಾರನನ್ನು 
ಈುರಿತು, ‘nas AQ ಅನನ್ಯ ಮನಸ್ಕರಾಗಿ ಏನನ್ನು ನೋಡುತಿರುವಿರಿ?” 
ಎಂದು ಕೇಳಿದನು. 

ಜಗತ್ತಿಂಹನು, " ಒಂದು ಸರಳ ಕಾಷ್ಠವಿಶೇಷವನ್ನು 
ಬೇಕಾದರೆ, ನೀನೂ ನೋಡಬಹುದು' ಎಂದನು. 

ಉಸ್ಮ್ಮಾನನು ನೋಡಿ, "ನೀವಾವಾಗಲವನನ್ನು ನೋಡಿಲ್ಲವೆ?' ಎಂದನು. 

ರಾಜಕುಮಾರ ಇಲ್ಲ. 

ಉಸ್ಮಾನ್‌ ಅವನು ಬ್ರಾಹ್ಮಣನು. ಮಾತು ಕಥೆಗಳಲ್ಲಿ ಬಹಳ ಸರಸನು. 
ನಾನವನನ್ನು ಮಂದಾರಣದುರ್ಗದಲ್ಲಿ ನೋಡಿದ್ದೆನು. 

ರಾಜಕುಮಾರನು ಚಿ೦ತಾಕ್ರಾಂತನಾಗಿ ಮನಸ್ಸಿನಲ್ಲಿ, ಮಂದಾರಣದ. 
ಲ್ಲಿದ್ದವನಾದರೆ ತಿಲೋತ್ತಮೆಯ ವಿಚಾರವನ್ನು ಕುರಿತು ಹೇಳಲಾಪನೆ! 
ಎಂದೆಂದು ಕೊಂಡು ವ್ಯಾಕುಲಚಿತ್ತನಾಗಿ, ಅವನ ಹೆಸರೇನೆಂದು ಕೇಳಿದನು. 

WA VB ಸ್ವಲ್ಪ ಯೋಚಿಸಿ, ಅವನ ಹೆಸರು ಸ್ವಲ್ಪ ಕಠಿನವಾದುದು, 
ರುಡತಿಯಾಗಿ ಸ್ಮರಣೆಗೆ ಬರುವುದಿಲ್ಲ ಗಣಪತ ಗಣಪತಿ ಅಲ್ಲ ಗಜಪತ- 
ಗಜಪತೋ- ಏನೋ 

ರಾಜಕುಮಾರ ಗಜಪತ? ಗಜಪತವೆಂಬುವುದು. ಈ ದೇಶದ ಹೆಸರಲ್ಲ; 
ನೋಡಿದರವನು ಬಂಗಾಳಿಯವನಾಗಿರಬಹುದು. 

WA, TD ಬಂಗಾಳಿಯ ನಿಜ, ಅವನೊಬ್ಬ ಭಟ್ಟಾಚಾರ್ಯನು ; ಅವರಿ. 
ಗೊಂದು ಉಪಾಧಿಯೂ ಉಂಟು-ಏಲೆಂ-ಏಲೆಂ-ಎಂದು ಏನೋ ಹೇಳುತ್ತಾರೆ. 

ರಾಜಕುಮಾರ ಬಂಗಾಳಿಯೆವರ ಉಪಾಧಿಯಲ್ಲಿ, "ಏಲೆಂ' Ow ಶಬ್ದ 
ವನ್ನು ಪ್ರಯೋಗಿಸುವುದಿಲ್ಲ; aJo’ ಎಂದರೆ ಬಂಗಾಳಿಯಲ್ಲಿ ಏಿದ್ಯೆಯೆಂದು 
ಹೇಳುತ್ತಾರೆ; "ವಿದ್ಯಾಭೂಷಣ'--'ವಿದ್ಯಾವಾಗೀಶ' ಎಂದಿರಬೇಕು. 

ಉಸ್ಮ್ಮಾನ*--ಅಹುದು! ವಿದ್ಯಾ--ಮತ್ಕೇನೋ ಒಂದು--ಬ೦ಗಾಳಿಯಲ್ಲಿ 
ಆನೆಗೇನನ್ನುತ್ತಾರೆ? 

ರಾಜಕುಮಾರ--ಹಸ್ವಿ,. 

ಉಸ್ಮ್ಮಾನ್‌--ಮತ್ತೇಸು? 

ರಾಜಕುಮಾರ ಕರಿ-ದನ್ಲಿ-ವಾರಣ-ನಾಗಗಒ 

ಉಸ್ಪಾನ್‌ ಹಾ! ಸ್ಮರಣೆಗೆ ಬಂದಿತು ಅವನ ಹೆಸರು nang ವಿದ್ಯಾ 
ದಿಗ್ಗಜ. 

ರಾಜಕುಮಾರ--ವಿದ್ಯಾದಿಗ್ಗಜ! ಬಹಳ ಆಶ್ಚರ್ಯವಾದ ಬಿರುಡು? 


ನೋಡುತಿದ್ದೆನು. 


೧೨೬ morir enans 


ಹೆಸರಿಗೆ ತಕ್ಕ ಬ್‌ ಅವನ ಸಂಗಡ ಜಾ ಕುತೂಹಲ 
ವಾಗುತ್ತದೆ, 

WA Ay ಗಜಪತಿಯ ಒಂದೆರಡು ಮಾತುಗಳನ್ನು ಕೇಳಿದ್ದ ವನು ಅವನ 
ಸಂಗಡ ರಾಜಕುಮಾರನು ಮಾತನಾಡುವುದರಿಂದೇನೂ "ಹಾನಿಯಿಲ್ಲ ವೆಂದಿಂದು 
ಕೊಂಡು, "ಆಗಬಹುದು ಬಂದನು. 

ಇಬ್ಬರೂ ಪಠ್ಯದ ಕೊಟಡಿಗೆ ಹೋಗಿ, ಒಬ್ಬ ಸೇವಕನನ್ನು ಕಳುಹಿಸಿ ವಿದ್ಯಾ 
an uzg On ಕರೆಯಿಸಿದರು. 


ಒಂಭತ್ತನೆಯ ಪರಿಚ್ಛೇದ 
ದಿಗ್ಗಜನ ಸಂನಾದ 
ಬ್‌ ಸಂಗಡ ಗಜಪತಿ ವಿದ್ಯಾದಿಗ್ಗಜನು ಕೊಟಿಡಿಕೆ ಬರುತ್ತಲೇ, ರಾಜ 
: ಕುಮಾರನವನನ್ನು ಕುರಿತು; "ನೀವು ಬ್ರಾಹ್ಮಣರೊ?' ಎಂದು 
ಹೇಳಿದನು. 
ದಿಗ್ಗ ಜನು ಹನ್ಮನ್ಕಾಸದಿಂದ, 
"ಯಾವತ್ಯೆ Corr, ತಾದೇವಾ ಯಾವತ್ರ .೦ಗಾಮಹೀತಲೇ | 
ಅಸಾರೆಖಲುಸಂಸಾರೆ ಸಾರಂ ಶ್ವಶುರಮಂದಿರ ರಂ 
ಎಂದು ಹೇಳಿದನು, 
ರಾಜಕುಮಾರನಾ ಅಪಸ್ಮಾರಿಯಾದವನಾ ಅಕಾಂಡತಾಂಡಶ್ಲೋಕೋ 
ಚ್ಹಾರಣೆಯನ್ನು Sey, ಉತ್ಕಿಬರುತಿದ್ದ ನಗುವನ್ನು ಒಲಾತ್ಕ್ಯಾರದಿಂದಡಗಿಸಿ 
ಕೊಂಡು, ನಮಸ್ಕಾರವನ್ನು ಮಾಡಿದನು. ಗಜಪತಿಯು, "ಖುದಾಖಾನನು 
ಬಾಬೂಖಾನರನ್ನು t we, NY OO ' ಎಂದು ಆಶೀರ್ವಾದ ಮಾಡಿದನು. 
ರಾಜಕುಮಾರನು, "ಮಹಾಶಯ! ನಾನು ಮುಸಲ್ಮ್ಮಾನನಲ್ಲ, ನಾನು 
ಹಿಂದು ' ಬಂದನು. 
ದಿಗ್ಗಜನು ನ ಮನಸ್ಸಿನಲ್ಲಿ, "ಇವನು ಯವನನು, ನನ್ನನ್ನು ಮೋಸಗೊಳಿ 
ಸುತ್ತಾನೆ, SS ಇರಬೇಕು; ಇಲ್ಲದಿದ್ದರೆ ನನ್ನನ್ನೇಕೆ ಕರೆಯಿಸ 
ಬೇಕು?' ಎಂದೆಂದು ಕೊಂಡು, " ಖಾನ್‌ಬಾಬೂಜಿ! sacs ತಮ್ಮನ ನ್ನು ಒಲ್ಲೆನು, 
ಸ ಅನಸ್ವಯ ಶ್ಲೋಕವೆಂದು ಸುಲಭವಾಗಿ ತಿಳಿಯಬಹುದು. 


T "ಖಾನ್‌ ಎಂಬ ಶಬ್ದ ವನ್ನು "ಖುದಾ' (ಬಂದರೆ, ದೇವರು) ಅಥವಾ " ಜಾಬು ' (ಬಂದ, 
ಬಂಗಾಳಿಯಲ್ಲಿ ಮಂರ್ಚಾದೆಯ ತಟ್ಟುವ) ಎಂಬ ಶಬ್ಬಗಳೊಂದಿಗೆ ಸೇರಿಸಿ ಹೇಳುವುದು ಶುದ್ದ 
BIA, A ದಮೌದುದು. ದಿಗ್ಗ ಜನು ನೂತನವಾಗಿ ಮುಸಲ್ಮಾ ನನಾದುದರಿಂದ ಮೌಢ್ಯದಿಂದ ಹಾಗೆ 

ಪ್ರಯೆರ್ಸಿಗಿಸಿದ್ದಾ ನೆ. 


nepi ನಯ ಪರಿಚ್ಚಿ ಕೇದ ೧೨೭ 


s oa E SOTK ನ ನನಗೇನೂ ಹೇಳ 
ಬೇಕಾದುದಿ, ಮ್ಮ್ಮ ಶ್ರೀಚರಣದಾಸನಾಗಿದ್ದೇನೆ ' ಎಂದನು. 

ರಾಜಕುಮಾರನು, "ಇದೇನು, ವಿಘ್ನ 1' ಎಂದೆಂದುಕೊಂಡು, "ಅಯ್ಯಾ, 
ಮಹಾಶಯರೆ! ನೀವು ಬ್ರಾಹ್ಮಣರು, ನಾನು ರಜಪೂತನು, ನನಗಾ ರೀತಿ 
ಹೇಳಕೂಡದು, ತಮಗೆ ಗಜಪತಿ ವಿದ್ಯಾದಿಗ್ಗ ಜ ಎಂದಲ್ಲವೆ BAB?’ ಎಂದನು. 

ದಿಗ್ಗಜನು ಮನಸ್ಸಿನಲ್ಲಿ, "ಅದೊ | ಹೆಸ ರೂ ಗೊತ್ತಿದೆ! ಏನು ವಿಪತ್ತು 
ಬಂದಿತು !’ ಎಂದು ಮುಂತಾಗಿ ಕಳವಳಗೊಂಡು, ಕೈಮುಗಿದುಕೊಂಡು, 
"ಷೇಕ್‌ಜಿಗಳೆ! ನಾನು ಗರೀಬ, ತಮ್ಮ ಕಾಲಿಗೆ ಬೀಳುತ್ತೇನೆ, ನನ್ನನ್ನು ರಕ್ಷಿಸ ಸ 
ಬೇಕು ' ಎಂದನು. 

ಜಗತ್ಸಿ೦ಂಹನು, ಬ್ರಾಹ್ಮಣನು ಭೀತನಾಗಿರುವಕಾರಣ, ಕಾರ್ಯಸಿದ್ಧಿ 
ಯಾಗದೆಂದು ಭಾವಿಸಿ, ಬೇರೆ ಪ್ರಸ್ತಾಪವನ್ನು ಕುರಿತು ಮಾತನಾಡಬೇಕೆಂದು 
ಯೋ ಜಿಸಿ, "ತಮ್ಮ ಕೈಯಲ್ಲಿರುವ HA, ಎ ಸು ?' ಎಂದು ಕೇಳಿದನು. 

ದಿಗ್ಗಜ--ಅಜ್ಜಿ-ಇದು ಮಣಿಕಪೀರರ ಪ್ರಸ್ತಕವು. 

ರಾಜಕುಮಾರ --ಜಾಾಹ್ಮ ಣರ ಕೈಯಲ್ಲಿ ಪೀರರ ಪುಸ್ತಕವು ಹೇಗೆ 
ಬಂದಿತು? 

ದಿಗ್ಗಒ--ನಾನೊಂದಾನೊಂದು ಕಾಲದಲ್ಲಿ ಬ್ರಾಹ್ಮಣನಾಗಿದ್ದೆನು ; ಈಗ 
ಅಲ್ಲ. 

ರಾಜಕುಮಾರನು ವಿಸ್ಮಯದಿಂದ ವಿರಕ್ತನಾಗಿ, "ಅದು ಹೇಗೆ? ಮಂದಾ 
ರಣದುರ್ಗದಲ್ಲಿರಲಿಲ್ಲವೆ?' ಎಂದು ಕೇಳಿದನು. 

Or wee DRA, ನಲ್ಲಿ, " ಇನ್ನೆ ನಗೆ ತಲೆ ಉಳಿಯುವುದಿಲ್ಲ, ನಾನು 
ವೀರೇಂದ್ರುಸಿಂಹನ ದುರ್ಗದಲ್ಲಿದ್ದುದು ನಿಒ, ಅದನ್ನು ಗೊತ್ತುಮಾಡಿಕೊಂಡಿ 
ದ್ಹಾನೆ. ವೀರೇಂದ್ರ ಸಿಂಹನಿಗಾಡಂತೆನಗೂ ಆಗುವುದು ' ಎಂದು ಯೋಜಿಸಿ, 
ಬ್ರಾಹ್ಮಣನು ಭಯಗೊಂಡು ರೋದನೆಮಾಡತೊಡಗಿದನು. 

ಗ 

ಬ್ರಾಹ್ಮಣನು By ಉಜ್ಜಿ ಕೊಳ್ಳುತ್ತಾ, E ಖಾನ್‌ಬಾಬಾಜಿ! ನನ್ನನ್ನು 
Biliran: ನಾನು ತಮ್ಮ ಸೇವಕನು, ದಯವಿಟ್ಟು ಕಾಪಾಡಿ? ಎಂದನು. 

ರಾಜಕುಮಾರ ನೀವೇನು ಹುಚ್ಚರೊ? 

ದಿಗೆ ಬ ಇಲ್ಲ, ಬಾಬೂಸೇಕಗಳೆ! ನಾನು ತಮ್ಮ ಭೃತ್ಯನು. 

ರಾಜಕುಮಾರನು ಬ್ರಾಹ್ಮಣನನ್ನು ಸಮಾಧಾನಗೊಳಿಸುವ ನಿಮಿತ್ತ, 

ನಿಮಗೇನೂ ಭಯವಿಲ್ಲ, ಮಣಿಕಪೀರರ ಪುಸ್ತಕದಲ್ಲಾವದಾದರೊಂದನ್ನೋದಿ 
ಹೇಳಿ, ನೋಡೋಣ ' ಎಂದನು. 

ಬ್ರಾಹ್ಮಣನು ಪುಸ್ತಕವನ್ನು ಬಿಚಿ ರಾಗದೊಡನೆ ಓದಲು ಪ್ರಾರಂಭಿಸಿ 


೧೨೮ ದುರ್ಗೇಶನಂದಿನಿ 


ಕಿವಿ ಹಿಂಡಿದರೆ, ಹೇಗೆ ಓದುವರೋ ದಿಗ್ಗಜಪಂಡಿತನೂ ಹಾಗೆ ಓದಿದನು. 
ಕ್ಲಣದಮೇಲೆ ರಾಜಕುಮಾರನು, "ನೀವು ಬ್ರಾಹ್ಮಣರಾಗಿದ್ದು ಮಣಿ: 
ಕಪೀರರ ಪುಸ್ತಕವನ್ನೇಕೆ ಓದುತ್ತೀರಿ' ಎಂದನು. 
ಬ್ರಾಹ್ಮಣನು ರಾಗವನ್ನು ನಿಲ್ಲಿಸಿ "ನಾನು ಮುುಸಲ್ಮಾನೆನಾಡೆನು id 
ಎಂದನು. 
ರಾಜಕುಮಾರ ಅದೇಕೆ ? 
ಗಜಪತಿ ಯೆವನೆ ಮುಸಲ್ಮಾನ್‌ ಬಾಬುಗಳು ದುರ್ಗಕ್ಕೆ ಬಂದು ನನ್ನನ್ನು 
ಕುರಿತು, "ಬೊಮ್ಮನ್‌! ನಿನ್ನ ಬಾತಿಕೆಡಿಸುತ್ತೇವೆ' ಬಂದು ಹೇಳಿ ನನ್ನನ್ನು 
ಹಿಡಿದುಕೊಂಡು, "ಪಲೋ '* ತಿನ್ನಿ ಸಿಬಿಟ್ಟಿರು. 
ರಾಜಕುಮಾರನು" ಪಲೋ ' ಎಂದರೇನು? 
ಗಬಪತಿ--ಫೃತದಲ್ಲಿ ಪಕ್ವವಾದ ಅನ್ನ. 
ರಾಜಕುಮಾರನು, ಪದಾರ್ಥದ ಜ್ಞಾನವಾಗಿ "ಆಯಿತು ಮುಂದೆ ಹೇಳು” 
ಎಂದನು. 
ದಿಗ್ಗಜ ಅನಂತರ, ಕಲಮಿಯನ್ನೋದಿಸಿದರು. 
ರಾಜಕುಮಾರ--ಕಲಮಾ ಓದಿಸಿದ ಬಳಿಕ ಏನಾಯಿತು ? 
ದಿಗ್ಗಜ--ಅನಂತರ, "ನೀನು ಮೊಸಲಮಾನನಾದೆ' ಎಂದರು. 
ರಾಜಕುಮಾರ ಮಿಕ್ಕವರೆಲ್ಲಾ ಏನಾದರು ? 
ದಿಗ್ಗಜ-ಮಿಕ್ಕವರನೇಕರೂ ನನ್ನಂತೆ ಮುಸಲರಾದರು. 
ರಾಜಕುಮಾರನು ಉಸ್ಮಾನನ ಕಡೆಗೆ ತಿರುಗಿ, ಅವನನ್ನು ದೃಷ್ಟಿಸಿ ನೋಡಿ. 
ದನು. 
ಉಸ್ಮ್ಮಾನನು, ರಾಜಕುಮಾರನ ಮೌನದಿಂದ ದ್ಯೋತಕವಾದ ತಿರಸ್ಕಾರ. 
ವನ್ನು ತಿಳಿದು, "ಯುವರಾಜ ! ಅದರಿಂದ ದೋಷವೇನು? ಮುಸಲ್ಮಾನರ 
ಅಭಿಪ್ರಾಯದಲ್ಲಿ ಮಹಮ್ಮದೀಯರ ಮತವೇ ಸತ್ಯವಾದುದೆಂದು ತಿಳಿದಿದ್ದಾರೆ, 
ಬಲತ್ವಾರದಿಂದಾಗಲಿ ಅನ್ಯಥಾ ಆಗಲಿ, ಸತ್ಯವಾದ ಧರ್ಮವನ್ನು ಪ್ರಚಾರ. 
ಮಾಡುವುದು ನಮ್ಮ ಮತದಲ್ಲಿ ಅಧರ್ಮವಲ್ಲ, ಅದೂ ಧರ್ಮವೇ ' ಎಂದನು. 
* ಬಂಗಾಳಿಯಲ್ಲಿ " ಸಲೊ ' ಎಂದರೆ, BOR, ದವರಿಗೆ ಕೊಡುವ ಗಂಜಿಗೆ ಹೆಸರು. ಓಗ್ಗಜನು, 
" ವಲಾವು ' ಎಂದರೆ, ಮುಸಲ್ಮಾನರಲ್ಲಿ ಮಾಡುವ ಉತ್ಕೃೃನ್ಚವಾದ ಭಕ್ಷ್ಯ. ಅದಕ್ಕೆ ಬದಲಾಗಿ "ಪೋ ' 
ಎಂದು ಆಭಾಸವಾಗಿ ಹೇಳಿದ್ದಾನೆ. - G 
T "ಕಲವಿರಿ' 2088, ಬಂಗಾಳಿಯಲೊ ಂಡು ವಿಧವಾದ ಚಟ್ಟಿಗೆ ಹೆಸರು. art wm, 


" ಹಲಮಾ ' ಎಂದಕ್ತಿ, ಮುಸಲ್ಮಾನರ ಮತಸಂಬಂಧದ ಗ್ರಂಥ, ಅದಕ್ಕೆ ಬದಲಾಗಿ Sono. ಬಂದು 
ಆಭಾಸವಾಗಿ ಹೇಳಿದ್ದಾನೆ. 


Ka ಜು de oe ೧೨೯ 





ರಾಜಕುಮಾರನು ಉತ್ತರವನ್ನು ಕೊಡದೆ ದಿಗ | ಬನ್ನು EE "ವಿದ್ಯಾ 
ದಿಗ್ಗಜ ಮಹಾಶಯರೆ!' ಎನ್ನುತ್ತ, 3. 

ದಿಗ್ಗಜ--ಅಲ್ಲ, ನಾನು ಷೇಕ್‌ ದಿಗ್ಗಜ. 

ರಾಜಕುಮಾರ--ಹಾಗೇವೇ ಆಗಲಿ, ಷೇಕ್‌ಜಿ! ದುರ್ಗದಲ್ಲಿದ್ದ ಮಿಕ್ಕವರ 
ಸಮಾಚಾರವು ಗೊತ್ಸ್ತುಂಟಿ? 

ಉಸ್ಕ್ರಾನನು ರಾಜಕುಮಾರನ ಅಭಿಪ್ರಾಯವ ತಿಳಿದು ವ್ಯಾಕುಲನಿಶಿಷ್ಟ 
ನಾದನು. 

ದಿಗ್ಗಜ--ಅಭಿರಾಮಸ್ವಾಮಿಯು ೬೩. ಹೋದನು. 

ರಾಜಕುಮಾರನು, ನಿರ್ಬೋಧನಿಗೆ ಸ್ಪಷ್ಟವಾಗಿ ಕೇಳಿದ ಹೊರತು ಹೇಳಲಾರ 
ನೆಂದು ತಿಳಿದು, "ವೀರೇಂದ್ರಸಿಂಹನು ಏನಾದನೆ 2? ಎಂದು ಕೇಳಿದನು. 

ದಿಗ್ಗಜ ನವಾಬ ಕತಲೂಖಾನ್‌ ಬಾಬುಗಳು ಅವನನ್ನು ತಲೆಹೊಡಿಸಿ 
ಬಿಟ್ಟರು. 

ರಾಜಪುತ್ರನ ಮುಖವು ರಕ್ಕವರ್ಣವಾಯಿತು. ಅವನು WAD ERTA 
ಕುರಿತು, "ಅದೇನು? ಈ ಬ್ರಾಹ್ಮಣನು ಅನೃತವನ್ನು ಹೇಳುವನೆ)?' 

ಉಸ್ಮ್ಮಾನನು ಗಂಭೀರಭಾವದಿಂದ ; "ನವಾಬರು ವಿಚಾರಣೆಮಾಡಿ, ರಾಜ 
ದ್ರೋಹಿ ಎಂಬ wa HOGS ಪ್ರಾಣದಂಡನೆಯನ್ನು ಏಧಿಸಿದರು' ಎಂದನು. 

ರಾಜಕುಮಾರನು ಕಣ್ಣುಗಳಿಂದ ಕಿಡಿಗಳನ್ನು ಸುರಿಸುತ್ತಾ, ಉಸ್ಮಾನನನ್ನು 


A 

ಕುರಿತು, "ಆ ಕೆಲಸವು ನಿನ್ನಾ PE EN o ಎ೦ದು ಕೇಳಿದನು. 

ಉಸ್ಮ್ಮಾನನು, "ನನ್ನಾ ಲೋಜನೆಗೆ ವಿರುದ್ಧವಾಗಿ ನಡೆಯಿತು ' ಎಂದು 
ಹೇಳಿದನು. 


ರಾಜಕುಮಾರನು ಬಹಳ ಹೊತ್ತು, ನಿಸ್ತ a, ನಾಗಿದ್ದನು. WAPEN ಆ 
ಸಮಯವನ್ನು ನೋಡಿ, ದಿಗ್ಗಜ ನನ್ನು ಕುರಿತು; "ನೀನು ಹೊರಟುಹೋಗು ’ 
ಎಂದನು. 

ದಿಗ್ಗಜನು ಬಿಟ್ಟಿರಿ ಸಾಕೆಂಡೇಳುತ್ತಲೆ, ಕುಮಾರನು ಅವನ ಕೈ ಹಿಡಿದು, 
"ಮತ್ತೊಂದು ಮಾತು ನಿಮಲೆಯು ಐಲ್ಲಿದ್ದಾಳೆ;' ಎಂದು ಕೇಳಿದನು. 

ಬ್ರಾಹ್ಮಣನು ನಿಟ್ಟುಸಿರನ್ನು ಬಿಡುತ್ತಾ ಕಣ್ಣೀರು ತುಂಬಿದವನಾಗಿ, 
"ವಿಮಲೆಯು ನವಾಬರ ಉಪಪತ್ನಿ ಯಾಗಿದ್ದಾಳೆ' ಎಂದನು. 

ರಾಜಕುಮಾರನು ವಿದ್ಯುದ್ದೃಪ್ಟಿಯಿಂದ ಉಸ್ಯಾನನನ್ನು ನೋಡಿ; "ಅದು 
ನಿಜವೆ?' ಎಂದನು. 

ಉಸ್ಕ್ಯಾನನು ಉತ್ತರವನ್ನು ಕೊಡದೆ, ದಿಗ್ಗಜನನ್ನು ಕುರಿತು, "ಮತ್ತೇ 
ನನ್ನು ಬೊಗುಳುತ್ತಿ ಎದ್ದು ಹೋಗು ' ಎಂದನು. 


ರಾಜಕುಮಾರನು ar ಜನ ಕೈಯನ್ನು ದೃಢವಾಗಿ ಹಿಡಿದಿದು ಹರರತಗ 
9 


೧೬೩೦ ಜಗಕಕ 


ಹೋಗಲು ಶಕ್ತಿಯುಂಟಾಗಲಿಲ್ಲ. ಕುಮಾರನ ಕಣ್ಣುಗಳು ಕೆಂಡಗಳ ಹಾಗಾಗಿ 
"ತಿಲೋತ್ಕಮೆಯೊ?' ಎಂದನು 

ಬ್ರಾಹ್ಮಣನು, "ತಿಲೋತ್ತ್ಕಮೆಯೂ ನವಾಬರ ಉಪಪತ್ನಿಯಾಗಿ ದಾಸ 
ದಾಸಿಯರಿಂದುಪಚರಿಸಲ್ಪಡುತ್ತಾ ಸುಖದಿಂದಿದ್ದಾಳೆ' ಎಂದನು 

ರಾಜಕುಮಾರನು ಬ್ರಾಹ್ಮಣನನ್ನು ಕೋಪದಿಂದ ದೂಡಿಬಿಟ್ಟನು. 
ಬ್ರಾಹ್ಮಣನು ಬಿದ್ದೇಳುತ್ತಾ, ಹೊರಟುಹೋದನು. 

ಉಸ್ಕಾನನು OR BTN ಮೃದುಭಾವದಿಂದ; "ನಾನು ಕೇವಲ ಸೇನಾ 
ಪತಿ' ಎಂದನು, 

ರಾಜಕುಮಾರನು "ನೀನು ಪಿಶಾಚಿಯ ಸೇನಾಪತಿ!' ಎಂದನು. 


ಹತ್ತನೆಯ ಪರಿಚ್ಛೇದ 
ಪ್ರತಿಮಾ ವಿಸರ್ಜನ 

DOs ದಿಂದ ಪುಯೋಜನವಿಲ್ಲ. ಒಗತ್ಸಿಂಹನಿಗೆ ಅಂದು ರಾತ್ರಿ 
ಸ್ವಲ್ಪ QP ನಿದೆ ಬರಲಿಲ್ಲವೆಂದು ಹೇಳುವುದು ಉತ್ಪೆ REN ಯಾಗದು. 
ಅವನಿಗೆ ಚಿಂತಾಗ್ಲಿಯೆ) ವಿಕೀರ್ಣವಾಗಿ ಹೃದಯ ಮಧ್ಯದಿ ಪ್ರಜ್ವ ಲ 
ಸುತಿದ್ದಿತು. ಆವ JS 300820 ದೇಹತ್ಯಾಗವನ್ನು ಮಾಡಿದ್ದರೆ ಜಗತ್ತಿಂಹ 
ನಿಗೆ ಪೃಥಿವಿಯೇ ಶೂನ ವಾಗಿ ಕಾಣುತ್ತ, ದ್ದಿತೋ, ಈಗಾ ತಿಲೋತ್ಕಮೆಯು 
ಪ್ರಾಣತ್ಯಾಗವನ್ನು ಮಾಡಿಕೊಳ 1 ಲಲ್ಲವೇಕೆಂದು ಪರಿತಾಪಕ್ಕೆ ಕಾರಣವಾಯಿತು. 
ಏತಕ್ಕೆ ಹಾಗಾಯಿತು? *ಲೋತ್ತವೆಯಂ ಬದುಕಿರಬೇಕೆ! ಕುಸುಮ 
ಸುಕುಮಾರವಾದಾ ಮಾಢುರ್ಯಮಯ ಕೋಮಲಾಲೋಕವೇಷ್ಟ್ರಿತವಾದ 
ದೇಹವು--ಒಗತ್ಸಿಂಹನು ಎತ್ತಕಣೆ ಮುಖವನ್ನು ತಿರುಗಿಸಿದರೂ ಅತ್ಮ ಕಣ್ಣು 
ಗಳೆದುರಿಗೆ ಬಂದು ನಿಂತಿರುವಂತಿರುವಾ ದೇಹವು ಶ್ಮಶಾನಮೃತ್ತಿ,ಕೆಯೊಡನೆ 
ಕಲಕಲಿಕೆಯಾಗಿ ಕಲತುಹೋಗಿ ಬಿಡಲೆ! ಪೃಥಿವಿ--ಅಸೀಮವಾದೀ ಪೃಥಿವಿ 
ಯಲ್ಲೆಲ್ಲಿಯೂ ಆ ದೇಹದ ಚಿಹ್ನೆಗಳಿರಬೇಡನೆ? ಹೀಗೆಂದು ಚಿಂತೆಯು ಹುಟ್ಟಿ 
ದಾಗ URI OBR ಕಣ್ಣುಗಳಲ್ಲಿ ವಾರಿಧಾರೆಯು ಅನರ್ಗಳವಾಗಿ ಸುರಿಯುವುದು. 
ಕೂಡಲೇ ದುರಾತ್ಮನಾದಾ ಕತಲೂಖಾನನ ವಿಹಾರಮಂದಿರದ we wey 
ಹೃದಯದಲ್ಲಿ ಮಿಂಚಿನಂತೆ ಹೊಳೆದು, ಕುಸುಮಸುಕುವತಾರವಾದಾ ದೇಹವು 
ಪಾಪಿಷ್ಠನಾದಾ ಪಠಾನನ ಅಂಕನ್ಯಸ್ಥವಾಗಿದೆ ಎಂದು ಬೋದಧೆಯಾಗುತಲೇ 

ಮತ್ತೂ ತಚ್ಛಾದ ದಾರುಣಾಗ್ನಿ ಯಿಂದ ಹೃದಯವು ಪ್ರಜ್ವಲತವಾಗುವುದು. 
ತಿಲೋತೃಮೆಯು. ರಾಜಕುಮಾರನ ಹೃದಯ ಮಂದಿರಾಧಿಷ್ಕಾ ತ್ರೀ 
ದೇವಿಯ ಮೂರ್ತಿಯಾಗಿದ್ದಳು. ಅಂತಹ ತಿಲೋತ್ತ ಮು ಪರಾನನ ಭನ ಸದಲ್ಲಿ! 


3 


ಹತ್ತನೆಯ ಪರಿಚ್ಛೆ ಚ್ಛೇದ ೧೩೧ 


ಅದೇ ತಿಲೋತ್ತಮೆಯು ee ಭವನದಲ್ಲಿ! ಚ ee ಮೆಯು 
ಕತಲೂಖಾನನ ಉಪಪತ್ನಿ !! ಆ ಮೂರ್ತಿಯನ್ನು ಪುನಃ ರಾಜಪೂತನು ಆರಾಧಿ 
ಪನೆ? ಅಂತಹ ಮೂರ್ತಿಯನ್ನು AWA, ದಿಂದ ಸ್ಥಾನಡಜ್ಯುತಮಾಡಲು ಸಂಕೋಚ 
ಪಡುವುದು CUE `ಕುಲೋಚಿತವೆ? 

ಜಗತ್ಸಿಂಹನ ಹೃದಯದಲ್ಲಾ ಪ್ರತಿಮೆಯು ಬದ್ಧ ಮ ೂಲವ್ರಳ್ಳೈ ದುದಾಗಿದ್ದಿತು. 
ಅದರ ಮೂರೋತ್ಪಾ se ನವಾಗಬೇ ಕಾದರದಕ್ಕೆ ನ ಜಾರ್‌ ಹ ದಯವೇ 
ವಿದೀರ್ಣವಾಗಬೇಕು. ಏನನ್ನು ಮಾಡಿದರೆ, ಆ ಮೋಹಿನಿಯ oe ಯು 
ಸಂಪೂರ್ಣವಾಗಿ ಮರೆತುಹೋಗಲಾಪದು? ಅದು ಸಾಧ್ಯವೆ? ? ಎಷ್ಟು ದಿವಸ 
ಮೇಧಯೂ ಬುದ್ಧಿಯೂ ಸ್ಮೃತಿಯೂ ಇರುವುವೋ, ಎಷ್ಟು ದಿವಸ ಅಸ್ತಿ ona, 
ಶೋಣಿತಗಳಿಂದ ನಿರ್ಮಿತವಾದ ಡೇಹನಿರುವುಡೋ, ಅಷ್ಟೊ a Inrs 
ಆ ಮೂರ್ತಿಯು ಅವನ ಹ ದಯೇಶ್ವ ರಿಯಾಗಿ ಸಿಸು ಉಪರಿ 

ಇವೇ ಮೊದಲಾದ ಉತ್ಕೃಟಿಚಿಂತೆಯಿಂದ ರಾಜಪುತ್ರಸ ಮನಸ್ಸಿನ 
A BVF ದೂರವಾದುದಲ್ಲದೆ ಬುದ್ಧಿಯೂ ಅಪಭ)ಂಶವಾಗುತ ಬಂದಿತು. 
ಸ್ಮೃತಿಯು ವಿಶೃ್ವಂಖಲವಾಯಿತು. ರಾತ್ರಿಯೆಲ್ಲಾ ತಲೆಯಮೇಲೆ ಕೈಗಳನ್ನಿಟ್ಟು 
ಕೊಂಡು ಕುಳಿತಿರುವನು. ತಲೆಯು ತಿರುಗಿಧಷ್ಣೂರಾಗಿ ಯೋಚಿಸುವ ಶಕ್ತಿ ಯೂ 
ಲೋಪವಾಯಿತು. 

ಒಂದೇ ಸ್ಫಳದಲ್ಲಿ ಒಹಳ ಹೊತ್ತು ಕುಳಿತು ಅಂಗಾಂಗಗಳೆಲ್ಲಾ ನೋವುದಕ್ಕೆ 
ಪ್ರಾರಂಭ Saye. ಮನಸ್ಸಿನಲ್ಲಿ ಪ್ರಗಾಥ ಆಲೋಚನೆಯಿಂದ ಶರೀರವೆಲ್ಲಾ 
ಎಳ್ಳು ಹಕ ಸೀಯುವಷ್ಟು ಜ್ವ 'ರಬಂದಂತೆ ಸಂತಾಪವುಳ್ಳ ದುಡಾಯಿತು. ಜಗ 
3 ome ಕಿಟಿಕಿಯ ಬಳಿ ಬಂದನು. 

ಶೀತಲವಾದ ತಣ್ಣೆಲರು ಬೀಸಿ ಜಗತ್ತಿಂಹನ ಲಲಾಟವು ತಣ್ಣೊಂಡಿತು. 

ಶಿಯು ಅಂಧಕಾರಮಯವಾಗಿದ್ದಿತು. ಆಕಾಶವು ಮೇಘಾವೃತವಾಗಿದ್ದಿತು. 
RI BAS ಕಾಣುತ್ತಿರಲಿಲ್ಲ. ಒಮ್ಮೋರ್ಮೆ ಚಲಿಸುತಿದ್ದ ಮೇಘ ಖಂಡಗಳ 
ಮಧ್ಯದಿಂದ ಸಣ್ಣದಾದೊಂದೊಂದು ಚುಕ್ಕಿಯು ಮಿನುಗುತಿರುವುದು. ದೂರವಾ 
ಗಿದ್ದ ವೃಕ್ತಶ್ರೀಣಿಗಳು ಅಂಧಕಾರದಲ್ಲಿ ಪರಸ್ಪರ ಸೇರಿದಂತಾಗಿ ತಮೋಮಯನಾದ 
ಪ್ರಾಚೀರವೋ DOLOS ಆಕಾಶದಲ್ಲಿ ಕಣ್ಣೊಳಿಸುತಿದ್ದುವು. ಸವಿಶಾಪದಲ್ಲಿದ್ದ 
ಪುತಿ ಮರದಲ್ಲಿಯೂ ಮಾಲಾಕಾರವಾಗಿ ಮಿಂಚುಹುಳುಗಳು ವಬ್ರದ ತಿಡಿಗಳ 
ಹಾಗೆ ಹೊಳೆಯುತಿದ್ದುವು. ಮುಂದಿದ್ದೊಂದು ತಟಾಕದಲ್ಲಿ ಆಕಾಶ ವೃಕ್ಟಾದಿಗಳ 
ಪುತಿಬಿಂಬವು ery Baron ಕಾಣುತಿದ್ದಿತು. 

ಮೇಘಸ್ಪೃಷ್ಟವಾದ ರಾತ್ರಿಯ ತಂಗಾಳಿಯು ಮೈಸೋಕಿ ಜಗತ್ಸಿಂಹನ 
ದೈಹಿಕ ಸಂತಾಪವು ಸ್ವಲ್ಪ ತಗ್ಗಿತು. ಗವಾಕ್ಚದಮೇಲೆ ಕೈಯಿಟ್ಟು ಅದರಮೇಲೆ 
ತಲೆಯನ್ನ್ನಿಟ್ಟು ಬಹು ಸ್ಲಣಗಳು ಉತ್ಕಟವಾದ ಮನಃಕ್ಲೇಶದಿಂದ ನಿಶ್ಚಲವಾಗಿ 


z 


os ಹಾಸು 


ನಿಂತಿದ್ದ ao. oe ವಾಯು soon, ದಿಂದ ಸ ಸ್ವಲ್ಪ ಪಯಾವಿಶತನಾಡನು. 
ಕೂಡಲೇ ಬೇರೆ ಯೋಚನೆಯು ಹುಟ್ಟಿ ತು. ಅದುವರೆಗೂ ಮನಸ್ಸ By 
ಮಾಡುತಿದ್ದ ಶಲ್ಯವು ದೂರವಾಗಿ, sg, ಇದಲ್ಲದಕ್ಕೆಂತ ತುಸು ಸ್ತ 
‘2003’ ಎಂಬ ಬಾಣವು ಜೈಡೆಯದಲ್ಲಿ ಪ್ರವೇಶಮಾಡಲಾರ೦ಭವಾಯಿತು. 
ಆಶೆಯನ್ನು ತ್ಯಾಗಮಾಡುವುದು ಅಧಿಕ ಕ್ಲೇಶಕರವಾದುದು. ಮನದಲ್ಲಿ ನಿರಾ 
ಶೆಯು ನೆಟ್ಟಿ ಬಳಿಕ ಅಷ್ಟೊಂದು ಕ್ಲೇಶಕರವಾಗದು. SAD, Posy) ಅಧಿಕ 
ಕ್ಲೇಶಕರವಾದುದು. ಅದರಿಂದುಂಟಾಗುವ ಘಾಯದ ಹಿಂಸೆಯು ಸ್ಥಾಯಿ 
ಯಾಗಿದ್ದರೂ ಆಘಾತದಷ್ಟು ಉತ್ಕಟಿ ಕ್ಲೇಶದಾಯಕವಲ್ಲ; ಜಗತ್ತಿ ೦ಹನು 
ನಿರಾಶೆಯಿಂದ ಸ್ವಲ್ಪ ಕಡಿಮೆಯಾದ ಯಾತನೆಯನ್ನ ನುಭವಿಸ ಸಲಾರಂಭಿಸಿದನು. 
ಅಂಧಕಾರಮಯವಾಗಿ ನಕ ಕ್ಸ ತ್ರುವಿಹೀನವಾಗಿದ್ದ ಆಕಾಶವನ್ನು ನೋಡಿ, ' ತನ್ನ 
ಹೈದಯವೂ ಅದರಂತೆ ಅಂದಕಾರಮಯವ an ಸಕ್ಸ ತುವಿಹೀನವಾಗಿದ್ದತೆಂದು 
ಕಣ್ಣೀರನ್ನು ಸುರಿಸುತ್ತಾ ಭಾವಿಸುತಿದ್ದನು. ಹಿಂದೆ ಕಳೆದುಹೋದ ಮೃದು 
ಭಾವಗಳು ಸ್ಕ್ರೃತಿಗೆ ಬರಲಾರಂಭಿಸಿದವು. ಜಾಲ್ಕಕಿಶೋರಕಾಲಗಳ ಆಮೋದ 
ಪ್ರಮೋದಗಳೆಲ್ಲವೂ ಜ್ಞಾಪಕಕ್ಕೆ ಬಂದು, ಅವುಗಳಲ್ಲವನ ಚಿತ್ತವು ಮಗ್ಗ 
ವಾಯಿತು. ಅದರಿಂದ ಅನ್ಯ TONS, ಶರೀರವು ಕುಮವಾಗಿ ಶೀತಲ 
ವಾಗುತ ಬಂದಿತು. ಕಾಂತಿಯಿಂದ ಚೇತನವು ಅಪಹರಣವಾಯಿತು. 
ವಾತಾಯನದವಲಂಬನೆಯಿಂದ ತೂಕಡಿಕೆಯುಂಟಾಯಿತು. ಆ ನಿದ್ರಾವಸ್ಥೆ 
ಯಲ್ಲೊಂದು ಸ್ವಪ್ಪುವನ್ನು ಕಂಡನು. ಸ್ವಪ್ನವು ಗುರುತರ BA WHT 
DONG, 3. ನಿದ್ರಿತನಾಗಿ ಭ್ರೂಭಂಗಿಯನ್ನು ಮಾಡಿದನು . ಮುಖದಲ್ಲಿ ಉತ್ಕಟ 
ಕ್ಲೇಶಭೋಗವು ವ್ಯಂಜಕವಾಯಿತು. Pr ಅದರಿತು. ಲಲಾಟವು ಘರ್ಮಾಕ್ಮ 
ವಾಯಿತು. ಕೈ ದೃಢಮುಷ್ಟಿ ಬದ್ದವಾಯಿತು. 
ಇದ ಕ್ಕಿದ್ದ ಹಾಗೆ ಘಾಬರಿಯಂದ ಎಚ್ಚರವಾಯಿತು. ಜಗತ್ತಿಂಹನು 
SIA TON ಕೊಟಡಿಯಲ್ಲಿ ಗೋಡೆಯಿಂದ ಗೋಡೆಗೆ ಶತಪಥ ನಡೆಯು 
Sg w. ಎಷ್ಟು ಹೊತ್ತು, ಹಾಗೆ ಪಾದಚಾರಣ ಮಾಡುತಿದ್ದನೋ, ಅದನ್ನು 
ನಿಶ್ಚಿ ತವಾಗಿ ಹೇಳಲಾಗುವುದಿಲ್ಲ. ಬಾಲಸೂರ್ಯನ ಕಿರಣಗಳಿಂದ BIRF 
ಪ್ರಾಕಾರವು ಪ ದೀ ಪ್ತಮಾದಾಗ ಒಗತ್ತಿಂಹನು Bsr SUSY ಹಾಸಿಗೆಯಿಲ್ಲದೆ 
ತಲೆದಿಂಬೂ ಇಲ್ಲದೆ, ಬಾಯೂ ನಿದ್ರೆ ಯನ್ನು ಮಾಡುತಿದನು. 
ಸ್ಮಾನನು ಬಂದು ಎಚ್ಚರಗೊಳಿಸಿದನು. ರಾ ನು ಎದ್ದನು. 
ಬಳಿಕ ಉಸ್ಮಾನನು ಅಭಿವಾದನವನ್ನು ಮಾಡಿ ಅವನ ಕೈಯಲ್ಲೊಂದು ಕಾಗದ 
ವನ್ನು ಕೊಟ್ಟನು. ರಾಜಪುತ್ರನು ಕಾಗದವನ್ನು ತೆಗೆದುಕೊಂಡು ಏನನೂ 
ಹೇಳದೆ ಉಸ್ಮ್ಮಾನನ ಮುಖವನ್ನು ದೃಷ್ಟಿಸಿ ನೋಡಿದನು. NAS, RA ರಾಜ 
ಪುತ್ರನಿಗೆ ಮನಸ್ಸು ವಿಹ್ವಲಗೊಂಡಿದ್ದಕಾರಣ ಆಗಾವ ವಿಚಾರವಾಗಿಯೂ 


ಹತ್ತನೆಯ ಪರಿಚ್ಛೇದ aaa 


ಮಾತನಾಡುವುದು ಸಿಷ್ಟಯೋಜನವೆಂದು ತಿಳೆದು, " ರಾಜಪುತ್ರ |! ತಾವು 


ನೆಲದಮೇಲೆ ಮಲಗಿದ್ದುದಕ್ಕೆ ಕಾರಣವನ್ನು ವಿಚಾರಿಸುವುದನಾವಶ್ಯಕ; ಈ 


ಕಾಗದವನ್ನು ಬರೆದವರಿಗೆ ನಿಮಗೆದನ್ನು ತಲ್ಪಿಸುವುದಾಗಿ ವಾಗ್ದಾನವನ್ನು ಮಾಡಿ 
ದೈನು; ನಿಮಗದನ್ನು ಇದುವರೆಗೆ ತಲ್ಪಿಸದಿದ್ದುದಕ್ಕೆ ಕಾರಣವು ತಮಗೇವೇ 
ಗೊತ್ತಿದೆ; ತಲ್ಪಿಸದೆ ಅದನಿಟ್ಟುಕೆ ಳ್ಳುವುದಕ್ಕೆ ಕಾರಣವಿಲ್ಲ; ತಮಗೆಲ್ಲವೂ 
ವೇದ್ಯವಾಗಿದೆ. ಪತ್ರವನ್ನು ತಲ್ಪಸಿದ್ದೇನೆ; ಅವಕಾಶವಾದಾಗದನ್ನೋದಬಹುದು ; 
ಮಧ್ಯಾಹ್ಮದಮೇಲೆ ಬರುವೆನು; ಪುತ್ಯುತ್ತರವನ್ನು ಕೊಟ್ಟರೆ ಕಳುಹಿಸುವೆನು ' 
ಎಂದು ಹೇಳಿ ಹೊರಟುಹೋದನು. 

ರಾಜಪುತ್ರನು ಏಕಾಂಗಿಯಾಗಿ ಕುಳಿತುಕೊಂಡಿದ್ದು ಸಂಪೂರ್ಣವಾಗಿ 
ಸಂಚ್ಲಾಲಾಭವಾದ ಬಳಿಕ ವಿಮಲೆಯ ಪತ್ರವನ್ನೋದಲಾರ೦ಭಿಸಿದನು. ಆದ್ಯೋ 
ಪಾಂತವಾಗಿ ಓದಿ, ಬಳಿಕ ಸ್ವಲ್ಪ ಬೆಂಕಿಯನ್ನು ಮಾಡಿ ಕಾಗದವನ್ನದರಲ್ಲಿ 
ಹಾಕಿದನು. ಕಾಗದವ್ರರಿಯೆಲಾರಂಭಿಸಿ ಪೂರಾ ಸುಟ್ಟುಹೋಗುವವರೆಗೆ 
ಅದನ್ನೇ ದೃಷ್ಟಿಸಿ ನೋಡುತಿದ್ದನು. ಅದು ನಿಶ್ಶೇಷವಾಗಿ ಸುಟ್ಟುಹೋದ 
ಬಳಿಕ ತನ್ನೊಳು ತಾನೇ, we ned ಕುರುಹನ್ನು ಬೆಂಕಿಯಲ್ಲಿಟ್ಟು ನಿಶ್ಶೇಷ 
ಮಾಡಿದೆನು; ಚ್ಞ್ಯಾಪಕವೂ ಸಂತಾಪದಿಂದ ಸುಡುತಿದೆ; ಆದರದು ಸಿಶ್ಶೇಷವಾಗು 
ವ್ರದಿಲ್ಲವೇಕೊ?' ಎಂದೆಂದುಕೊ೦ಂಡನು. 

ಜಗತ್ತಿಂಹನು ಯಧಾರೀತಿಯಾಗಿ ಪ್ರಾತಸ್ಸಂಧ್ಯಾಪೂಜಾಹ್ನಿಕಗಳನ್ನು 
ಮಾಡಿ ಇಷ್ಟದೇವತೆಗೆ ಪ್ರಣಾಮವನ್ನು ಮಾಡಿದನು. ಅನಂತರ ಸೈಮುಗಿದು 
ಕೊಂಡು ಊರ್ಧ್ವದೃಷ್ಟಿಯುಳ್ಳವನಾಗಿ ಹೇಳತೊಡಗಿದನು :--"ಹೇ ಗುರುದೇವ! 
ಈ ದಾಸನನ್ನು ಕೈಬಿಡಬೇಡ. ನಾನು ರಾಜಧರ್ಮವನ್ನು ಪೃತಿಪಾಲನೆ ಮಾಡು 
ವೆನು, ನಿನ್ನ ಪಾದಾಂಗುಳಿಯ ಪುಸಾದವನ್ನು ಬೇಡುತ್ತೇನೆ, ದಯಪಾಲಿಸು, 
ಆ ವಿಧರ್ನ್ಮೀಯೆ ಉಪಪತ್ನಿಯನ್ಸೀ ಹೃದಯದಿಂದ ದೂರಮಾಡಿಬಿಡುತ್ತೇನೆ. 
ಆದರಿಂದೆನ್ನ ಶರೀರವು ಪತಸವಾದರೆ ಅಂತ್ಯಕಾಲದಲ್ಲಿ ನಿನ್ನನ್ನು ಹೊಂದುವೆನು. 
ಮನುಷ್ಯನಿಗೆ ಸಾಧ್ಯವಾದಷ್ಟು ಮಾಡುತ್ತೇನೆ, ಮನುಷ್ಯನಿಗೆ ಕರ್ತವ್ಯವಾದು 
ದನ್ನು ಮಾಡುತ್ತೇನೆ; ಹೇ ಗುರುದೇವ! ನೀನು ಸರ್ವಾಂತರ್ಯಾಮಿ, ನನ್ನ 
ಹೃದಯದ ಅಂತಸ್ತಲವರ್ಯಂತವೂ ಕಣ್ಣಿರಿಸಿನೋಡು, ನಾನಿನ್ನು ತಿಲೋತ್ತ 
Bowe ಪ್ರಣಯಾರ್ಥಿಯತಾಗಿಲ್ಲ, ನಾನಿನ್ನು ಅವಳ ದರ್ಶನಾಭಿಲಾಷಿ.ಯಾಗಿಲ್ಲ, 
ಕೇವಲ ಕಾಲಸರ್ಪದಂತಿರುವ ಹಿಂದಣ ಸ್ಮೃತಿಯು ಮಾತ್ರ) ಅನುಕ್ಚಣದಲ್ಲಿಯೂ 
ಹೃದಯವನ್ನು ದಗ್ಗಮಾಡುತ್ತಿದೆ; ಆಕಾಂಕ್ಲ್ನಣೀಯಳಾದವಳನ್ನು ವಿಸರ್ಜನೆ 
ಮಾಡಿದ್ದೇನೆ, ಸ್ಮೃತಿಯು ಮಾತ್ರ ಲೋಪವಾಗುವುದಿಲ್ಲವೇಕೆ? ಹೇ ಗುರು 
ದೇವ! ನಿನ್ನ ಪಾಧಪ್ರಸಾದವನ್ನು ,ದಯಪಾಲಿಸು, ಇಲ್ಲದಿದ್ದರೆ, ಸ್ಮರಣೆಯ 
ಯಾತನೆಯನ್ನು ಸಹಿಸಲಾರೆನು ' ಎಂದು ಪ್ರಾರ್ಥಿಸಿದನು. 


೧೩೪ ದುರ್ಗೇಶನಂದಿನಿ 


ಚ ವಿಸರ್ಜೆತವಾಗಿ ಸತ್ತ || 
ತಿಲೋತ್ತಮೆ ! ಧೂಳಿಯ ರಾಸಿಯಲ್ಲಿ ಬಿದ್ದಿದ್ದು, ನಿನಗಾವ ಸ EN ವಾಗು 
ತಿದ್ದಿತು? ಘೋರತರವಾದೀ ಅಂಧಕಾರದಲ್ಲಿ ನೀನು ನೋಡುತಿದ್ದ ಏಕ 
ಮಾತ್ರ ನಕ್ಷತ್ರವೂ ತನ್ನ ಕಿರಣವನ್ನು ನಿನ್ನಮೇಲೆ ಬೀರುವುದಿಲ್ಲ; ಆ ಬೆಳಕು 
ನಿಂತುಹೋಯಿತು! ನೀನು ನಿನ್ನ ನಾರ ಚಟಾ ಹಿಡಿದಿದ್ದ ತಂತುವೂ 
ಹರಿದುಹೋಯಿತು !!! ನೀನಾ ಪ್ರಚಂಡ ಚಂಡಮಾರುತೋದ್ಭ ವದಲ್ಲಿಯೂ 
ಸಮುದ್ರವನ್ನು ದಾಟಬೇಕೆಂದು ಹಿಡಿದಿದ್ದ ಹಲಗೆಯು ಮುಣುಗಿ ಹೋಯಿತು !!! 


COA Se), OWNS ಪರಿಚ್ಛೇದ 
ಗೃಹಾಂತರ 


ಗ್ರ ಹೇಳಿದ್ದಪ್ಪ ಶಕಾರ ಅಪರಾಹೃ ದಲ್ಲಿ ರಾಜಪುಶ್ರನ ಬಳಿಗೆ ಬಂದು, 
ಸ್ರತ್ಯುತ್ತರವನ್ನು ಕಳುಹಿಸ ನವ Sos odor a088 ?' ಎಂದು ಕೇಳಿದನು. 
ಯುವರಾಜನು ಪ ಸತ್ಯುತ್ತರವನ್ನು L ಬರೆದಿಟ್ಟಿದ್ದನು. ಅದನ್ನು ತೆಗೆದು 
ಉಸ್ಮ್ಮಾನನ ಕೈಯಲ್ಲಿ ಕೊಟ್ಟೆನು. WH, Sho ಕಾಗದವನ್ನು ತೆಗೆದುಕೊಂಡು, 
"ತಾವು ಪ್ರಕಾರಾ೦ತರ ತಿಳಿಯಕೂಡದು ; ದುರ್ಗವಾಸಿಗಳು ಪರಸ್ಪರ ಕಾಗದ 
ಪತ್ರಗಳನ್ನು ನಡೆಯ ಸಿದರೆ, ದುರ್ಗರಕ್ಷಕರಾಗಿರುವವರು ಅದನ್ನೊ end ತಲ್ಪಿ 
ಕೂಡದು ' ಎಂದನು. ಯುವರಾಜನು ಸ್ವಲ್ಪ ವಿಷಣ್ಣ ನಾಗಿ, "ಅಷ್ಟೋ ೦ದು en 
ಹೇಳಬೇಕಾದುದಿಲ್ಲ. ಕಾಗದವನ್ನು ಬಿಚ್ಚಿ RE ase: ವಾಗಿ 
ಕ೦ಡು, ನಿನ್ನು ಅಭಿಪ್ರಾಯುವಿದ್ದರೆ, ಕಳುಹಿಸಿಕೊಡಬಹುದು' ಎಂದನು. 
ಉಸ್ಕ್ಮಾನನು ಕಾಗದವನ್ನು ಬಚ್ಚಿ ಓದಿದನು: 

"ಮಂದಭಾಗಿನಿ! ಸಾನು ನಿನ್ನ ಪಾ JETTA ಮರೆಯುವುದಿಲ್ಲ; ಆದರೆ 
ನೀನು ಪತಿವ್ರ ತೆಯಾಗಿದ್ದ ರೆ ಶೀಘ್ರದಲ್ಲಿ ಪತಿಪ ಪಥಾವಲಂಬನೆಯನ್ನು ಮಾಡಿ ಆತ್ಮ 
ಕಳಂಕವನ್ನು ಹೋಗಲಾಡಿಸಿಕೊಳ್ಳುವ. 

wns ow , 
ಉಸ್ಮಾನನದನ್ನೋದಿ, "ರಾಜಪುತ್ರ! ನಿಮ್ಮ ಹೃದಯವು ಅತಿಕಠಿಣ 
ವಾದುದು ' ಎಂದನು. 

ರಾಜಪುತ್ರನು ಬೇಸರದಿಂದ, " ಪಠಾನರಿಗಿಂತ ಹೆಚ್ಚು ಕಠಿಣವಲ್ಲ' ಎಂದನು. 

MAAS ಮುಖವು ಸ್ವಲ್ಪ sss won, ಕರ್ಕಶ ಸ್ವರದಿಂದವನು , 
"ಮಹಾಶಯರೆ! ಪಠಾನರು ನಿಮಗಾವ ಅಂಶದಲ್ಲಿಯೂ ಅಮರ್ಯಾದೆ ಮಾಡಿದವ 

ರಲ್ಲವೆಂದು ತೋರುತ್ತದೆ' ಎಂದನು. f 
ರಾಜಪ್ರತ್ರನು ಕುಪಿತನಾಗಿ, ಹಾಗೂ ಸ್ವಲ್ಪ ಲಜ್ಜೆ ತನಾಗಿ, " ಇಲ್ಲವಯ್ಯಾ, 


ಹನ್ನೊಂದನೆಯ ಪರಿಚ್ಛೇದ OAA 


ನನ್ನ ಸ್ವಂತ ವಿಚಾರದಲ್ಲಿ ಹೇಳುವುದಿಲ್ಲ ಸನ್ನ ವಿಚಾರದಲ್ಲಿ ನೀವು ಸರ್ವಾಂಶ 
ದಲ್ಲಿಯೂ ದಯೆಯನ್ನು ತೋರಿದ್ದೀರಿ; ಕಾರಾಗಾರದಲ್ಲಿ ಶೃಂಖಲಗಳಿಂದ ಬದ್ಧ 
ನಾಗಿರಬೇಕಾದವನನ್ನು ಪುಮೋದಾಗಾರದಲ್ಲಿಟ್ಟಿರುವಿರಿ; ಹೆಚ್ಚು ಮತ್ತೇನನ್ನು 
ಮಾಡಲಾದೀತು? ಆದರೆ ನಾನು ಹೇಳತಕ್ಕುದೇನೆಂದರೆ ನಿಮ್ಮ ಉಪಕಾರ 
ಜಾಲದಿಂದ ಒದ್ಧನಾಗಿಹೋಗಿದ್ದೇನೆ ; ಈ ಸುಖದ ಪರಿಣಾಮವೇನಾಗುವುದೋ 
ತಿಳಿಯಲಾರದವನಾಗಿದ್ದೇನೆ; ಬಂದಿಯಾಗಿದ್ದರೆ ಕಾರಾಗಾರಕ್ಕೆ ಕಳುಹುಬೇಕು; 
ನನ್ನನ್ಸೀ ದಯಾಶೃಂಖಲಗಳಿಂದ ಮುಕ್ತನನ್ನಾಗಿ ಮಾಡಿರಿ; ಹಾಗೆ ಬಂದಿಯಲ್ಲ 
ದಿದ್ದರೆ ನನ್ನನ್ನು ಸ್ವರ್ಣಸಿಂಒರದಲ್ಲಿಟ್ಟುದು ದರಿಂದ ಪುಯೋಜನವೇನು?' ಎಂದನು. 

WAD, Wee ಸ್ಥಿರಭಾವದಿಂದ, "ರಾಜಪುತ್ರ! ಅಶುಭಕ್ಕೆ ಸಲುವಾಗಿ ವ್ಯಸ್ತ 
ರಾಗಲೇಕೆ? ಅಮಂಗಳವು ಕೋರದೆ ತಾನಾಗಿಯೇ ಬರುವುದು ' ಎಂದನು. 

ರಾಜಪುತ್ರನು NIFE ವಚನಗಳಿಂದ, PI, ಕುಸುಮಶಯ್ಯೆಯನ್ನು 
ಬಟ್ಟು ಕಾರಾಗಾರದ ಶಿಲಾಶಯ್ಯೆಯಲ್ಲಿ ಶಯನಮಾಡುವುದನ್ನು ರಾಜಪೂತರು 
ಅಮಂಗಳವೆಂದು ತಿಳಿಯುವುದಿಲ್ಲ ಎಂದು ಹೇಳಿದನು. 

WAM A, ಅಮಂಗಳಕ್ಕೆ ಶಿಲಾತಯ್ಯೆಗಿಂತಲೂ ಚರಮಸೀಮೆಯಿಲ್ಲ 
ವಾಗಿದ್ದರೆ, ಅದರಿಂದಾವ ಬಾಧ ಕವಾದರೂ ಆಗಲೆಂದು ಹೇಳಬಹುದು ' ಎಂದನು. 

ರಾಜಕುಮಾರನು WD, HAA, ತೀವ್ರದೃಷ್ಟಿಯಿಂದ ನೋಡಿ, "ಕತಲೂ 
ಖಾನನಿಗೆ ಸಮುಚಿತವಾಗಿ ದಂಡವಿಧಾನ ಮಾಡಲಾರದೆನಗೆ ಮರಣವೂ ಭಯ 
ಗೊಳಿಸದು ' ಎಂದನು, 

ಉಸ್ಮ್ಮಾನನು, "ಯುವರಾಜ! ಸ್ವಲ್ಪ ಸಾವಧಾನವಾಗಿರಿ; ಪಠಾನರು ಬರಿ 
ಬಾಯಿಮಾತಿನವರಲ್ಲ' ಎಂದನು. 

ರಾಜಕುಮಾರನು ನಕ್ಕು, " ಸೇನಾಪತಿ! ಸೀನು ನನಗೆ ಭಯಪ್ರದರ್ಶನ 
ಮಾಡಲು ಬಂದಿದ್ದರೆ ನಿನ್ನ ಯತ್ನವು ವಿಫಲವಾದುದೆಂದು ತಿಳಿ' ಎಂದನು. 

ಉಸ್ಮ್ಮಾನನು, "ರಾಜಪುತ್ರ! ನಾವು ಪರಸ್ಪರ ಚೆನ್ನಾಗಿ ಬಲ್ಲವರಾಗಿದ್ದೇವೆ ; 
ನಾವಿಬ್ಬರೂ ಪರಸ್ಪರ ಮಿಥ್ಯಾ ವಾಗಾಡಂಬರವೇ ಉದ್ದೇಶವುಳ್ಳವರಾಗಿ ಊಬಟಲೆ 
ಕೊಚ್ಚುವವರಲ್ಲವೆಂದು ತಿಳಿದಿದ್ದೇವೆ; ನಾನು ನಿಮ್ಮಲ್ಲೊಂದು ವಿಶೇಷ 
ಕಾರ್ಯಾರ್ಧವಾಗಿ ಒಂದಿದ್ದೇನೆ' ಎಂದನು. 

ಜಗತ್ಸಿಂಹನು ಸ್ವಲ್ಪ ವಿಸ್ಮಿತನಾಗಿ, "ಅದೇನು? ಹೇಳು' ಎಂದನು. 

ಉಸ್ಕಾನ್‌-ನಾನೀಗ ಪ್ರಸ್ತಾಪಿಸುವ ವಿಷಯವು ಕತಲೂಖಾನನ 
ಅಪ್ಪಣೆಯ ಪ್ರಕಾರ ಪುಸ್ತಾಪಿಸುವೆನೆಂದು ತಿಳಿಯಬೇಕು. 

ಒಗತ್ಸಿಂಹ---ಒಳ್ಳೆಯದು. 

ಉಸ್ಮ್ಮಾನ್‌--ಕೇಳಬೇಕು--ರಾಜಪೂತರಿಗೂ ಪಠಾನರಿಗೂ ನಡೆಯುವ 
ಯುದ್ಧದಿಂದ ಉಭಯ ಕುಲವೂ ಸ್ಲಯವಾಗುವುದು. 


Ome ದುರ್ಗೇ ಶನಂದಿನಿ 


ಜಗತ್ಸಿಂಹ--ಪಠಾನರ ಕುಲವು ಸ್ನೆಯವಾಗಬೇಕೆಂಬುದೀ ಯುದ್ಧದ 
ಉದ್ದೇಶವು. 

ಉಸ್ಮಾನ್‌ ನಿಜವೇ ಅಹುದು, ಆದರೆ ಉಭಯ *ಕುಲಗಳೂ ನಿಪಾತವಾಗದೆ 
ಒಂದು ಕುಲವು ಮಾತ್ರ ಕ್ಲಯವಾಗುವುದು ಎಷ್ಟರ ಸಂಭವವೋ SAT, Gwe 
ಚಿಸಬೇಕು; ಮಂದಾರಣದುರ್ಗವನ್ನು ಒಯಿಸಿದವರು ಕೇವಲ ಬಲಹೀನರಲ್ಲ 
ವೆಂಬುದನ್ನು ನೀವು ತಿಳಿದಿರುವಿರಿ. : 
ಹ o ಸ್ವಲ್ಪ ನಕ್ಕು, "ಅವರು ಕೌಶಲವುಳ್ಳವರೆಂದೊಸ್ಪುವೆನು' 

ಉಸ್ಮ್ಮಾನ್‌--ಅದು ಹೇಗೇ ಆಗಲಿ, ಆತ್ಮಪ್ರತಿಷ್ಠೆಯು ಪುಕೃತ ಉದ್ದೇಶ 
ವಲ್ಲ. ಪಠಾನರು ಬಾದಷಹನ ಸಂಗಡ ಹೋರಾಡುತ್ತಾ ಉತ್ಕಲದೇಶದಲ್ಲಿ 
ಸುಖದಿಂದಿರುವುದಕ್ಕಾಗುವುದಿಲ್ಲ; ಆದರೆ ಮೊಗಲ ಸಮ್ರಾಟನೂ ಪಠಾನರನ್ನು 
ವಾಲಾಯವಾಗಿ* ತನ್ನ ಕೈಕೆಳಗಿರುಹಾಗೆ ಮಾಡಿಕೊಳ್ಳಲಾರನು ; ನಾನು 
ಹೇ ಳುವುದನ್ನು ಆತ್ಮಶ್ನಾಘನೆಯೆಂದು ತಿಳಿಯ ಕೂಡದು ; ನೀವೂ ರಾಜನೀತಿಜ್ಞರೇ 
ಅಹುದು, ಆಲೋಚಿಸಿ ನೋಡೋಣಾಗಲ, ದಿಲ್ಲಿಯಿಂದ ಉತ್ಕಲದೇಶವು 
ಎಷ್ಟೊಂದು ದೂರವಿದೆ? ದಿಲ್ಲೀಶ್ವರನು ಮಾನಸಿಂಹನ ಬಾಹುಬಲದಿಂದೀ ತಡವೆ 
ಪಠಾನರನ್ನು ಒಯಿಸಿದ್ದಾನೆ ; ಆದರಾ ಜಯಪತಾಕೆ ಈ ದೇಶದಲ್ಲೆ ಷ್ಟು ಕಾಲ 
ನಿಂತಿರಬಲ್ಲದು? ಮಹಾರಾಜಾ ಮಾನಸಿಂಹನು ಸೈನ್ಯಸಮೇತನಾಗಿ ಹಿಂದಿರು 
ಗುತಲೇ ಉತ್ಕೃಲದೇಶದಲ್ಲಿ ದಿಲ್ಲೀಶ್ವರನ ಅಧೀಶತ್ವವು ಲೋಪವಾಗಿಹೋಗುವುದು, 
ಹಿಂದೊಮ್ಮೆ ಅಕ್ಬರ ಬಾದಷಹನು ಉತ್ಕೃಲದೇಶವನ್ನು ಒಯಿಸಿದ್ದನು ; ಆದರೆ 
ಎಷ್ಟು ಕಾಲ ಅಲ್ಲಿಯ ಕಪ್ಪನ ನ್ನು ತೆಗೆದುಕೊಂಡನು? ಈಸಲ ಒಯಿಸಿರುವುದೂ 
ಹಾಗೇವೇ ಆಗುವುದು; ಮತ್ತೊಂದು ಸಲ ಸೈನ್ಯವನ್ನು ಕಳುಹಿಸಿ ಮತ್ತೊಮ್ಮೆ 
ಒಜಯಿಸುವನು; ಪುನಃ ಪಠಾನರು ಸ್ವತಂತ್ರರಾಗುವರು ; ಪಠಾನರು ಇತರರಂತೆ 
ದುರ್ಬಲರಲ್ಲವು; ಅಸ್ವಾತಂತ್ರ್ಯವನ್ನಾವಾಗಲೂ ಸಹಿಸಲಾರರು; ಪಠಾನ 
ನೊಬ್ಬನು ಜೀವಂತನಾಗಿದ್ದರೂ ಸಾಕು; ಇದು ನಿಜವಾದ ಮಾತು; ಪುನಃ 
ಪುನಃ ರಾಜಪೂತ ಪಠಾನರ ರಕ್ತದಿಂದ ಪೃಥಿವಿಯು ಪ್ಲಾವಿತೆವಾಗುತಿರುವುದ: ; 
ಪ್ರಯೋಜನವೇನು? 

ಜಗತ್ತಿಂಹೆ ನಿಮ್ಮ ಇಷ್ಟವೇನು? 

ಉಸ್ಮ್ಮಾನ್‌--ನಾನು ಮತ್ತೇನನ್ನೂ ಹೇಳಲಾರೆನು, ನಮ್ಮೆ ಪ್ರಭುವು 
ಸಂಧಿಯನ್ನು ನಡೆಯಿಸಬೇಕೆಂದು ಹೇಳಿದ್ದಾನೆ. 
ಒಗತ್ತಿಂಹ ಎಂತಹ ಸಂಧಿ? 
ಉಸ್ಕಾನ್‌ಉಭಯಸಪಕ್ಷ್ನದವರೂ ಸ್ವಲ್ಪ ಸ್ವಲ್ಪ ಲಾಘವವನ್ನು ಸ್ವೀಕಾರ 


* ವಾಲಾಯವಾಗಿ=- ಸಿರಂತರವಾಗಿ, ಆವಾಗಲೂ, 


ಹ ಎದನೆಯ ಪರಿಚ್ಛೇದ ೧೬೩೭ 


ಮಾಡಬೇಕು. ನಬಾಬ ಟೆ ಸ್ವಂತ ಬಾಹುಬಲದಿಂದ ಒಯಿಸಿರುವ 
ವಂಗದೇಶದ ಕೆಲವು ಭಾಗಗಳನ್ನು ಬಟ್ಟುಕೊಡುವುದಕ್ಕೆ ಸಿದ್ಧವಾಗಿದ್ದಾನೆ; 
ಅಕ್ಬರ ಬಾದಷಹನೂ ಉತ್ಕೃಲದೇಶದ ಹಕ್ಕನ್ನು ಬಟ್ಟು ಸೈನ್ಯವನ್ನು ಹಿಂದಕ್ಕೆ 
ಕರೆಯಿಸಿಕೊಳ್ಳಬೇಕು; ಅದಲ್ಲದೆ, ಅದನ್ನು ಪುನಃ ಆಕ್ರಮಣಮನಾಡಲೆತ್ತಿ ಸದಿರ 
ಬೇಕು ; ಅದರಿಂದ ಬಾದಷಹರನಿಗೆ ಚತು ಇಲ್ಲ; ಯೋಜಿಸಿ ನೋಡಿದರೆ, 
ಪಠಾನರಿಗೇವೇ ನಷ್ಟ ವಾಗುವುದು ; ನಾವು ಶ್ರಮಪಟ್ಟು ಕೈವಶಮಾಡಿಕೊಂಡು 
ದುದನ್ನು navaidvensd <a. ಅಕ್ಬರನಾದರೋ, ಅವನ ಕೈವಶವಾಗದು 
ದನ್ನು ಬಿಡತಕ್ಕುದಾಗುವುದು. 

ರಾಜಕುಮಾರನು ಅವನ್ನೆಲ್ಲಾ ಕೇಳಿ, "ನೀವು ಹೇಳುವುದು ಒಳ್ಳೆಯ 
ಮಾತೇ ಅಹುದು; ಆದರಾ ಪ್ರಸ್ತಾ ಪವನ್ನೆಲ್ಲಾ ನನ್ನ ಡನೆ ಮಾಡಲೇಕೆ; 
ಸಂಧಿವಿಗುಹಗಳಿಗೆ ಮಹಾರಾಜಾ ವತಾನಸಿಂಹನು ಕರ್ತನಾಗಿದ್ದಾಸೆ; ಅವನ 
ಬಳಿಗೆ ದೂತರನ್ನು ಕಳುಹುಬಹುದು' ಎಂದನು. 

ಉಸ್ಮ್ಮಾನ್‌--ಮಹಾರಾಜರವರ ಬಳಿಗೆ ದೂತನನ್ನು ಕಳುಹಿಸಿದ್ದೆವು; 
ದೌರ್ಭಾಗ್ಯದ ದೆಸೆಯಿಂದ ಅವರಲ್ಲಾರೋ, ನಾವು ನಿಮ್ಮ ಪ್ರಾಣಹಾನಿ 
ಮಾಡಿದವರೆಂದು ಸುಳ್ಳು ವರ್ತಮಾನವನ್ನು ಹೇಳಿದ್ದಾರೆ; ಮಹಾರಾಜರು 
ಶೋಕದಿಂದಲೂ ಕ್ರೋಧದಿಂದಲೂ ಸಂಧಿಯೆಂಬ ಮಾತನ್ನು ಕೇಳುವವರಾಗಿಲ್ಲ; 
ದೂತನು ಹೇಳಿದುದನ್ನು ನಂಬುವಹಾಗೂ ಇಲ್ಲವಾಗಿದೆ; ನೀವು ಸ್ವಂತವಾಗಿ 
ಸಂಧಿಯ ಪ್ರಸ್ತಾಪವನ್ನು ಮಾಡುವಿರಾದರೆ ಮಹಾರಾಜರು ಸಮ್ಮತರಾಗುವರು. 

ರಾಜಕುಮಾರನು ಪುನಃ WA Aer ದೃಷ್ಟಿಸಿ ನೋಡಿ, "ಸಂಗತಿ 
ಗಳನ್ನೆಲ್ಲಾ ವಿವರಿಸಿ ಹೇಳು, ನನ್ನ BAF Bory, ಬರೆದು ಕಳುಹಿದರೆ 
ಮಹಾರಾಜರಿಗೆ ನಂಬಿಕೆಯು ಹುಟ್ಟಿ ಬಹುದು, ನನ್ನನ್ನೇಕೆ `ಕಳುಹುಬೇಕು?' 
ಎಂದು ಹೇಳಿದನು. 

ಉಸ್ಮಾನ್‌ ಆಡಕ್ಕೆ ಕಾರಣವೇನೆಂದರೆ, ಮಹಾರಾಜರು ನಮ್ಮ ಸಿತಿ 
ಯನ್ನು ಸ್ವಯಂ ಸಂಪೂರ್ಣವಾಗಿ ಅರಿತವರಾಗಿಲ್ಲ; ನೀವು ಹೋಗಿ ಹೇಳಿದರೆ 
ನಮ್ಮ ಬಲಾಬಲವೆಲ್ಲಾ ಅವರಿಗೆ ಚೆನ್ನಾಗಿ ಗೊತ್ತಾಗುವುದು, ಹಾಗೂ ನೀವು 
ಹೇಳುವುದರಿಂದ ವಿಶೇಷ ಕಾರ್ಯಸಿದ್ದಿಯಾಗುವ ಸಂಭವವುಂಟು; ಪತ್ರದ 
ಮೂಲಕ ಅಷ್ಟು ಗುರುತ್ವ ವಾಗಲಾರದು ; ಸಂಧಿಯ ಉದ್ದೇಶವು ನೀವ್ರ ಸೆರೆ 
ಯಿಂದ one 3 ರಾಗುವುಡೇ ಮುಖ್ಯವಾದುದರಿಂದ, ನಮ್ಮ ನವಾಬ ಕತಲ 
ಖಾನರು ನಿವಿ್ಮ್ಮಿ೦ದೀ ಸಂಧಿವಿಷಯಕ ಕಾರ್ಯವು LE 
ಸಿದ್ಧಾ ೦ತಮಾಡಿದ್ದಾರೆ: 

ಜಕರ ಹಹ ಪಿತೃ ಸನ್ನಿಧಾನಕ್ಕೆ ಹೋಗಲು ಅಸಮ, ಒತನಾಗಿಲ್ಲ. 


ಉಸ್ಮಾನ್‌ —ಆ ಮಾತನ್ನು ಕೇಳಿ ಸುಖಿಯಾದೆನು ; ಆದರೆ ಮತ್ತೊ ೦ದು 


೧೩೮ ದುರ್ಗೇಶನಂದಿನಿ 


NWO WR? ನಾನು ಹೇಳಿರುವ ರೀತಿಯಾದ ಸಂಧಿಯನ್ನು ಕೈಗೂಡಮಾಡಲ 
ಶಕ್ತರಾಗುವಿರಾದರೆ ಪುನಃ ನೀವೀ ದುರ್ಗಕ್ಕೆ ಹಿಂದಿರುಗಿ ಬರುವುದಾಗಿ 
ವಾಗ್ಧಾನಮಾಡಬೇಕು. 

ರಾಜಕುಮಾರ--ನಾನು ವಾಗಾನಮಾಡಿದರೂ ಹಿಂದಿರುಗಿ ಬರುವ 
ನಂಬಿಕೆಯೇನು? 

ಉಸ್ಕ್ಯಾನ್‌- (ಸ್ವಲ್ಪ ನಕ್ಕು) ಅದರ ನಂಬಿಕೆ ಪೂರ್ಣವಾಗಿ ಉಂಟು; ರಾಜ 
ಪೂತರು ತಾವು ಹೇಳಿದ ಮಾತಿಗೆ ತಪ್ಪಿ ನಡೆಯತಕ್ಕುವರಲ್ಲವೆಂದು ಲೋಕಪುಸಿದ್ದ 
ವಾಗಿದೆ. 

ರಾಜಕುಮಾರನು ಸಂತುಷ್ಟನಾಗಿ, " ಅಗತ್ಯವಾಗಿ ಆಗಲ, ನಾನು ನಮ್ಮ 
ತಂದೆಗಳ ದರ್ಶನವಾದ ಕೂಡಲೇ ದುರ್ಗಕ್ಕೆ ಒಬ್ಬನೇ ಹಿಂದಿರುಗಿ ಬರುಪೆನೆಂದು 
ಮಾತು ಕೊಡುವೆನು? ಎಂದು ಹೇಳಿದನು. 

ಉಸ್ಮಾನ್‌ ಮತ್ತೊಂದು ವಿಚಾರದಲ್ಲಿಯೂ ನೀವು ಸ್ವೀಕಾರಮಾಡ 
ಬೇಕು; ನೀವು ಮಹಾರಾಜರನ್ನು ನೋಡುತ್ತಲೇ ನಮ್ಮ ಇಷ್ಟಾನುಸಾರವಾಗಿ 
ಸಂಧಿಯಾಗುವ ಹಾಗೆ ಅನುಕೂಲಪಡಿಸುವುದಾಗಿಯೂ ಒದ್ಬಿಕೊಳ್ಳಬೇಕು. 

ರಾಜಕುಮಾರ--ಸೇನಾಪತಿ ಮಹಾಶಯ! ಅದಕ್ಕೊಪ್ಪಿ ಕೊಳ್ಳಲಾರೆನು ; 
ದಿಲ್ಲೀಶ್ವರನು ಪಠಾನರನ್ನು ಜಯಿಸಬೇಕೆಂದು ನಮ್ಮನ್ನು ನಿಯಮಿಸಿದ್ದಾನೆ ; 
ಪಠಾನರನ್ನು ಜಯಿಸತಕ್ಕುದು ನಮ್ಮ ಕೆಲಸವಾಗಿದೆ; ಸಂಧಿಯನ್ನು ಮಾಡಲು 
ನಾವು ನಿಯಮಿಸಲ್ಪಟ್ಟೀಲ್ಲ; ಸಂಧಿಯನ್ನು ನಾವೆಂದಿಗೂ ಮಾಡಲಾರವು; ನಾನಾ 
ವಿಚಾರದಲ್ಲಿ ಪ್ರವರ್ತಿಸತಕ್ಕವನೂ ಅಲ್ಲ. 

ಉಸ್ಮಾನ್‌ (ಮುಖಭಂಗಿಯಿಂದೆ ಸಂತೋಷವನ್ನೂ, ಹಾಗೂ ವ್ಯಸನವನ್ನೂ ತೋರಿ) 
ಯುವರಾಜ! ನೀವು ರಾಜಪೂತರ ಹಾಗೆ ಮಾತನಾಡುತ್ತೀರಿ. ಆದರೆ ವಿವೇಚನೆ 
ಯನ್ನು ಮಾಡಿ ನೋಡಿರಿ, ನೀವು ಸೆರೆಯಿಂದ 'ಬಿಡುಗಡೆಯಾಗುವುದಕ್ಕೆ ಬೇರೆ 
ಉಪಾಯವಿಲ್ಲ. 

ರಾಜಕುಮಾರ ನನ್ನ ಮುಕ್ತಿಯಿಂದ ದಿಲ್ಲೀಶ್ವರನಿಗೇನಾಗಬೇಕಾಗಿದೆ? 
ರಜಪೂತರಲ್ಲಿ ನನ್ನ ಹಾಗೆ ಅನೇಕ ರಾಜಪುತ್ರರಿದ್ದಾರೆ. 

NA, Seo ಕಾತರನಾಗಿ, "ಯುವರಾಜ! ನನ್ನ ಪರಾಮರ್ಶವನ್ನು sev, 
VAD, ಅಭಿಪ್ರಾಯವನ್ನು WA’ ಎಂದನು. 

ಜಗತ್ಸಿಂಹ--ಏತಕ್ಕೆ ? 

ಉಸ್ಕ್ಮ್ಮಾನ್‌--ನಾನು ಸ್ಪಷ್ಟವಾಗಿ ಹೇಳುತ್ತೇನೆ, ನಮ್ಮ ನವಾಬರು 
0292, 008 ಕಾರ್ಯಸಿದ್ದಿಯಾಗುವುಡೆಂದೀ ಪರ್ಯಂತವೂ ನಿಮ್ಮನ್ನಾ ದರದಿಂ 
ದಿಟ್ಟಿದ್ದರು; ನೀವದಕ್ಕೆ ವಕ್ರುಗತರಾದರೆ ನಿಮಗೆ ಅದರಿಂದನಿಷ್ಯಘಟನೆಯುಂಟಾ 
ಗುವುದು, 


ಹನ್ನೆ panes ಪರಿಚೆ ಕೇದ sane 


ಜಗತ್ಸಿಂಹ--ಪುನಃ ಭಯಪ್ರದರ್ಶನವೇಕೆ ? ಕಾರಾಗಾರದಲ್ಲಿರಲಿಷ್ಕ ವುಳ್ಳವ 
ನಾಗಿರುವೆನೆಂದು ಈಗ ಹೇಳಿದೆನ ಲ್ಲವೆ? 

ಉಸ್ಮಾನ್‌ ಯುವರಾಜ | ಕೇವಲ ಕಾರಾಗಾರವಾಸದಿ೦ದ ನವಾಬರು 
ತೃಪ್ತರಾದರೆ ಮಂಗಳಕರವಿಂದು ತಿಳಿಯಬೇಕು. 

ಯುವರಾಜನು ಭ್ರೂಭಂಗಿಮಾಡಿ, "ಹಾಗಿಲ್ಲದಿದ್ದರೆ, ವೀರೇ೦ದ್ರಸಿಂಹನ 
ರಕ್ಕ್ತಪ್ರವಾಹವು. ಮತ್ತೂ ವೃದ್ಧಿಗೊಳ್ಳಲಿ, ಸಿದ್ಧ ವಾಗಿರುವೆ ನು ಎಂದು 
ಹೇಳುತ್ತಾ, ಕಣ್ಣುಗಳಿಂದ ಕಿಡಿಗಳನ್ನು ಸುರಿದನು. 

ಉಸ್ಮಾನ್‌ ಅಪ್ಪಣೆ ಕೊಡಿ, ನಾನು ಹೋಗುವೆನು, ನನ್ನ CURD 
ಯಿತು; ಕತಲೂಖಾನನ ಅಪ್ಪಣೆಯೇನಾಗುವುದೋ, ಅದನ್ನು ಬೇರೆ ದೂತರಿಂದ 
ತಿಳಿಯುವಿರಿ. 

ಈ ರೀತಿಯಾಗಿ ಹೇಳಿ WA, RE ಹೊರಟುಹೋದ ಸ್ವಲ್ಪಹೊತ್ತಿನೊಳಗೆ 
ಬೇರೊಬ್ಬ ದೂತನು ಜಗತ್ಸಿಂಹನೆದುರಿಗೆ ಬಂದು ನಿಂತನು. ಅವನು ಸೈನಿಕ 
ಉಡುಪುಳ್ಳವನಾಗಿ ಸಾಮಾನ್ಯವಾದ ಸಿಪಾಯಿಗಿಂತ ಸ್ವಲ್ಪ ಹೆಚ್ಚಿನ ಹುದ್ದೇದಾರ 
ನಾಗಿದ್ದನು. ಅವನ ಸಂಗಡ ನಾಲ್ಕುಮಂದಿ ಅಸ್ತೃಧಾರಿಗಳಾಗಿದ್ದ ಪದಾತಿಗಳು 
ಬಂದಿದ್ದರು. ರಾಜಪುತ್ರನು ಅವನನ್ನು ನೋಡಿ, "ನಿಮ್ಮ ಕಾರ್ಯವೇನು?' 
ಎಂದು ಕೇಳಿದನು 

ಸೈನಿಕನು, "ನಿಮ್ಮ ವಾಸಗೃಹವನ್ನು ಬದಲಾಯಿಸಬೇಕು ' ಎಂದನು 

ರಾಜಕುಮಾರನು, "ಸಿದ್ದವಾಗಿದ್ದೇನೆ, we’ ಎಂದು ಹೇಳಿ, ದೂತನ 
ಅನುಗಾಮಿಯಾಗಿ ಹೋದನು. 


Way ರಡನೆಯ HOLS € ದ 


ಸುತ 

ao ವವು ಉಪಸ್ಥಿತವಾಯಿತು. ಇಂದು ಕತಲೂಖಾನನ ಒನ್ಮದಿನ. 

ಹಗಲೆಲ್ಲಾ ನೃತ್ಯ ಗೀತ, ದಾನ, ಆಹಾರ, ಪಾನ, ಇತ್ಯಾದಿಗಳಿಂದ 
ಕಳೆಯಿತು. ರಾತಿ) ತತೋಪ್ಯಧಿಕವಾಗಿ ನಡೆಯಬೇಕು, ಸಾಯಾಹ್ನೆ ವ್ರ ಉತ ರ್ಣ 
ವಾಯಿತು. ದುರ್ಗವೆಲ್ಲೆ ಲ್ಲಿಯೂ ಆಲೋಕಮಯವಾಯಿತು. ಸೈನಿಕರು, ಸಿಷಾಯಿ 
ಗಳು, ಉಮ್ರಾಗಳು, ಭೃತ್ಯರು, ಪೌರವರ್ಗದವರು, Qo, ಕರು, ಮದ್ಯಪಾಯಿ 
ಗಳು, ನಟರು, ನರ್ತಕಿಯರು, ನಾಯಕ ನಾಯಕಿಯರು, “ವಾದಕರು, ಐಂದ್ರ 
ಜಾಲಕರು, ಮಾಲೆಗಾರ್ತಿಯರು, ಆಹಾರ ಶಿಲ್ಪಿಸಾಮಗ್ರಿಗಳನ್ನು ಮಾರುವವರು 
ಮುಂತಾದವರಿಂದ ನಾಲ್ಕೂ ದಿಕ್ಕುಗಳು ನಿಬಿಡೀಕೃತವಾದುವು. ಎಲ್ಲಾವಕಡೆ 
ಹೋದರೂ ದೀಪಮಾಲೆಗಳು, ಗೀತವಾದ್ಯಗಳು, ಗಂಧವಾರಿಗಳು, ತಾಂಬೂಲ, 


೧೪೦ ದುರ್ಗೇಶನಂದಿನಿ 


gay ವಾದ್ಯ, ವೇಕ್ಯೆಯರು ಕಣ್ಕೊಳಿಸುತ್ತಿ ದ್ದರು. ಅಂತಃ ಪುರದಲ್ಲಿಯೂ ಒಹಳ 
ಮಟ್ಟಿಗೆ ಅದೇ. ರೀತಿಯಾಗಿದ್ದಿತು.. ನವಾಒನ ವಿಹಾರಗೃಹದಲ್ಲಿ ಅಷ್ಟೊಂದು 
no ಅವಿಲ್ಲದಿದ್ದ ರೂ ಹೆಚ್ಚಾ ದ ಆಮೋದದಿಂದ ಘಮಘಮಿತವಾಗಿದ್ದಿತು. ಪ್ರತಿ 
ಪ್ರತಿ ಕೊಟಡಿಯಲ್ಲಿಯೂ" Asse, ದಿಗಳಿಂದ ನಿರ್ಮಿತವಾದ ದೀಪಗಳು 
ಬು ತೈಲಪೂರ್ಣ ವಾಗಿ A, ಗೊ ಸಜ ಲಪ ಸ್ರಕಾಶವನ್ನು ಬೀರುತಿದ್ದುವು. 
ಸುಗಂಧಕುಸುಮದಾಮಗಳು ಪುಷ್ಪಾ ) ಧಾರಗಳೆಲ್ಲಿಯೂ, ಸ್ವಂಭಗಳೆಮೇಲೂ 
ಶಯ್ಯೆಗಳಮೇಲೂ, ಆಸನಗಳಮೇಲೂ, ಪುರವಾಸಿನಿಯರ ಅಂಗಗಳಮೇಲೂ 
ಏರಾಜಿಸುತಿದ್ದುವು. ತಣ್ಣೆಲರು ಅತ್ತರುಗಳ ಗಂಧಭಾರವನ್ನು ವಹಿಸಲಾರದು 
ದಾಗಿ ಮಂದ ಮಂದವಾಗಿ ಬೀಸುತಿದ್ದಿತು. ಅಗಣಿತ ದಾಸಿಯರ ಸಮೂಹದಲ್ಲಿ 
ಕೆಲವರು ಹೈಮಕಾರ್ಯ ಖಚಿತವಾದ ವಸನಗಳನ್ನು ಧರಿಸಿದ್ದರು. ಮುತ್ತೆ 
ಕೆಲವರು ತಮಗಿಷ್ಟ ವಾದ ನೀಲ, ಲೋಹಿತ, ಶ್ಯಾಮಲ, ಪಾಟಿಲಾದಿ ವರ್ಣಗಳ 
ಚೀನವಾಸಸು ಗಳನ್ನು ಬ್ಬೈದ್ದರು. ಅವರ ಅಂಗಾಂಗಗಳನ್ನು ಅಲಂಕರಿಸಿದ್ದ ಸ್ವರ್ಣಾ 
ಭರಣಗಳು ದೀಪಗಳ ಬೆಳಕು ಬಿದ್ದು ಉಜ್ವಲತರವಾಗಿದ್ದ ಸನಕಾದಿ ದಾಸಿ 
ಯರಾಗಿದ್ದರೋ, ಆ ee re ತಮ್ಮ ತಮ್ಮ ಕೊಟಡಿಗಳಲ್ಲಿ ಕುಳಿತುಕೊಂಡು 
ಪರಮ ಪ್ರಯತ್ನದಿಂದ ದೇಹವನ್ನಲಂಕರಿಸಿಕೊಳ್ಳ ತ್ತಿದ್ದರು. ನವಾಬನು 
ಪ್ರಮೋದ ಮಂದಿರಕ್ಕಿಂದು ಬಂದು ಎಲ್ಲರ ಸಂಗಡಲೂ ವಿಹರಿಸುವನು. ನೃತ್ಯ 
ಗೀತಗಳಾಗುವುವು. ಆರಾರಿಗೆ ಆವಾವದು ಇಷ್ಟವೋ ಅವು ಸಿದ್ಧಿಯಾಗುವುವು. 
ಒಬ್ಬ ಸುಂದರಿಯ ತನ್ನ ಪರರಿಂದ ಕೆಲಸವನ್ನು saanto 
ಬೇಳೆಂಬಾತೆಯಿಂದ ತಲೆಗೆ ಬಾಜಣಿಕೆಯನ್ನೂರಿ Rwy Sh Ho. ಮತ್ತೊಬ್ಬ 
ದಾಸಿಯರ ಸಂಖ್ಯೆಯನ್ನು ವೃದ್ಧಿ ಗಳಿಸಿಕೊಳ್ಳಲು ಅಳಕಗುಚ್ಚಗಳನ್ನು ps 
ಸ್ಥಳ ಪರ್ಯಂತ ಬಟ್ಟು ಕೊಂಡಿದ್ದ ಳು, ಬೇರೊಬ್ಬ ಳು ನವಪ್ರಸೂತ ಪುತ್ರನಿಗೆ 
ದಾನರೂಪ ಪವಾಗಿ ಧನವನ್ನು xx, ಗತಮಾಡಿಕೊಳ್ಳು ವ ಅಭಿಲಾಷೆಯಿಂದ ಗಂಡ 
ಸ್ಥಳವನ್ನು ರ್ತಿಮಾವಿಕಾರಮಾಡಿಕೊಳ್ಳ ಲು ಘರ್ಷಣೆ ಸಮಾಡಿಕೊಳ್ಳುತಿದ್ದಳು. 
ಸಬ್‌. ಪೋಯಸಿ ಲಲನೆಯೊಬ್ಬ ಳು ತಾನು ಹೊಸದಾಗಿ ಹೊಂದಿದ ರತ್ನಾ ಲಂ 
ಕಾರಗಳಿಗನುರೂಪವಾದ ಹೆಚ್ಚು ಅಭರಣಗಳನ್ನು ಹೊಂದುವ ಆಶೆಯಿಂದ ಕಣ್ಣು 
ಗಳಿಗೆ ಅಕರ್ಣಪರ್ಯಂತವಾಗಿ ಕಜ್ಜಳ ಲೇಪನವನ್ನು ಮಾಡಿಕೊಳ್ಳು ತಿದ್ಧ g. 
ಚ೦ಡೀಸ್ವರೂಪಿಯೊಬ್ಬ ರಮಣಿಯು ಉಡುಪುಗಳನ್ನುಡಿಸುವಾಗ ಜಾಯ 
ಪಾವಾಡೆಯ ತುದಿಯನ್ನು ತುಳಿದುದರಿಂದ ದಾಸಿಯ ಕಪಾಲಕ್ಕೆ ಬಲವಾಗಿ 
ಪೆಟ್ಟುಗಳನ್ನು ಕೊಡುತ್ತಿ 5, ಳು. ಮತ್ತೊಬ್ಬ ರಮಣಿಯು ಪುಗಲ್ಭತಾವಯೋ 
ಮಾಹಾತ್ಯ ನಿಂದೂ ಜೇತರಾಶಿಯ ಭಾರವು 'ತಥಿಲಮೂಲವುಳ್ಳ ಚ ಗಡು ) of 


* ಪ್ರಗಲ ತಾವಯೋ ಮಾಹಾತ್ಮ ದಿಂದ ಹೆಚ್ಚಿನ ವಯಸ್ಸಿನ ಪ್ರಭಾವದಿಂದ. 


t ಶಿಧಿಒಷಾಹಲವುಳ ನಡಿ ಲಾದ RD. 


ಹನ್ನೆರಡನೆಯ ಪರಿಚ್ಛೇದ ೧೪೧ 
ಕೇಶವಿನ್ಯಾಸಕಾಲದಲ್ಲಿ ದಾಸಿಯು ತಲೆಗೆ ಬಾಚಣಿಕೆಯನ್ನು ಹಚ್ಚತ್ತಲೆ ಅದ 
ರೊಂದಿಗೆ ತಲೆಯ ಕೂದಲು ಹಿಡಿಹಿಡಿಯಾಗಿ ಬಂದುದನ್ನು ಕಂಡು ಕಣ್ಣೀರನ್ನು 
ಸುರಿಸುತ್ತಾ ಉಜ್ಚರವದಿಂದ ಅಳುತಿದ್ದಳು. 

ಒಬ್ಬ ಸುಂದರಿಯು ಕುಸುಮ ವನಮುಧ್ಯಡಲ್ಲಿ ಸೃಳಪದ್ಮದಂತೆ, ವಿಹಂಗ 
ಕುಲದಲ್ಲಿ ನವಿಲಿನಂತೆ, ವೇಷ ವಿನ್ಯಾಸಗಳನ್ನೆಲ್ಲಾ ಸಂಪೂರ್ಣಮಾಡಿಕೊಂಡು 
ಕೊಟಿಡಿಯಿಂದ ಕೊಟಡಿಗೆ ಹೋಗಿಬರುತಿದ್ದಳು. ಅಂದು ಆರೆಲ್ಲಿಗೆ ಹೋಗು 
ವುದಡಕ್ಕೂ ಪುತಿಬಂಧಕವಿರಲಿಲ್ಲ. ಈ ಸುಂದರಿಗೆ ಆವಾವ ಸೌಂದರ್ಯವು ಬೇಕಾ 
ಗಿದ್ದಿತೋ ವಿಧಾತನು ಅವನ್ನೆಲ್ಲಾ ಕಲ್ಪಿಸಿದ್ದನು; ಅದಲ್ಲದೆ ಕತಲೂಖಾನನು 
ಅವಳಿಗೆ ಶಿರದಿಂದ ಅಂಗುಷ್ಕಪರ್ಯಂತ ಬೇಕಾದ ಆಭರಣಗಳನ್ನು ಕೊಟ್ಟಿದ್ದನು. 
ಆದರಾ ರಮಣಿಗೆ ಮುಖದಲ್ಲಿ ಸ್ವಲ್ಪವಾದರೂ ಸೌಂದರ್ಯದ ಗರ್ವದ ಚಿಹ್ನೆಯಾ 
ಗಲಿ, ಅಲಂಕಾರಗಳ ಗರ್ವದ ಚಿಹ್ನೆಯಾಗಲಿ ಲೇಶವೂ ಇರಲಲ್ಲ; ಪ್ರಮೋದ 
ಹಾಸ್ಯ ಮುಂತಾದುವುಗಳಾವ ಚಿಹ್ನೆಯೂ ಇರಲಿಲ್ಲ. ಮುಖದ ಕಾಂತಿಯು 
ಗಂಭೀರವಾಗಿ ಸ್ಮಿರಭಾವವುಳ್ಳದುದಾಗಿಯ A, ಕಣ್ಣುಗಳು ಕಟೂಗ್ರ ಚ್ಹಾಲೆ 
ಯುಳ್ಳವುಗಳಾಗಿಯೂ ಇದ್ದವು. 

ವಿಮಲೆಯು ಅಂತಃಪುರದಲ್ಲಿ, ಮೇಲೆ ಹೇಳಿದಂತೆ ಅಲ್ಲಲ್ಲಿ ತಿರುಗಾಡು 
ತ್ತಿದ್ದು ಬಳಿಕ ಸೊಗಸಾಗಿ ಅಲ೦ಕರಿಸಲ್ಪಟ್ಟಿದ್ದೊಂದು ಕೊಟಡಿಯೊಳಗೆ ಪ್ರವೇ 
ಶಿಸಿದಳು. ಪುವೇಶಾನಂತರ ಬಾಗಿಲನ್ನು ಮುಚ್ಚಿ ಒಳಗಣ ಅಗಣಿಯನ್ನು 
ಹಾಕಿಕೊಂಡಳು. ಆಂತಹ ಉತ್ಸವದಲ್ಲಿಯೂ ಅದೊಂದು ಕೊಟಡಿಯಲ್ಲಿ ಮಾತ್ರ 
ಸಣ್ಣದಾದೊಂದು ದೀಪವು ಉರಿಯುತಿದ್ದಿತು. ಕೊಟಡಿಯಲ್ಲೊತ್ತಟ್ಟು ಒಂದು 
ಮಂಜಚವಿದ್ದಿತು. ಮಂಚದಮೇಲೆ ಆಪಾದಮಸ್ತಕವಾಗಿ ಹಚ್ಚಡವನ್ನು 
ಹೊದ್ದು ಕೊಂಡು ಮಲಗಿದ್ದೊಬ್ಬ ವ್ಯಕ್ತಿಯನ್ನು ಕಂಡು, ವಿಮಲೆಯು ಮಂಚದ 
ಬಳಿ ಹೋಗಿ ನಿಂತು ಮೃುದುಸ್ವರದಿಂದ, "ನಾನು ಬಂದಿದ್ದೇನೆ' ಎಂದಳು. 
ಮಲಗಿದ್ದ ವ್ಯಕ್ತಿಯು ಭಯಗೊಂಡಂತೆ ತಲೆಯ ಮುಸುಕನ್ನು ತೆಗೆದು ವಿಮಲೆ 
ಯನ್ನು ಗುರುತಿಸಿ ಹಚ್ಚಡವನ್ನು ಕಾಲುಗಳಿಂದ ತಳ್ಳಿ ಎದ್ದು ಕುಳಿತವಳು 
ಏನೊಂದುತ್ತರವನ್ನೂ ಕೊಡದೆ ಸುಮ್ಮನಿರುವುದನ್ನು ಕಂಡು, ವಿಮಲೆಯು, 
ಪುನಃ "ತಿಲೋತ್ತಮೆ! ನಾನು ಬಂದಿದ್ದೇನೆ?' ಎಂದಳು. ಆದರೆ ತಿಲೋತ್ತಮೆಯು 
ಉತ್ತರವನ್ನು ಕೊಡದೆ ಸ್ಕಿರದೃಷ್ಟಿಯಿಲದ ವಿಮಲೆಯ ಮುಖವನ್ನು 
ನೋಡುತಿದ್ದಳು. 

ತಿಲೋತ್ತಮೆಯು ವ್ರೀಡೆಯಿಂದ ಸಂಕುಚಿತಳಾದಾ ಬಾಲೆಯಾಗಿರಲಿಲ್ಲ; 
ಆಗಾ ಮಸಕಾದ ಬೆಳಕಿನಲ್ಲಿ ನೋಡಿದ್ದರವಳ ವಯಸ್ಸಿಗಿಂತ ಹತ್ತು ವರುಷ 
ವಯೋವೃದ್ಧೆಯಾಗಿದ್ದಳೆಂದು ಗೊತ್ತಾಗುತಿದ್ದಿತು. ದೇಹವು ಶೀರ್ಣವಾಗಿ 
ಮುಖವು ಮಲಿನವಾಗಿದ್ದಿತು. ಮಲಿನವಾದೊಂದು ಸಾಮಾನ್ಯವಾದ ಸೀರೆ 


೧೪೨ ದುರ್ಗೇಶನಂದಿನಿ 


ಯನ್ನುಟ್ಟಿದ್ದಳು. ಕೆದರಿದ ತಲೆಯು ಧೂಳೀಧೂಸರಿತವಾಗಿದ್ದಿತು ; ಅಲಂಕಾರ 
ವೊಂದಾದರೂ ಮೈಮೇಲಿರಲಿಲ್ಲ; ಮೊದಲು ಧರಿಸುತಿದ್ದ ಅಲ೦ಕಾರದ ಕುರುಹು 
ಗಳಿದ್ದುವು. 

ವಿಮಲೆಯು ಪುನಃ, "ನಾನು ಬರುವೆನೆಂದು ಹೇಳಿದ್ದೆನಷ್ಟೆ ; ಬಂದಿದ್ದೇನೆ; 
ಮಾತನಾಡುವುದಿಲ್ಲವೇಕೆ ?' ಎಂದು ಕೇಳಿದಳು. 

ತಿಲೋತ್ಕಮೆಯು, " ಹೇಳಬೇಕಾದುದನ್ನಾಗಲೇ ಹೇಳಿದ್ದೇನೆ, ಮತ್ತೇ 
ನನ್ನು ಹೇಳಲಿ ?' ಎಂದಳು. 

ವಿಮಲೆಯು ತಿಲೋತ್ಕಮೆಯ ಸ್ವರದಿಂದವಳು ಅಳುತಿದ್ದಳೆಂದು ತಿಳಿದಳು. 
ತಲೆಯಮೇಲೂ ಮುಖದಮೇಲೂ ಕೈಯಟ್ಟು ನೋಡಿದಳು. ಕಣ್ಣೀರಿನಿಂದವು 
ತೊಯಿದಂತಾಗಿದ್ದುವು ; ಉಟ್ಟಿದ್ದ ಬಟ್ಟೆಯ ಸೆರಗನ್ನು ಮುಟ್ಟಿ ನೋಡಿದಳು. 
ಅದು ಪೂರ್ತಿಯಾಗಿ ಒದ್ದೆಯಾಗಿದ್ದಿತು. ತಲೆಯನ್ನಿಟ್ಟು ಮಲಗಿದ್ದ ತಲೆದಿಂಬನ್ನು 
ಕೈಯಿಟ್ಟು ನೋಡಿದಳು. ಅದು ಹೆಚ್ಚು ನೆನೆದು ಹೋಗಿದ್ದಿತು. ಬಳಿಕ ವಿಮ 
ಲೆಯು, "ಹೀಗೆ ಹಗಲೂ ರಾತ್ರಿ ಶರೋದನಮಾಡುತಿದ್ದರೆ ಶರೀರವು ಉಳಿಯುವ 
ಬಗೆ wen?’ ಎಂದಳು. 

ತಿಲೋತ್ಕಮೆಯು ಆಗ್ರಹದಿಂದ, "ಉಳಿದುದರಿಂದೇನಾಗಬೇಕು? Boos 
ವರೆಗೆ ಉಳಿದುದಕ್ಕಲ್ಲವೆ ಈ ಪರಿ ದುಃಖಾನುಭವಕ್ಕೆ ಕಾರಣವಾಯಿತು' ಎಂದು 
ಹೇಳಿದಳು. 

ವಿಮಲೆಯು ನಿರುತ್ತರೆಯಾಗಿ ರೋದ ನಮಾಡಿದಳು. 

ಸ್ವಲ್ಪ ಹೊತ್ತಾದ ಬಳಿಕ ವಿಮಲೆಯು ನಿಟ್ಟುಸಿರನ್ನು ಬಿಟ್ಟು, "ಈಗೇ 
ನುಪಾಯ?' ಎಂದಳು. 

ತಿಲೋತ್ಕಮೆಯು, ಅಸಂತೋಷದಿಂದ ವಿಮಲೆಯ ಅಲಂಕಾರಗಳನ್ನು 
ನೋಡಿ, "ಉಪಾಯದಿಂದ ಪ್ರಯೋಜನವೇನು ?' ಎಂದಳು. 

ವಿಮಲೆಯು, "ಮಗು ! ನನ್ನನ್ನು ಅಷ್ಟೊಂದು ತಾತ್ಸರ ಮಾಡಬೇಡ; 
ನೀನಿನ್ನೂ ಕತಲೂಖಾನನನ್ನರಿಯೆ ; ಅವನು ಕಾರ್ಯಾಂತರದಲ್ಲಿ ವ್ಯಾಪೃತನಾಗಿ 
ಅವಕಾಶವಿಲ್ಲದುದರಿ೦ಂದ ನಮ್ಮ ಶೋಕನಿವಾರಣಾರ್ಥವಾಗಿ ಸಮಗಿಂದಿನವರೆಗೆ 
ಅವಕಾಶವನ್ನು ಕೊಟ್ಟಿದ್ದಾನೆ. ನಮಗೆ ಕೊಟ್ಟಿದ್ದ ಅವಕಾಶವು ಇಂದಿಗೆ 
ಮುಗಿಯುವುದೆಂದು ಮೊದಲು ಹೇಳಿದ್ದೇನಷ್ಟೆ ? ಆದುದರಿಂದವನು ನಮ್ಮಸ್ಲಿಂದು 
ನೃತ್ಯಶಾಲೆಯಲ್ಲಿ ನೋಡದಿದ್ದರೆ, ನಮಗಾವ ಪ್ರಮಾದವ್ರಂಟಾಗುವುದೋ ಅದನ್ನು 
ಹೇಳಲಾರೆನು' ಎಂದಳು. 

ತಿಲೋತ್ತಮೆಯು, "ಮತ್ತಾವ ಪುಮಾದವು ಸಂಭವಿಸಬಲ್ಲದು? 
ಎಂದಳು. ಕ 
ವಿಮಲೆಯು, ಸ್ವಲ್ಪ ಸ್ಕಿರಚಿತ್ತಳಾಗಿ, "ತಿಲೋತ್ತಮೆ ! ಒಮ್ಮೆಗೆ ನಿರಾಶ 


ಹನ್ನೆರಡನೆಯ ಪರಿಚ್ಛೇದ ೧೪೩ 


ಳಾಗಬೇಡ, ನಮಗಿನ್ನೂ ಪ್ರಾಣವಿದೆ, ಧರ್ಮವಿದೆ ; ಪ್ರಾಣವಿರುವಷ್ಟುದಿನ ನಮ್ಮ 
ಧರ್ಮವನ್ನು ಕಾಪಾಡಿಕೊಳ್ಳೋಣ' ಎಂದಳು. 

ತಿಲೋತ್ತಮೆಯು, "ಅಮ್ಮಾ ! ಹಾಗಾದರೆ, ನಿನ್ನಾಭರಣಗಳನ್ನು ತೆಗೆದು 
ಬಿಡು. ಅವೆನ್ನ ಕಣ್ಣಿಗೆ ಶೂಲವಾಗಿವೆ' ಎಂದಳು. 


ವಿಮಲೆಯು, ಸ್ವಲ್ಪ ನೆಕ್ಕು, "ಮಗು! ನನ್ನ ಆಭರಣಗಳನ್ನೆಲ್ಲಾ ಚೆನ್ನಾಗಿ 
ನೋಡದೆ ನನ್ನನ್ನು ತಿರಸ್ಕರಿಸಬೇಡ ' ವೆಂದಳು. 


ಹೀಗೆಂದು ಹೇಳಿ ವಿಮಲೆಯು ತನ್ನ ಉಡುಪಿನಲ್ಲಿ ಬಚ್ಚಿಟ್ಟು ಕೊಂಡಿ 
ದ್ಧೊಂದು ತೀಳ್ಷ್ಣಧಾರೆಯುಳ್ಳ ಭರ್ಜಿಯನ್ನು ಹೊರಗೆ ತೆಗೆದಳು. ದೀಪಡ 
ಪ್ರಭೆಯಲ್ಲಿ ಅದರ ಅಲಗು ಮಿಂಚಿನ ಹಾಗೆ ಥಳಥಳಿಸಿತು. ತಿಲೋತ್ತಮೆಯು 
ನೋಡಿ ಭಯದಿಂದ ಅಚ್ಚರಿಗೊಂಡು, ಅದನ್ನು ಬಲ್ಲಿ ಹೇಗೆ ಸಂಪಾದಿಸಿದೆ ?' 
ಎಂದು ಹೇಳಿದಳು. 

ವಿಮಲೆಯು, "ನೆನ್ನೆ ಹೊಸದಾಗಿ ಈ ಅಂತಃಪುರಕ್ಕೆ ಬಂದ ಸೇವಕಳಾ 
ರೆಂಬುದು ಗೊತ್ತುಂಟೆ ?' ಎಂದು ಕೇಳಿದಳು. 

ತಿಲೋತ್ತಮೆ-ಇನೋಡಿದೆನು : ಆಶ್ಮೆನಿಯು ಬಂದಿದ್ದಾಳೆ. 

ವಿಮಲೆಆಶ್ಮನಿಯ ಮೂಲಕವಾಗಿ ಅಭಿರಾಮಸ್ವಾವಿಯಲ್ಲಿದ್ದುದನ್ನು 
ತರಿಸಿದೆನು. 

ತಿಲೋತ್ಕಮೆಯು ನಿಶ್ಶಬ್ಬವಾಗಿದ್ದಳು. ಅವಳ ಹೃದಯವು ನಡುಗಿತು. 
ವಿಮಲೆಯು ತಿಲೋತ್ರಮೆಯನ್ನು ಕುರಿತು, "ನಿನ್ನ ಉಡುಪನ್ಸಿಂದು ಬದಲಾಯಿಸ 
ಲಾರೆಯಾ ?' ಎ೦ದು ಕೇಳಿದಳು. 

ತಿಲೋತ್ತಮೆ ಇಲ್ಲ; ಬದಲಾಯಿಸಲಾರೆನು. 

ವಿಮಲೆ--ನೃತ್ಯಗೀತಾದಿಗಳಿಗೆ ಬರುವುದಿಲ್ಲವೆ ? 

ತಿಲೋತ್ತಮೆ ಇಲ್ಲ. 

ವಿಮಲೆ--ಹಾಗಾದರೆ ಅವರು ನಿನ್ನನ್ನು ಸುಮ್ಮನಿರಗೊಡಿಸರು, 

ತಿಲೋತ್ಕವೆುಯು ಅಳುವುದಕ್ಕೆ ತೊಡಗಿದಳು. 

ವಿಮಲೆಯು, "ಸುಮ್ಮನಿರು. ಕೇಳು, ನಾನು ನಿನ್ನ ಬಿಡುಗಡೆಗೊಂದು 
ಪಾಯವನ್ನು ಮಾಡುವೆನು ಎ೦ದಳು. 

ತಿಲೋತ್ಕಮೆಯು ವಿಮಲೆಯ ಮುಖವನ್ನಾ ತುರದಿಂದ ನೋಡಿದಳು. 
ವಿಮಲೆಯು ಉಸ್ಕಾನನು ಕೊಟ್ಟಿದ್ದ ಉಂಗುರವನ್ನು ತೆಗೆದು ತಿಲೋತ್ಕಮೆಯ 
ಕೈಯಲ್ಲಿ ಈ ಟು, ಈ ಉಂಗುರವನ್ನ್ನಿಟ್ಟುಕೊಂಡಿರು, ನೃತ್ಯಗೀತಗಳಿಗೆ ಬರಬೇಡ; 
ಅರ್ಧರಾತ್ರಿಗೆ ಮುಂಚಿತವಾಗಿ ಇಂದಿನ ಉತ್ಸವಾದಿಗಳು ಮುಗಿಯುವುದಿಲ್ಲ; 
ಅದುವರೆಗೆ ಪಠಾನನನು ಕಾರ್ಯಾಂತರದಲ್ಲಿಟ್ಟುಕೊಂಡಿರುವೆನು ; ಪಠಾನನು 


೩ 
ನನ್ನ ಸ್ತು ನಿನ್ನ ಮಲತಾಯಿಯೆಂದು ಬಲ್ಲನು ; ನಾನಲ್ಲಿರುವವರೆಗೆ ನೀನು ನನ್ನೆದು 


೧೪೪ ret ಕಳನ; 


ರಗೆ ಬರಲು ರ ಎಂದು pare ಹೇಳಿ ನನ್ನನ್ನು ಕರೆಯಿಸದ 
ಹಾಗೆ ಮಾಡುವೆನು; ನೀನು ಅರ್ಧರಾತ್ರಿಗೆ ಸರಿಯಾಗಿ ee ಬಾಗಿಲ 
ಬಳಿ ಹೋಗು, ಅಲ್ಲೊಬ್ಬ ಸ ಮನುಷ್ಯನು ನಿನಗಿದೇ ಮಾದರಿ ಮತ್ತೊಂದುಂಗುರ 
ವನ್ನು ತೋರುವನು: ನ ಸಂಗದ ನಿರ್ಭಯವಾಗಿ ಹೊರಟುಹೋಗು ; 
ನೀನೆಲ್ಲಿಗೆ ಹೋಗಬೇಕೆಂದರೂ ಅಲ್ಲಿಗವನು ಕೊಂಡೊಯ್ದು ಬಿಡುವನು. ನೀನು 
ಅಭಿರಾಮಸ್ವಾವಿಯ ಬಳಿಗೆ ಹೋಗಬೇಕೆಂದು ಹೇಳು, ಅಲ್ಲಿಗೆ ಕೊಂಡೊಯ್ದು 
ಬಿಡುವನು' ಎಂದಳು, 

ತಿಲೋತ್ತಮೆಯು ಕೇಳಿ ಚಮತ್ಯ್ಯೃತೆಯಾದಳು. ವಿಸ್ಮಯದಿಂದಲೋ, 
ಆಹ್ಲಾದದಿಂದಲೋ ಸ್ವಲ್ಪಹೊತ್ತು, ಮಾತಿಲ್ಲದೆ ಸಸಮ್ಮುನಿದ್ದು, ಬಳಿಕ, "ಇದೇನು 
ವೃತ್ತಾಂತ! ಉಂಗುರವನ್ನು ಕೊಟ್ಟವರಾರು 7 ' ಎಂದು ಕೇಳಿದಳು. 

ವಿಮಲೆಯು, "ಅದೊಂದು ದೊಡ್ಡ ಕಥೆ ; ಕಡೆಗೆ ಅವಕಾಶವಾದಾಗ ಹೇಳು 
ತ್ತೇನೆ; ಈಗ ಸಂಕೋಚವಿಲ್ಲದೆ ಹೇಳಿರುವಂತೆ ಮಾಡು' ಎಂದಳು. 

ತಿಲೋತ್ತಮೆ ನಿನ್ನ ಗತಿಯೊಃ ನೀನು ಹೇಗೆ ಹೊರಗೆ ಬರುವೆ? 

ವಿಮಲೆ--ನನ್ನ ವಿಷಯವಾಗಿ ಯೋಚಿಸಬೇಡ ; ನಾನು ಬೇರೆ ಉಪಾಯ 
ದಿಂದ ನಾಳೆ ಬೆಳಿಗ್ಗೆ ಬಂದು ನಿನ್ನೊಡನೆ ಸೇರುವೆನು 

ವಿಮಲೆಯು ಹೀಗೆಂದು ಹೇಳಿ ತಿಲೋತ್ತಮೆಯನ್ನು ಸಮಾಧಾನಗೊಳಿಸಿ 
ದಳು. ತಿಲೋತ್ತಮೆಯು ತನಗೆ ಸಲುವಾಗಿ ವಿಮಲೆಯು ಮುಕ್ಕಳಾಗುವ 
ಮಾರ್ಗವನ್ನು ಕಳೆದು ಕೊಂಡಳೆಂದು ಅರಿಯೆಳು. 

ಅನೇಕ ದಿನಗಳಿಂದ ತಿಲೋತ್ತಮೆಯ ಮುಖವು ಹರ್ಷದಿಂದ ವಿಕಾಸ 
ವಾಗಿರಲಿಲ್ಲ. ವಿಮಲೆಯ ಮಾತನ್ನು ಕೇಳಿ, ಇಂದವಳ ಮುಖವು ಹರ್ಷೋ 
ತ್ಪುಲ್ಲವಾಯಿತು. 

`` ವಿಮಲೆಯು ನೋಡಿ, ಅಂತಃಪುಳಕ ವೂರ್ಣಿಯಾಗಿ ಬಾಷ್ಪಗದ್ಗದ ಸ್ವರದಿಂದ, 

"ಈಗ ನಾನು ಹೋಗುವೆನು' ಎಂದಳು. 

ತಿಲೋತ್ತಮೆಯೆ ಸ್ವಲ್ಪ ಸಂಕೋಚ ಸಹಿತಳಾಗಿ, "ನೀನು ದುರ್ಗದ ಸಮಾ 
ಚಾರವನ್ನೆಲ್ಲಾ ಬಲ್ಲವಳಾದಕಾರಣ ನಮ್ಮ ಆತ್ಮೀ ಯರಾರಾರು ಎಲ್ಲಿದ್ದಾರೆ? 
ಹೇಳಿ ಹೋಗು ' ಎಂದಳು. 

ವಿಮಲೆಯು ತಿಲೋತೃಮೆಯ ಹೃದಯದಲ್ಲೀ ವಿಃ ಪತ್ಕ್ಯಾಲದಲ್ಲೂ ಜಗ 
ತ್ಸಿಂಹನ ಸ್ಮರಣೆಯು ಜಾಗರಿತವಾಗಿದ್ದಿತೆಂದು ತಿಳಿದು, ರಾಜಪುತ್ರನ ನಿಷ್ಠುರ 
ವಾದ ಕಾಗದವು ಕೈಗೆ ಬಂದಿದ್ದರೂ, ಅದರಲ್ಲಿ ತಿಲೋತ್ತಮೆಯ ಹೆಸರೂ ಇಲ್ಲ 
ದಿದ್ದುದನ್ನು ಅವಳಿಗೆ ತಿಳಿಸಿದರೆ, ಹೃದಯದ ಉರಿಯನ್ನು ಮತ್ತೆ ZR ಹೆಚ್ಚು 
ಷದ ods ಯಸ ಅದರ DA sE ತ್ತದೆ, “ಜಗೆತ್ತಿಂ 
ಹನೂ ಇದೇ ದುರ್ಗದಲ್ಲಿ ದೇಹಾರೋಗ್ಯದಿಂದಿರುವನು ey ಹೇಳಿದಳು, 


ಹದಿಮೂರನೆಯ ಪರಿಚ್ಛೇ ದ ೧೪೫ 


See ತಿರೋತ್ತಮೆಯು ಮೌನವಾಗಿದ್ದಳು. 
ವಿಮಲೆಯು ತಿಲೋತ್ತಮೆಯನ್ನು ಮುದ್ದಿಟ್ಟುಕೊ೦ಡು ಕಣ್ಣೀರು ತುಂಬಿ 
ದವಳಾಗಿ ಹೊರಟುಹೋದಳು. 


ಹದಿಮೂರನೆಯ ಪಂಚ್ಛೆ ೀದ 
ಅಂಗುಳೀಯ ಪ್ರದರ್ಶನ 

ಮಲೆಯು ಹೊರಟುಹೋದ ಬಳಿಕ ತಿಲೋತ್ತ್ಸಮೆಯು ಚಿಕ್ಕಮನೆಯ 
ಲ್ಲೊಬ್ಬಳೇ ಕುಳಿತುಕೊಂಡು ಯೋಜನೆಮಾಡಿದುದಕ್ಕೆಲ್ಲಾ ಸುಖದುಃಖ 
ಗಳೆರಡೂ ಕಾರಣವಾಗಿದ್ದುವು. ತಾನೀ ಪಾಪಾತ್ಮನ ಪಂಜರದಿಂದ ಸ್ವಲ್ಪು 
ಹೊತ್ತಿನಲ್ಲಿಯೇ ಮುಕ್ಕಳಾಗುವೆನೆಂಬ ಸಂತೋಷವು ಪುನಃಪುನಃ ಮನಸ್ಸಿನಲ್ಲಿ 
ಉಕ್ಕುುತ್ತಿರು ವ್ರದು, ಅಷ್ಟೇ ಅಲ್ಲ; ಪ್ರಾಣಾಧಿಕ ಸ್ನೇಹಮಯಿಯಾದ ವಿಮಲೆ 
ಯಿಂದ ತನಗೀ ಮುಕ್ಕಿಸಾಧನೆಯುಂಟಾಗಿ ಉದ್ಯಾರವಾಗುವೆನೆಂಬ ಸಂತೋಷ 
ವನ್ನು ಕುರಿತು ಪುನಃಪುನಃ ಮನಸ್ಸಿನಲ್ಲಿ ಆಲೋಚಿಸುತ್ತಾ ಇಮ್ಮಡಿ ಸುಖಿ 
ಯಾಗುವಳು. "ಮುಕ್ತಳಾದ ಬಳಿಕ ಎಲ್ಲಿಗೆ ಹೋಗಲಿ? ತಂದೆಯ ಮನೆ 
ಯುಂಟಿ;' ಎಂದು ಯೋಚಿಸುತ್ತಾ ಕಣ್ಣೀರು ತುಂಬುವಳು. ಆ ಚಿಂತೆಯು 
ಸ್ವಲ್ಪ ಶಮನವಾಗುತ್ತಲೇ ಮತ್ತೊಂದು ಚಿಂತೆಯು ಮನದಲ್ಲಿ ಪ್ರದೀಪ್ತವಾಗಿ, 
"ರಾಜಕುಮಾರನು ಕುಶಲವಾಗಿದ್ದಾನಷ್ಟೆ? ಎಲ್ಲಿರುವನು? ಹೇಗಿರುವನು ? 
ಅವನೂ ಸೆರಯಲ್ಲಿರಬೇಕು' ಎಂದು ಮುಂತಾಗಿ ಯೋಚಿಸುತ್ತಾ ಬಾಷ್ಟಾ ಕುಲ 
ಲೋಚನಗಳುಳ್ಳವಳಾಗುವಳು. ಮತ್ತು "ಹಾ! ಅದೃಷ್ಟವೆ | ರಾಜಪುತುನು 
ನನಗೆ ಸಲುವಾಗಿ ಬಂದಿಯಾದನು. ನಾನು ಅವನ ಚರಣದಲ್ಲಿ ಬಿದ್ದು ಪ್ರಾಣವನ್ನು 
ಕೊಟ್ಟರೂ ತೀರುವುದೆ? ಅವನಿಗೋಸ್ಕರ ಏನನ್ನು ಮಾಡಲಿ?' ಎಂದು ಮುಂತಾಗಿ 
ಯೋಚಿಸುತ್ತಾ, ಕೂಡಲೇ, ""ಅವನು ಕಾರಾಗಾರದಲ್ಲಿರುವನಲ್ಲವೆ? ಆ ಕಾರಾ 
ಗಾರವು ಹೇಗಿರುವುದೋ? ಅಲ್ಲಿಗಾರೂ ಹೋಗಲಾಗದೇ? ಅವನು ಕಾರಾ 
ಗಾರದಲ್ಲಿ ಕುಳಿತು ಏನನ್ನು ಯೋಜಿಸುತ್ತಿರುವನೊ? ಈಗೇನು ಯೋಚಿಸು 
ವನೊ? "ತಿಲೋತ್ತಮೆ' ಎಂಬ ಹೆಸರು ಅವನ ನೆನವಿನಲ್ಲಿರುವುದೆ? ಇದ್ದರೂ 
ಇರಬಹುದು ; ನಾನೇ ಅವನ ಕಷ್ಟಗಳಿಗೆಲ್ಲಾ ಮೂಲಕಾರಣಳು, ಮನಸ್ಸಿನಲ್ಲಿ 
ನನ್ನನ್ನು ಕುರಿತು ಏನಂದುಕೊಳ್ಳುತ್ತಿರುವನೋ? ಎಷ್ಟು ಕೆಬೂಕ್ತಿಗಳನ್ನು 
ಹೇಳುತ್ತಿರುವನೋ?'' ಎಂದು ಹೇಳಿಕೊಳ್ಳುತ್ತಾ, ಪುನಃ, "ಹೀಗೇಕೆ ಯೋಚ 
ನೆಯು ಹುಟ್ಟಿತು? ಅವನಾರಿಗೂ ಕಟೂಕ್ತಿಗಳನ್ನು ಹೇಳುವವನಲ್ಲ--ಹಾಗಿರದು. 
ಒಂದುವೇಳೆ ನನ್ನನ್ನು ಮರೆತಿರಬಹುದು. ನಾನು ಯವನನ ಭವನದಲ್ಲಿರುವೆ 


ನೆಂದು ತಿರಸ್ಕರಿಸಿ ಬೇಸರಗೊಂಡಿರುವನೇನೋ?' ಎಂದು ಭಾವಿಸಿಕೊಂಡು, 
10 F 


Ove ದುರ್ಗೇ ಶನಂದಿನಿ 


" ಅದಿರದು ; ದುರ್ಗದಲ್ಲವನು ಹೇಗೆ ಬಂದಿಯೋ ಹಾಗೆ ನಾನೂ ಬಂದಿಯಾಗಿ 
ದ್ದೇನೆ. ಹೀಗಿರುತ್ತಾ, ತಿರಸ್ಕರಿಸುವನೇಕೆ? ಒಂದುವೇಳೆ ತಿರಸ್ಕರಿಸಿದರೆ, 
ನಾನವನ ಕಾಲಿಗೆ ಬಿದ್ದು ಸಂಗತಿಗಳನ್ನೆಲ್ಲಾ ವಿವರವಾಗಿ ಹೇಳಿಕೊಳ್ಳುವೆನು. 
ಆಗೆಲ್ಲವನ್ನೂ ತಿಳಿಯುವವನು. ನಿಜಸ್ಮಿತಿಯನ್ನು ನಂಬದಿದ್ದರೆ ನಾನವನ ಸಮುಖ 
ದಲ್ಲಿ ಪ್ರಾಣತ್ಯಾಗವನ್ನು ಮಾಡುವೆನು. ಪೂರ್ವದಲ್ಲಿ ಆಗ್ನಿ ಪರೀಕ್ಸೈೆ ಮಾಡು 
ತಿದ್ದರು. ಕಲಿಯುಗದಲ್ಲದು ಸಾಧ್ಯವಿಲ್ಲ; ಅದನ್ನು ಮಾಡಕೂಡದು. ಒಳ್ಳೆಯ 
ದಾಯಿತು; ನಾನಾಗಿಯೇ ಅವನೆದುರಿಗೆ ಬೆಂಕಿಯಲ್ಲಿ ಬಿದ್ದು ಪ್ರಾಣತ್ಯಾಗ 
ಮಾಡಿಬಿಡುವೆನು' ಎಂದು ಚಿಂತಿಸುತಿದ್ದು, ಪುನಃ, "ಅವನನ್ನು ಹೇಗೆ 
ನೋಡಲಾಪೆನು? ಅವನು ಸೆರೆಯಿಂದ ಹೇಗೆ ಮುಕ್ತನಾಗುವನು? ನಾನು 
ಮು ಕ್ಕಳಾದರೆ ಆವ ಕಾರ್ಯವು ಸಿದ್ಧಿಯಾದಹಾಗಾಯಿತು ? ಈ ಉಂಗುರವು ನನ್ನ್ನ 
ವಿಮಾತಿಗೆ ಬಲ್ಲಿ ಸಿಕ್ಕಿತು? ಅದರಿಂದವನ DIS, SND? ಉಂಗುರವನ್ನು 
ಅವನಿಗೆ ಕಳುಹಿಸಲೆ? ನನ್ನನ್ನು ಕರಕೊಂಡು ಹೋಗುವರಾರು? ಆವನಿಂದಾವ 
ಉಪಾಯವಾಗದೆ ಹೋಗುವುದೆ? ಒಳ್ಳೆಯದು, ಅವನನ್ನೇ ಕೇಳುವೆನು. ಏನು 
ಹೇಳುವನೋ ಗೊತ್ತಾಗುವುದು. ಆದರೆ ಕೇಳುವ ಬಗೆ ಹೇಗೆ? ಅವನನ್ನು 
ಮತ್ತೊಂದು ಸಲ ನೋಡಲಾರೆನೆ' ಎ೦ದು ಭಾನಿಸುತ್ತ, ಪುನಃ, "ಅವನನ್ನು 
ನೋಡಬೇಕೆಂದು ಹೇಗೆ ಹೇಳಲಿ? ನೋಡಿದರೆ ಅವನ ಸ೦ಗಡ ಏನೆಂದು ಮಾತ 
ನಾಡಲಿ? ನನ್ನ ಮನಸ್ಸಿನ ದು8ಖವನ್ನು ಹೇಗೆ ತಿಳಿಸಲಿ?' ಎಂದು ಬಗೆ ಬಗೆಯಾಗಿ 
ಬಗೆಯೆ ತೊಡಗಿದಳು. 

ಆ ಸಮಯದಲ್ಲೊಬ್ಬ ಪರಿಚಾರಿಕೆಯು ಕೊಟಡಿಗೆ ಬಂದಳು. ಅವಳನ್ನು 
ನೋಡಿ, ತಿಲೋತ್ಮಮೆಯು, "ಈಗ ರಾತಿ) ಹೊತ್ತೆಷ್ಟು?' ಖ೦ದು ಕೇಳಿದಳು. 

ದಾಸಿಯು ಹನ್ನೆರಡುಘಂಟಿಯ ಮೇಲಾಯಿಶೆಂದಳು. ದಾಸಿಯು 
ಹೊರಗೆ ಹೊರಟುಹೋಗಲೆಂದಿದ್ದಹಾಗೆ ಅವಳು ತಾನಾಗಿ ಬಂದ ಕೆಲಸವಾಯಿ 
ತೆಂದು ಹೊರಟುಹೋದಳು. ಬಳಿಕ ತಿಲೋತ್ಕಮೆಯು ಏಮಲೆಯು ಕೊಟ್ಟಿದ್ದುಂ 
ಗುರವನ್ನು ತೆಗೆದುಕೊಂಡು ಕೊಟಿಡಿಯಿಂದ ಹೊರಟಳು. ಪುನಃ ಅವಳ 
ಮನಸ್ಸಿನಲ್ಲಿ ಶಂಕೆಯುಂಟಾಯಿತು. ಕಾಲು ಅದರಿತು, ಎಡೆಗುಂದಿತು, ಮುಖವು 
ಬಾಡಿತು. ಒಂದು ಕಾಲು ಮುಂದಾಯಿತು; ಕ್ರಮವಾಗಿ ಸಾಹಸಗೊಂಡು 
ಅಂತಃಪುರದ ಬಾಗಿಲವರೆಗೆ ಹೋದಳು, ಆಂತಃಪುರದಲ್ಲಿದ್ದ ಖೋಜಿಗಳು, BWA 
ಜನ ಮುಂತಾದವರು ಪುಮೋದಗಳಲ್ಲಿ ವೃಸ್ತರಾಗಿದ್ದೆರು. ಆವಳನ್ನಾರೂ 
ನೋಡಲಿಲ್ಲ; ನೋಡಿದರೂ ಗಮನಿಸಲಿಲ್ಲ. ಆದರೆಲ್ಲರೂ ತನ್ನನ್ನೇ ನೋಡು 
ತಿದ್ದರೆಂದು ತಿಲೋತ್ರಮೆಯು ತಿಳಿದಳು. ಹೇಗೇಗೋ ಸಾಹಸಗೊಂಡು 
ಅಂತಃಪುರದ ಬಾಗಿಲವರೆಗೆ ಬಂದಳು. ಅಲ್ಲಿ ಪ್ರಹರಿಗಳು ಆನಂದದಿಂದುನ್ಮತ, 
ರಾಗಿದ್ದರು. ಸೆಲವರು ನಿದ್ರಿತರಾಗಿದ್ದರು ; ಕೆಲವರು ಚಾಗೃತಾವಸ್ಥೈಯಲ್ಲಿ 


ಹದಿಮೂರನೆಯ ಪರಿಚ್ಛೇದ ೧೪೭ 


ಅಜೇತನರಾಗಿದ್ದರು; ಕೆಲವರು ಅರ್ಧಜೇತನವುಳ್ಳವರಾಗಿದ್ದರು. ಅವಳನ್ನಾರೂ 
ಲಕ್ಷಿ ಸಲಲ್ಲ. ಬಾಗಿಲಲ್ಲೊಬ್ಬನು ನಿಂತಿದ್ದನು. ಅವನೂ ಪಹರೇದವರ ಉಡು 
ಪುಳ್ಳವನಾಗಿದ್ದನು, ತಿಲೋತ್ತಮೆಯನ್ನು ಕಂಡು, "ನಿಮ್ಮ ಕೈಯಲ್ಲಿ ಉಂಗುರ 
ವಿದೆಯೆ ?' ಎಂದು ಕೇಳಿದನು. 

ತಿಲೋತ್ತ್ಕಮೆಯು ಭಯಗೊಂಡು, ವಿಮಲೆಯು ಕೊಟ್ಟಿದ್ದುಂಗುರವನ್ನು 
ತೋರಿದಳು. ಪ್ರಹರಿಯ ವೇಷದಲ್ಲಿದ್ದವನು ಉಂಗುರವನ್ನು ನೋಡಿ ತನ್ನ 
ಕೈಲಿದ್ದುಂಗುರವನ್ನು ತಿಲೋತ್ತಮೆಗೆ ತೋರಿ, " ನನ್ನ ಹಿಂದೆ ಬಸ್ಸಿ, ಭಯವೇನೂ 
ಇಲ್ಲ' ಎಂದು ಹೇಳಿದನು. 

ತಿಲೋತ್ಕಮೆಯು ಚಂಚಲಚಿತ್ಕಳಾಗಿ ಪ್ರಹರಿಯ ಹಿಂದೆ ಹೋದಳು. 
ಅಂತಃ ಪುರದ ಬಾಗಿಲಲ್ಲಿ ಪಹರೇದವರೂ ಶಿಥಿಲಭಾವಾಪನ್ನರಾಗಿದ್ದರು. ಅದಲ್ಲದೆ 
ಅಂದಾರು ಎತ್ತೆಡೆಹೋಗಬೇಕಾಗಿದ್ದರೂ ಅಡ್ಡಿಯಿರಲ್ಲವಾದಕಾರಣ ಅವರನ್ನಾರೂ 
ಆತಂಕಪಡಿಸಲಿಲ್ಲ. ಪ್ರಹರಿಯು ತಿಲೋತ್ತಮೆಯನ್ನು ತನ್ನ ಸಂಗಡ ಕರೆದು 
ಕೊಂಡು ಅನೇಕ ಮಹಾದ್ವಾರಗಳನ್ನೂ, ಅನೇಕ ಪ್ರಕೋಷ್ಠಗಳನ್ನೂ, ಅನೇಕ 
ಪ್ರಾಂಗಣಭೂನಿಗಳನ್ನೂ ದಾಟಿ ಕಡೆಗೆ ಕೋಟೆಯ ಬಾಗಿಲ ಬಳಿ ಬಂದು 
ತಿಲೋತ್ತಮೆಯನ್ನು ಕುರಿತು, " ಎಲ್ಲಿಗೆ ಕರೆದುಕೊಂಡೊಯ್ದು ಬಿಡಲಿ?' 
ಬಂದನು. ; 

ತಿಲೋತ್ತಮೆಗೆ ಏನನ್ನು ಹೇಳುವುದಕ್ಕೂ ತೋಚಲಿಲ್ಲ. we WIA, 
ಳಾಗಿ, ಇದ್ದಕ್ಕಿದ್ದಹಾಗೆ. ಹೃತ್ಯುಂಪವುಂಟಾಯಿತು; ಕಣ್ಣು ಕಾಣಿಸದೆ 
ಹೋಯಿತು; ಕಿವಿ ಕೇಳದೆಹೋಯಿತು ; ವಿಮಲೆಯು ಹೇಳಿಕೊಟ್ಟುದುದೆಲ್ಲಾ 
ಮರೆತುಹೋಯಿತು; ಕನವರಿಸಿದವಳಂತೆ ಬಾಯಿಂದ ಮಾತುಗಳು ಹೊರಟವು. 
ಅವಳಾ ಮಾತುಗಳಲ್ಲ ಜಗತ್ತಿಂಹನೆಂಬೊಂದು ಮಾತು ಅಸ್ಪಷ್ಟವಾಗಿ ಪಹರೇದವನ 
ಕಿವಿಗೆ ಬಿದ್ದಿತು. 

ಪ್ರಹರಿಯು,  "ಒಗತ್ಸಿಂಹನು ಸೆರೆಮನೆಯಲ್ಲಿದ್ದಾನೆ, ಅಲ್ಲಿಗೆ ಹೋಗ 
ಲಾರಿಗೂ ಸಾಧ್ಯವಿಲ್ಲ; ಆದರೆ ನೀವೆಲ್ಲಿಗೆ ಹೋಗಬೇಕೆಂದರೂ ಕೊಂಡೊಯ್ದು 
ಬಿಡಬೇಕೆಂದು ಅಪ್ಪಣೆಯಾಗಿರುವಕಾರಣ, ಬಸ್ಸಿ, ಕೊಂಡೊಯ್ದುಬಿಡುವೆನು' 
ಬಂದನು. 

ಪಹರೇದವನು ತಿಲೋತ್ತಮೆಯನ್ನು ಪುನಃ ಕೋಟೆಯೊಳಗೆ ಕರೆತಂದನು. 
ತಿಲೋತ್ತಮೆಗೆ ಆವದೂ ಅರುವಿಲ್ಲದೆ ಕೀಲುಬೊಂಜೆಯಹಾಗೆ ಪಹರೇದವನ 
ಸಂಗಡ ಹಿಂದಿರುಗಿದಳು. ಪ್ರಹರಿಯು ಸೆರೆಮನೆಯ ಬಳಿ ಬಂದು ನೋಡಿದನು. 
ಬೇರೇ ಸ್ಮಳದಲ್ಲಿದ್ದಂತೆ ಅಲ್ಲಿಯ ಪ್ರಹರಿಗಳು ಪುಮೋದಾಸಕ್ತರಾಗಿರದೆ ಎಲ್ಲರೂ 
ತಮ್ಮ ತಮ್ಮ ಸ್ಥಾನದಲ್ಲಿದ್ದು ಕೊಂಡಿದ್ದರು. ಪ್ರಹರಿಯು ಅವರಲ್ಲೊಬ್ಬನನ್ನು 
ರಿತು, "ರಾಜಪುತ್ರನೆಲ್ಲಿದ್ದಾನೆ?' ಎಂದು ಕೇಳಿದನು. ಅವನು ಸೆರೆಮನೆಯ 


೧೪೮ ದುರ್ಗೇಶನಂದಿನಿ 


ಕಡೆ ಬೆರಳನ್ನು ತೋರಿದನು. ಪುಹರಿಯು ಕಾರಾಗಾರರಕ್ಸಕನನ್ನು ಕುರಿತು, 
"ಒಳಗಿರುವ ಬಂದಿಯು ನಿದ್ರಿತನಾಗಿದ್ದಾನೋ ಅಥವಾ ಜಾಗರಿತನಾಗಿದ್ದಾನೋ?' 
ಎಂದು ಕೇಳಿದನು. ಕಾರಾಗಾರರಕ್ಸಕನು ಒಳಗೆ ಹೋಗಿ ನೋಡಿ, ಬಂದು, 
"ಬಂದಿಯು ಮಾತನಾಡಿದನು, ಎಚ್ಚರವಾಗಿದ್ದಾನೆ' ಎಂದು ಹೇಳಿದನು. 

ಉಂಗುರವನ್ನು ತಂದಿದ್ದವನು, "ನಾನು ಒಳಗೆ ಹೋಗಬೇಕು, ಬಾಗಿಲನ್ನು 
ತೆಗಿ, ಈ ರಮಣಿಯು ಬಂದಿಯ ಸಂಗಡ ವರಾತನಾಡಜಬೇಕಾಗಿದೆ' ಎಂದನು. 

ರಕ್ಷಕನು was, BVO), "ಹೇಗೆ ತೆಗೆಯಲಿ?; ಅಪ್ಪಣೆಯಿಲ್ಲ; 
ನಿನಗದು ಗೊತ್ತಿಲ್ಲವೆ?' ಎಂದನು. 

ಉಂಗುರವಾಹಕನು Ws, Teo ಕೊಟ್ಟಿದ್ದ ಸಾಂಕೇತಿಕವಾದುಂಗುರ 
ವನ್ನು de an ತೋರುತ್ತಲೇ, ಅವನು ಕಾರಾಗಾರದ ಬಾಗಿಲನ್ನು ತೆರೆದು 
ಬಿಟ್ಟನು. 

ರಾಜಕುಮಾರನು ಕೊಟಡಿಯಲ್ಲೊಂದು ಸಾಮಾನ್ಯದ ಮರದ ಮಂಚದ 
ಮೇಲೆ ಮಲಗಿದ್ದನು. ಬಾಗಿಲನ್ನು ತೆಗೆದ ಶಬ್ದವನ್ನು ಕೇಳಿ, ಕೌತೂಹಲ 
ಪ್ರಯುಕ್ತವಾಗಿ ಬಾಗಿಲಕಡೆ ನೋಡಿದನು. ತಿಲೋತ್ತಮೆಯು ಬಾಗಿಲವರೆಗೂ 
ಬಂದವಳು ಒಳಗೆ ಹೋಗಲಾಗದೆ ಹೊರಗೆ ನಿಂತಿದ್ದಳು; ಕಾಲೇಳದೆ ಪಾರ್ಶ್ವದಲ್ಲಿ 
ಬಾಗಿಲನ್ನು ಹಿಡಿದುಕೊಂಡು ನಿಂತಿದ್ದಳು. 


a 
ತಿಲೋತ್ತಮೆಗೆ ಕೊಟಡಿಯೊಳಗೆ ಬರಲಿಷ್ಟವಿಲ್ಲದಂತಿದ್ದುದನ್ನು ಕಂಡು, 
ಉಂಗುರದವನು, "ಇಲ್ಲಿ ವಿಳೆಂಬವೇಕೆ? ಇಷ್ಟವಿಲ್ಲದಿದ್ದರೆ ಹಿಂದಿರುಗಿ 


ಹೋಗೋಣ ' ಎಂದು ಹೇಳಿದನು. ಆದರೂ ತಿಲೋತ್ತಮೆಗೆ ಕಾಲೇಳಲಿಲ್ಲ. 

ತಿಲೋತ_ ಮಯ: ಹಿಂದಿರುಗಿ ಹೋಗಲುದ್ಯುಕ್ಕೆಯಾದಳು. ಹಿಂದಿರುಗಿ 
ಹೋಗುವುದಕ್ಕೂ ಕಾಲು WHY. ಪ)ಹರಿಯು ವ್ಯಸ್ತನಾದನು. ಯೋಚಿಸುತ 
ಕಡೆಗೆ ಪ್ರಯತ್ನವಿಲ್ಲದೆ ಅವಳೊಂದು. ಕಾಲು ಮುಂದಾಗಿ ಹಾಗೇವೇ ಕೊಟಡಿ 
ಯೊಳಗೆ ಬಂದಳು. 

ಕೊಟಡಿಯೊಳಗೆ ಬಂದು ರಾಜಪುತುನನ್ನು ನೋಡುತಲೇ ಅವಳಿಗೆ ಪುನಃ 
ಗತಿಶಕ್ತಿಯು ನಿಂತುಹೋಗಿ ಬಾಗಿಲ ಪಾರ್ಶ್ವದಲ್ಲ ಗೋಡೆಯನ್ನೊ ರಗಿಕೊಂಡು 
ಅಧೋಮುಖಿಯಾಗಿ ನಿಂತಳು. 

ರಾಜಪುತ್ರನು ಮೊದಲು' ತಿಲೋತ್ತಮೆಯನ್ನುು ಗುರಿತಿಸಲಾರದೆ, ಹೆಂಗ 
ಸೊಬ್ಬಳು ಬಂದು ನಿಂತಿದ್ದುದನ್ನು ನೋಡಿ ವಿಸ್ಮಿತನಾದನು. ರಮಣಿಯು 
ಗೋಡೆಯನ್ನು ಹಿಡಿದು ಆಧೋಮುಖಿಯಾಗಿ ನಿಂತವಳು ಹತ್ತಿರ ಬಾರದಿದ್ದು 
ದನ್ನು ನೋಡಿ ಹೆಚ್ಚು ಅಚ್ಚರಿಗೊಂಡು, ರಾಜಪುತ್ರನೇ ಹಾಸಿಗೆಯಿಂದೆದ್ದು 
ಬಾಗಿಲ ಬಳಿ ಬಂದು ನೋಡಿದನು. ಗುರುತಾಯಿತು. 

ತಿಲಾರ್ಧಕಾಲ ಕಣ್ಣಿಗೆ ಕಣ್ಣು ಸೇರಿದ್ದುವು. ಬಳಿಕ ತಿಲೋತ್ಸ್ತಮೆಯ 


ಯ ನಯ nee ee ೧೪೯ 


Resale 4 


ದೃಷ್ಟಿ ಯು ನೆಲದಮೇಲೆ ಊರಿತ ಆದರೆ er ners ರಾಜಪುತ್ರನ 
ಕಾಲಿನಮೇಲೆ ತ ತೆ ಸ ಸ್ವಲ್ಪ ಬಗ್ಗಿ ತು. 

ರಾಜಪುತ್ರನು ಸ್ವಲ್ಪ weit "ಸರಿದು ನಿಂತನು. ತಿಲೋತ್ಮಮೆಯ 
ಶರೀರವು ಮಂತ್ರ Ae ವಾಗಿದ್ದಂತೆ ಸ್ಹಂಭಿತವಾಗಿ ನಿಂತಿದ್ದಿತು. ಪೂರ್ವ ಕ್ಷಣ 
ದಲ್ಲಿ ಪುಸ್ಕುಟಿತವಾಗಿದ್ದವಳ EENS) BIR, Hos, WOAZ. ರಾಜ 
ಪುತ್ರನು, "ವೀರೇಂದ್ರುಸಿಂಹನ ಮಗಳೆ?' ಎಂದನು. 

ತಿಲೋತ್ತಮೆಯ ಹೃದಯದಲ್ಲಿ ಸಿಡಿಲುಬಿದ್ದಂತಾಯಿತು. "ವೀರೇಂದ್ರ 
ವಿಟ ಮಗಳೆ! ey ಸಂಬೋಧನೆ? ಒಗತ್ಸಿಂಹನಿಗೆ ತಿಲೋತ್ತಮೆಯೆಂಬ 
ಹೆಸ ಸಹ ಮರೆತುಹೋಯಿತೆ ? ಇಬ್ಬರೂ ಕಣಕಾಲ ನೀರವವಾಗಿದ್ದರು. 
nee ಪುನಃ ರಾಜಕುಮಾರನು, " ಇಲ್ಲಿಗೆ ಬಂದುದೇಕೆ ?' ಎಂದನು. 

* ಬಂದುದೇಕೆ!' ಎಂತಹ ಪ್ರಶ್ನೆ! ತಿಲೋತ್ಕವಮೆಯ ತಲೆಯು ಸುತ್ತ 
ಲಾರಂಭವಾಯಿತು. ಕೊಟಿಡಿ, ಗೋಡೆ, ದೀಪ ಮುಂತಾದುವೆಲ್ಲಾ ತಿರುಗ 
ಲಾರಂಭಿಸಿದುವು. ತಲೆಗೆ ಗೋಡೆಯನ್ನಾಸರೆ ಮಾಡಿಕೊಂಡು ನಿಂತಳು. 

ರಾಜಪುತ್ರನು ಬಹಳ ಹೊತ್ತು, ಪ್ರತ್ಯುತ್ತರವು ಹೊರಡಬಹುದೆಂದು ನಿರೀ 
BABA. ಆದರೆ ಉತ್ತರವನ್ನು ಹೇಳುವವರಾರು ? ಪ್ರತ್ಯುತ್ತರ ಹೊರಡುವ 


ಸ೦ಭವವಿಲ್ಲದೆ ರಾಜಪುತ್ರುನು, "ನಿನಗೆ ಕಷ್ಟವಾಗಿರಬಹುದು. ಹಾಗೂ ಸ್ವಸ್ಥ 
ವಾಗಿರುವಂತಿಲ್ಲ ; ಹಿಂದಿರುಗಿ ಹೋಗು ; ಹಿಂದಿನ ಮಾತುಗಳನ X ಮರೆತುಬಿಡು' 
ಎ೦ದನು 

ತಿಲೋತ್ತಮೆಗಿದ್ದ ಭ್ರಮೆಯು ತಪ್ಪಿಹೋಯಿತು. ಅಕಸ್ಮಾತು, ವೃಕ್ಷ 
ಜ್ಯುತವಲ್ಲರಿಯಂತೆ ನೆಲದಮೇಲೆ ಬಿದ್ದಳು. 





ಹದಿನಾಲ್ಕನೆಯ ಪರಿಚ್ಚೇದ 
ಮೋಹ 
ಹಣಿ 3 OB ae ಹತ್ತಿರ ಬೊಗ್ಗಿ ನೋಡಲಾಗ ತಿಲೋತ್ತಮೆಗೆ ಚಲನವಿರಲಿಲ್ಲ. 
ತನ್ನ ಬಟ್ಟೆ ಯು ಸೆರಗಿನಿಂದ ಬೀಸಲಾರಂಭಸಿದವನು ಅರುವಿನ ಚಿಹ್ನೆ 

ಯನ್ನು Biia ಪ್ರಹರಿಯನ್ನು ಕರೆದನು. ಅವಳ ಸಂಗಡ ಬಂದಿದ್ದವನು ಹತ್ತಿ ರ 
ಭಾ ಜಗತ್ಸಿಂಹನವನನ್ನು ಕುರಿತು, "ಇದ್ದಕ್ಕಿದ್ದ ಹಾಗೆ 'ಮೂರ್ಛಿತಳಾ 
ಗಿದ್ದಾಳೆ, ಸಂಗಡ ಬಂದಿರುವಳನ್ನು ಕರೆದು ಶುಶ್ರೂಷೆಯನ್ನು ಮಾಡಹೇಳು' 
ಎಂದು ಹೇಳಿದನು. ಪ್ರಹರಿಯು, ಸಂಗಡ ಬಂದವನು ತಾನೊಬ್ಬನೇ ಎಂದನು. 

ರಾಜಕುಮಾರನು ವಿಸ್ಮಿತನಾಗಿ, "ನೀನೊಬ್ಬನೇವೇ |' ಎಂದನು. 

ಪ್ರಹರಿಯು, ಮತ್ತಾರೂ ಸಂಗಡ ಬರಲಿಲ್ಲವೆಂದನು. 


೧೫೦ ದುರ್ಗೇಶನಂದಿನಿ 


ರಾಜಕುಮಾರನು, "ಹಾಗಾದರೆ, ಮಾಡುವುದೇನು? ಅಂತಃಪುರದಲ್ಲಾ 
ರಾದರೂ ದಾಸಿಯರಿಗೆ ತಿಳಿಸು ' ಎಂದು ಹೇಳಿದನು. 

ಪ್ರಹರಿಯು ಹೋದನು. ರಾಜಕುಮಾರನು ಪುನಃ ಅವನನ್ನು ಕರೆದು, 
" ಫೇಳು, ಮತ್ತಾರಿಗಾದರೂ ತಿಳುಹಿದರೆ ಗದ್ದಲಕ್ಕೆ ಕಾರಣವಾಗುವುದಲ್ಲದೆ, 
ಇಂದಿನ ರಾತಿ) ಪ್ರಮೋದಾಮೋದಗಳನ್ನು ಬಿಟ್ಟು ax ಸಹಾಯಕ್ಕಾರೂ 
ಬರಲಾರರು ' ಎಂದನು. 

ಪುಹರಿಯು, "ನಿಜ, ಅದಲ್ಲದೆ ಕಾರಾಗಾರದ ಪಹರೇದವರು ಮತ್ತಾರನ್ನೂ 
ಒಳಗೆ ಬಿಡರು ; ಬೇರೇ ಜನರನ್ನು ಒಳಗೆ ಕರೆತರಲೆನಗೆ ಧೈರ್ಯವಿಲ್ಲ ಎಂದನು. 

ರಾಜಪುತ್ರ ಹಾಗಾದರೆ ಉಪಾಯಾಂತರವಿಲ್ಲ. ನೀನು ಬೇಗನೆ ಹೋಗಿ 
ಒಬ್ಬ ದಾಸಿಯ ಮೂಲಕ ನವಾಬನ ಮಗಳಿಗೆ ಸಮಾಚಾರವನ್ನು ಹೇಳಿಕಳುಹು. 

ಪ್ರಹರಿಯು ಹಾಗೆ ಮಾಡುವುದಾಗಿ ಹೇಳಿ ಹೊರಟುಹೋದನು. ರಾಜ 
ಪುತ್ರನು ತಿಲೋತ್ತಮೆಗೆ ಸಾಧ್ಯವಾದಷ್ಟು ಶುಶ್ರೂಷೆಯನ್ನು ಮಾಡತೊಡಗಿದನು. 
ಆ ಕಾಲದಲ್ಲಿ ರಾಜಕುಮಾರನು ಮನಸ್ಸಿನಲ್ಲೇನೆಂದು ಭಾವಿಸಿಕೊಳ್ಳುತಿದ್ದನೋ 
BAT, So ಹೇಳಬಲ್ಲರು? ಕಣ್ಣುಗಳಲ್ಲಿ ನೀರು ತುಂಬಿದನೋ ಇಲ್ಲವೋ ಅದನ್ನು 
ಹೇಳುವುದಸಾಧ್ಯೆ 

ರಾಜಕುಮಾರನು ಕಾರಾಗಾರದಲ್ಲಿ ತಿಲೋತ್ಕಮೆಯ ಸಂಗಡ ತಾನೊಬ್ಬನೇ 
ಉಳಿದುದನ್ನು ಕಂಡು ಅತ್ಯಂತ ವ್ಯಸ,ನಾದನು. SOAR ಸಮಾಚಾರವು ತಲ್ಪ 
ದಿದ್ದರೂ, ಅಧವಾ ಅವಳಾವ ಉಪಾಯವನ್ನು ಮಾಡದೆ ಹೋದರೂ ಮಾಡುವು 
Beno? 

ತಿಲೋತ್ತಮೆಗೆ ಕ್ರಮವಾಗಿ ಸ್ವಲ್ಪ ಸ್ವಲ್ಪವಾಗಿ ಅರುವುಂಟಾಗುತ್ತ ಬಂದಿತು. 
ಅದರೊಳಗೆ ತೆರೆದಿದ್ದ ಬಾಗಿಲಲ್ಲಿ ಹೆಂಗಸರಿಬ್ಬರು ಪ್ರಹರಿಯ ಸಂಗಡ ಬರುತಿದ್ದು 
ದನ್ನು ನೋಡಿದನು. ಒರುತಿದ್ದವರಲ್ಲೊಬ್ಬಳು ಅವಕು೦ಠನವತಿಯಾಗಿದ್ದಳು. 
ಅವಕುಂಠನವತಿಯ ಉನ್ನತ ಶರೀರವೂ, ಸಂಗೀತದಂತೆ ಮಧುರವಾದ DOWD TO 
ಸವೂ, ಲಾವಣ್ಯಮಯವಾದ ಗ್ರೀವಾಭಂಗಿಯೂ ಇವೇ ಮುಂತಾದುವುಗಳನ್ನು 
ದೂರದಿಂದ ನೋಡಿ ಒಗತ್ತಿಂಹನು ದಾಸಿಯ ಸಂಗಡ ಆಯಷೆಯು ಸ್ವಯಂ ಬರು 
ತಿದ್ಧಳೆಂದೂ ಅವಳೊಂದಿಗೆ ದೈರ್ಯವೇ ಮೂರ್ತಿಗೊಳಿಸಿ ಬರುತಿದ್ದಿತೆಂದೂ 
ತಿಳಿದನು. 

ಆಯಷೆಯೂ ದಾಸಿಯೂ ಪುಹರಿಯೊಡನೆ ಬಾಗಿಲ ಬಳಿ ಬರುತ್ತಲೇ ಅಲ್ಲಿದ್ದ 
ದ್ವಾರಪಾಲಕನು ಉಂಗುರವ ತಂದವನನ್ನು ಕುರಿತು, "ಅವರನ್ನೂ ಒಳಗೆ ಬಿಡ 
ಬೇಕೆ?' ಎಂದು ಕೇಳಿದನು. 

ಉಂಗುರವಾಹಕನು--" ನಾನರಿಯೆ, ನಿನ್ನಿಷ್ಟವಿದ್ದಂತೆ ಮಾಡು '' ಎಂದು 


ಹೇಳಿದನು. ದ್ಹಾರಪಾಲಕನು ಹೆಂಗಸರನ್ನು ಒಳಗೆ ಹೋಗಲು ಅಡ್ಲಿಮಾಡಿದನು. 
£ ವೆ CE ಡಿ 


ಹದಿನಾಲ್ಕನೆಯ ಪರಿಚ್ಛೇದ ೧೫೧ 


ಆ ನಿಷೇಧವನ್ನು ಕೇಳಿ ಅಯಷೆಯು ತನ್ನ ಮುಖಾವರಣವನ್ನು ತೆಗೆದು, 
" ಪ್ರಹರಿ! ನನ್ನನ್ನು ಒಳಗೆ ಬಿಡು, ನ ಎಟ ಆಕೆ ges ಬ೦ದರೆ ತಪ್ಪನ್ನು ನನ್ನ 

ಮೇಲೆ ಸ odds: 

ಪ್ರಹರಿಯು ಅಯಪೆಯ ಗುರುತನು ಸ ಬಲ್ಲ ವನಾಗಿರಲಿಲ್ಲ, ದಾಸಿಯು ಮೆಲ್ಲ 
ಮೆಲ್ಲನೆ ಅವಳ ಪರಿಚಯವನವನಿಗೆ 1 ಪ್ರಹರಿಯು ಚಮಕಿತನಾಗಿ, 
ಅಭಿವಾದನವನ್ನು ಮಾಡಿ, "ದೀನನಾದವನ ಅಪರಾಧವನ್ನು ಮನ್ನಿಸಬೇಕು, 
ತಮಗೆಲ್ಲಿಗೆ ಹೋಗುವುದಕ್ಕೂ ನಿಷೇಧವಿಲ್ಲ' ಬಂದು ದೈನ್ಯದೊಡನೆ DERA 
ಕೊಂಡನು. 

ಅಯಷೆಯು ಕಾರಾಗಾರದೊಳಗೆ ಪ್ರುಮವೇಶಿಸಿದಳು. ಆಗವಳು ನಗುತಿರಲಿಲ್ಲ 
ವಾದರೂ ಮುಖವು ಸ್ವಭ ನಾವತಃ ಮಂದಹಾಸಯುಕ್ತವಾದುದರಿಂದ ನಗುತಿದ್ದ 
ಳೆಂದು ಬೋರದೆಯಾಯಿತು. ಕಾರಾಗಾರದ ಕಾಂತಿಯೇ ಬದಲಾಯಿಸಿತು. 
ಕಾರಾಗಾರವೆಂದು ಬೋಧೆಯಾಗುತ್ತಿರಲಿಲ್ಲ. 

ಅಯಷೆಯು, ರಾಜಪ್ರತುನಿಗೆ ಅಭಿವಾ ನವಂಗೈದು, "ಸಮಾಚಾರ 
ವೇನು?' ಎಂದು ಕೇಳಿದಳು. 

ರಾಜಕುಮಾರನು ಏನೆಂದುತ್ತರವನ್ನು ಕೊಡಬಲ್ಲನು? ಉತ್ತರವನ್ನು 
ಹೇಳದೆ ಭೂತಲಶಾಯಿನಿಯಾಗಿದ್ದ ತಿಲೋತ್ತಮೆಯನ್ನು ಕೇವಲ ಸೈಬೆರಳಿನಿಂದ 
ತೋರಿದನು. | 

ಅಯಷೆಯು ತಿಲೋತ್ತ್ಯಮೆಯನ್ಸು ನೋಡಿ, "ಇವಳಾರು?' ಎಂದು 
ಕೇಳಿದಳು. 

ರಾಜಕುಮಾರನು ಸಂಕುಚಿತನಾಗಿ, "ವೀರೇಂದ್ರಸಿಂಹನ ಕನ್ನ ' 
ಎಂದನು. 

ಅಯಷೆಯು ತಿಲೋತ್ಕಮೆಯನ್ಟು ತೊಡೆಯಮೇಲೆತ್ತಿ ಮಲಗಿಸಿ 
ಕೊಂಡಳು. ಮತ್ತಾರಾಗಿದ್ದರೂ ಸಂಕೋಚಪಡುತ್ತಿದ್ದರು; ನೂರೆಂಟಿನ್ಸು 
ಯೋಚಿಸಿಕೊಳ್ಳುತಿದ್ದರು. BOA. ಹಾಗೆ ಮಾಡದೆ ಕೂಡಲೆ ಮಲಗಿದ್ದವಳ 
As, ತೊಡೆಯಮೇಲೆ ಮಲಗಿಸಿಕೊಂಡಳು. 

ಅಯಷೆಯು ಏನನ್ನು ಮಾಡಿದರೂ ಅದವಳಿಗೆ ಸುಂದರವಾಗಿ ಒಪ್ಪುವುದು. 
ಆವ ಕಾರ್ಯವನ್ನಾದರೂ ಶ್ಲಾಘಾರ್ಹವಾಗಿ ನಿರ್ವಹಿಸುವಳು. ಜಗತ್ಸಿಂಹನೂ 
ದಾಸಿಯೂ ಮನದಲ್ಲಿ, "ಅವಳೆಷ್ಟೊಂದು ಸುಂದರವಾಗಿದ್ದಾಳೆ!' ಎಂದು ಭಾವಿಸಿ 
ಕೊಂಡರು. . 

ಅಯಷೆಯು ದಾಸಿಯ ಕೈಯಲ್ಲಿ ಅತ್ಯರು ಷರಬತ್ತು ಮುಂತಾದ 
ಶೈತ್ಯೋಪಚಾರದ ಸಾಮಗ್ರಿಗಳನ್ನು ತೆಗೆಯಿಸಿಕೊಂಡು ಬಂದಿದ್ದವಳು, ಅದ 
ನ್ನೆಲ್ಲಾ . ಪುನಃಪುನಃ ತಿಲೋತ್ತಮೆಯ ಮೈಮೇಲೆ ತಳಿದಳು. ದಾಸಿಯು 


೧೫೨ ದುರ್ಗೇಶನಂದಿನಿ 
ಬಿಬ್ಚಣವಮಿಕ್ಕುತ್ತಿದ್ದಳು.* ಈ ಪ್ರಕಾರ ಅಯಷೆಯು ಮಾಡಿದ ಶುಶ್ರೂಷೆಯಿಂದ 
ತಿಲೋತ್ತಮೆಗೆ ಚೆನ್ನಾಗಿ ಅರುವುಂಟಾಯಿತು. 

ತಿಲೋತ್ತಮೆಯು ಕಣ್ಣೆರದು ನಾಲ್ಕೂಕಡೆ ನೋಡಿದವಳಿಗೆ ಮೊದಲ 
ಮಾತುಕಥೆಗಳೆಲ್ಲಾ SHOR ಬಂದವು ಕೂಡಲೇ ಕೊಟಡಿಯನ್ನು ಬಿಟ್ಟು ಹೊರಗೆ 
ಹೋಗಬೇಕೆಂಬ ಇಷ್ಟವುಂಟಾಯಿತು. ಆದರೆ ರಾತ್ರಿಯ ಶಾರೀರಕ ಮಾನಸಿಕ 
ಪರಿಶ್ರಮಗಳಿಂದವಳು ಬಹಳ ದಣಿದಿದ್ದಳು. ಆದುದರಿಂದ ಹೊರಟುಹೋಗಲ 
ಸಮರ್ಥೆಯಾಗಿ, ಪೂರ್ವಸ್ಮರಣೆಯು ಬರುತ್ತಲೇ ತಲೆಯು ಸುತ್ತಿ ನೆಲದಮೇಲೆ 
ಕುಳಿತುಕೊಂಡಳು. 

ಅಯಷೆಯು ಅವಳ ಕೈಯನ್ನು ಹಿಡಿದುಕೊಂಡು, "ತಂಗಿ! ವ್ಯಸ್ತ gon 
ಬೇಡ ; ನೀನೀಗ ಅತಿದುರ್ಬಲಳಾಗಿರುತ್ತಿ, ; ನನ್ನ ಈೂಟಡಿಗೆ ಹೋಗಿ ಅಲಸಿಕೆ 
ತೀರಿಸಿಕೊಂಡು ಒಳಿಕ ನೀನೆಲ್ಲಗೆ ತನದ ಅಲ್ಲಿಗೆ ಕಳುಹಿಸುವೆನು' 
ಎಂದು ಹೇಳಿ ಸಂತವಿಸಿದಳು. 

ತಿಲೋತ್ಕಮೆಯು ಉತ್ತರವನ್ನು ಕೊಡಲಿಲ್ಲ. 

ಅಯೆಷೆಯು ಪ್ರಹರಿಯ ಮುಖದಿಂದ ಅವನಿಗೆ ತಿಳಿದಿದ್ದರಮಟ್ಟಿಗೆ ಕೇಳಿದ್ದ 
ಳಾದಕಾರಣ, ತಿಲೋತ್ತಮೆಯ ಮನದಲ್ಲಿ ಸಂದಿಗೆ ನಿಂತಿರಬೇಕೆಂದು ತಿಳಿದು, 
"ನನ್ನಲ್ಲಿ ಅಪನಂಬಿಕೆ ಬೇಡ; ನಾನು ನಿನ್ನ ವೈರಿಯ ಮಗಳಾದರೂ, ಅನ್ನೆ ಯ 
ಳೆಂದು ತಿಳಿಯಬೇಡ, ನಿಮ್ಮ ವಿಚಾರವಾವದೂ ನನ್ನಿಂದ ಹೊರಪಡದು. ಬೆಳ 
ಗಾಗುವುದರೊಳಗೆ ದಾಸಿಯನ್ನು ಕೂಡಿಟ್ಟು ನಿನಗಿಷ ವಿದ್ದಲ್ಲಿಗೆ ಕಳುಹುವೆನು 
ನನ್ನಮೇಲೆ ಭರವಸವಿಡು' ಎಂದಳು. 

ಈ ರೀತಿಯಾಗಿ ಅಯೆಷೆಯು ಮೃದುವಾಗಿ ಮಧುರ ಸ ದರದಿಂದ ಹೇಳಿದ 
ಮಾತನ್ನು ಕೇಳಿ ತಿಲೋತ್ತಮೆಗೆ ಅವಳಲ್ಲಿ ತಿಲಾರ್ಧವೂ ಸ 
ಲಿಲ್ಲ. eases ನಡೆಯಲಾರದವಳಾಗಿದ್ದಳ್ಳ್ಲದೆ, WHS OBA ಬಳಿ ಕುಳಿತಿರ 
ಲಾರದವಳಾಗಿಯೂ ಇದ್ದಳು. ಆದಕಾರಣ ಅಯಷೆಯ ಮಾತಿಗೊಪ್ಪಿದಳು. 
ಆಯಸೆಯೆ, "ನೀನು ನಡೆಯಲಾರೆ, ದಾಸಿಯ ಕೈಯನ್ನು ಹಿಡಿದುಕೊಂಡು 
ಹೋಗು' ಎಂದಳು. ` 

ತಿಲೋತ್ಕಮೆಯು ದಾಸಿಯ ಭುಜದಮೇಲೆ ಕೈಯಿಟ್ಟು Soom. ಅವಳವ 
ಲಂಬನದಿಂದ ಮೆಲ್ಲಮೆಲ್ಲನೆ ನಡೆದಳು. ಅಯಷೆಯು ತಾನೂ ಹೊರಟುಹೋಗಲು 
ರಾಜಕುಮಾರನಲ್ಲಿ ಅಪ್ಪಣೆಯನ್ನು ಬೇಡಿದಳು. ರಾಜಕುವಕಾರನೇನನೊ ಶೀ ಹೇಳ 
ಬೇಕೆಂಬ ಇಷ್ಟ ವುಳ್ಳವ ನಂತೆ ಅವಳ ಮುಖವನ್ನು ನೋಡಿದನು... oh seas 
ಆ ಭಾವವನು ತಳೆದು ದಾಸಿಯನ್ನು ಕ. " ತಿಲೋತ್ತ ಮೆಯನ್ನು ಕರೆದು 
ಕೊಂಡು ಪಗ ಬಂದಳು. i 


* ಬಿಜ್ಯ ಣ ಎವ್ಯಜನ, ಬೀಸಣಿಗೆ. 


ಹದಿನೈ ದನೆಯ ಪರಿಚ್ಛೇದ ೧೫೩ 

wns ome, ಮನಸ್ಸಿನಲ್ಲಿ ತಿರೋತ್ತಮೆಯನ್ನುದ್ದೇಶಿಸಿ, ತನಗೂ 
ಅವಳಿಗೂ ಅದೇ ಕಡೆಯ ದರ್ಶನವೆಂದೆಂದುಕೊಂಡು, ಬಳಿಕ ಗಂಭೀರಭಾವದಿಂದ 
ದೀರ್ಥನಿಶ್ವಾಸವನ್ನು ಬಿಟ್ಟು, ಬಾಗಿಲ ಹೊರಗೆ ಕಣ್ಣಿಗೆ ಕಾಣುವವರೆಗೂ 
ತಿಲೋತ್ತಮೆಯನ್ನು ನೋಡುತಿದ್ದನು. ` 

ತಿಲೋತ್ಕಮೆಯೂ ತನಗಡೇ ಕಡೆಯ ದರ್ಶನವೆಂದೆಂದುಳೊಂಡು ಹಿಂದಿರುಗಿ 
ನೋಡದೆ ಹೊರಟುಹೋದಳು. ಹಿಂದಿರುಗಿ ನೋಡಿದಾಗ ಜಗತ್ಸಿಂಹನವಳ 
ಕಣ್ಣಿಗೆ ಬೀಳಲಿಲ್ಲ. 

ಆಂಗುಲೀಯವಾಹಕನು ತಿಲೋತ್ಕಮೆಯ ಬಳಿಗೆ ಬಂದು, ತಾನು 
ಹೋಗುವುದಾಗಿ ಹೇಳಿದನು. 

ತಿಲೋತ್ಕಮೆಯು ಉತ್ತರವನ್ನು ಕೊಡಲಿಲ್ಲ. ಸಂಗಡ ಹೋಗುತಿದ್ದ 
ದಾಸಿಯು ಹೋಗಬಹುದೆಂದಳು. 

ಪ್ರಹರಿಯು ಸಾಂಕೇತಿಕವಾದ ಉಂಗುರವನ್ನು ಹಿಂದಕ್ಕೆ ಈಕೊಡಿರೆಂದು 
ಬೇಡಿದನು. ತಿಲೋತ್ಕಮೆಯು ಉಂಗುರವನ್ನು ತೆಗೆದುಕೊಟ್ಟಳು. ಪ್ರಹರಿಯು 
ಅದನ್ನು ತೆಗೆದುಕೊಂಡು ಹೊರಟುಹೋದನು. 


ಹದಿನೈದನೆಯ HES, ೀದ 
ಮುಕ್ತಕಂಠವಾಗಿ ಹೇಳಿದುದು 
ಲೋತ್ಕಮೆಯೂ ದಾಸಿಯೂ ಕಾರಾಗಾರದಿಂದ ಹೊರಟುಹೋದ ಬಳಿಕ 
ಅಆಯಷೆಯು ಬಂದು ಶಯ್ಯೆಯಮೇಲೆ ಕುಳಿತಳು. ಶಯ್ಯೆಯ ಮೇಲೆ 
ಮತ್ತೊಬ್ಬ ಬಂದು ಕುಳಿತುಕೊಳ್ಳಲು ಸ್ಕಳವಿರಲಲ್ಲವಾದುದರಿಂದ ಜಗತ್ಸಿಂಹನು 
ಮಂಚಕ್ಕೆ ಸವಿತಾಪ ಬಂದು ನಿಂತನು. 
ಅಯಷೆಯು ತನ್ನ ಕಬರಿಯ ಮಲೆ ಕೈಯಿಟ್ಟಿವಳು ತಲೆಯಲ್ಲಿ ಮುಡಿ 
ದಿದ್ಧೊಂದು ಗುಲಾಬಿಹೂವು ಕೈಗೆ ಸಿಕ್ಕಿದುದನ್ನು ತೆಗೆದುಕೊಂಡು ಅದರ ದಳಗಳ 
ನ್ನೊಂದೊಂದಾಗಿ ಕೀಳುತ್ತಾ "ರಾಜಕುಮಾರ! ನಿಮ್ಮ ಭಾವದಿಂದ ನೀವೆ 
ನ್ನೊಡನೆ ಮಾತನಾಡಲಿಷ್ಟವುಳ್ಳವರಂತೆ ತೋರಿತು; ಸನ್ನಿಂದಾವಕಾರ್ಯವಾಗ 
ಬೇಕಾದರೂ ಸಂಕೋಚವಿಲ್ಲದೆ ಅಪ್ಪಣೆ ಕೊಡಿ, ನಿಮಗೆ ಸಲುವಾಗಿ ಆವಕಾರ್ಯ 
ವನ್ನು ಮಾಡುವುದಕ್ಕೂ ಪರಮ ಸುಖಿಯಾಗಿರುವೆನು' ಎಂದಳು. 
ರಾಜಕುಮಾರನು, "ನವಾಬಪುತ್ರಿ! ಪ್ರಕೃತ ನನಗಾವಕಾರ್ಯವೂ ಇಲ್ಲ, 
ಅದಕ್ಕಾಗಿ ನಿನ್ನನ್ನು ನೋಡಬೇಕೆಂದು ಆಭಿಲಾಷಿಯಾಗಿಯೂ ಇರಲಿಲ್ಲ. ನನ್ನೀ 
ಇರುವಡಿ*ಯಲ್ಲಿ ನಿನ್ನನ್ನು ಪುನಃ ನೋಡಲಾರೆನೆಂದಿದ್ದೆನು. ಇದೇ ಕಡೆಯ 


a 
* ಇರುವಡಿ = ಇರುವು, ಸ್ವಿತಿ 





೧೫೪ ದುರ್ಗೇ ಶನಂದಿನಿ 


ದರ್ಶನವೆಂದು ತೋರುತ್ತದೆ; ನಿನ್ನಿಂದೆನಗೆ ಆಗಿರುವ ಉಪಕಾರವು ಬರಿಬಾಯಿ 
ಮಾತಿನಿಂದ ಪ್ರತಿಶಕೋಧವಾಗದು; ನಿನ್ನುಪಕಾರಕ್ಕೆ ಕಾರ್ಯತಃ ಪ್ರತ್ಯುಪಕಾರ 
ವನ್ನು ಮಾಡುನೆನೆಂಬ ಭರವಸೆಯೆನಗಿಲ್ಲ. ನನ್ನದೃಷ್ಟದಲ್ಲದು ಬರೆದಿಲ್ಲ; BÄR 
ದೊಂದೇ ಪ್ರಾರ್ಥನೆ; ಈಗಳೆನ್ನ ದುರ್ದೈವವು ಕಳೆದುಹೋಗಿ ಒಳ್ಳೆಯ ಕಾರ್ಯ 
ವಾಗಬೇಕಾದರೂ, ನೀಸು ಸಂಕೋಚಪಡದೆ ಅಪ್ಪಣೆ ಮಾಡು, ಪರಸ್ಪರ ಸೋದರ 
ಸೋದರಿಯರಂತೆ ತಿಳಿದು ಸಂಕೋಚಪಡದೆ BO, OBE ನಾಗಬೇ ಕಾದರೂ ಹೇಳು' 
ಎಂದನು. 

ಜಗತ್ತಿಂಹನ ಸ್ವರವು ಅತ್ಯ೦ತ ಕಾತರಯುಕ್ಕವಾದುದಾಗಿಯೂ ನೈರಾಶ್ಯ 
ವ್ಯಂಜಕವಾದಡುದಾಗಿಯೂ ಇದ್ದುದರಿಂದ ಆಯ ಷೆಯೂ ಮನದಲ್ಲಿ ಕ್ಲಿಷ್ಟಳಾಗಿ 
"ತಾವು ಅಷ್ಟೂಂದು ಏಿರಾಶರಾಗಲೇಕೆ? ಇಂದಿನದ ಅಮಂಗಳವು ನಾಳೆ ಇರದು' 
ಎಂದಳು. 

ಜಗತ್ಸಿಂಹನು, "ನಾನು ನಿರಾಶನಾಗುವುದಿಲ್ಲ; ಆದರೆ ಮುಂದೆ ನಾನಾವ 
ಆಶೆಬಡಲೂ ಇಷ್ಟವಿಲ್ಲ; ಈ ಪ್ರಾಣವನ್ನು ತ್ಯಜಿಸಬೇಕೆಂದು ಹೊರತು SBA, Wo, 
ಕೊಂಡಿರಬೇಳೆಂಬ ಇಷ್ಟವಿಲ್ಲ; ಈ ಕಾರಾಗಾರವನ್ನು ಬಿಟ್ಟು ಹೋಗಲೂ 
ಇಷ್ಟವಿಲ್ಲ' ಎ೦ದನು. 

ರಾಜಕುಮಾರನು ಕರುಣಸ್ವರದಿಂದ ಹೇಳಿದಾ ಮಾತುಗಳನ್ನು ಕೇಳಿ 
SHRI ವಿಸ್ಮಿತೆಯಾಗಿ ಹೆಚ್ಚು ಕಾತರೆಯಾದಳು. ಆಗವಳಿಗೆ ತಾನು 
ನವಾಬನ ಮಗಳೆಂಬ ಭಾವನೆಯು ಇರಲಿಲ್ಲ. ಸಂಕೋಚವು ಹೋಯಿತು, 
ಸ್ನೇಹಮಯಿಯಾದ ರಮಣಿಯಾಗಿ ರಮಣಿಯಂತೆ ಯತ್ನವಿಶಿಷ್ಟಳಾಗಿ, ತನ್ನ 
ಕೋಮಲ ಕರಪಲ್ಲವದಿಂದ ರಾಜಪುತ್ರನ ಕೈಯನ್ನು ಹಿಡಿದುಕೊಂಡು, ಅವನನ್ನು 
ದೃಷ್ಟಿಯೆತ್ತಿ ನೋಡುತ್ತಾ, "ಕುಮಾರ!' ಎಂದು ಹೇಳಿ ಸ್ವಲ್ಪ ಹೊತ್ತು 
ಸುಮ್ಮನಿದ್ದು, ಪುನಃ "ಕುಮಾರ! ನಿನ್ನ ಮನಸ್ಸಿನಲ್ಲೀ ದಾರುಣ ದುಃಖವೇಕೆ? 
ನನ್ನನ್ನು ಅನ್ಲಿಯಳೆಂದು ತಿಳಿಯಬೇಡ, ನೀನು ಧೈರ್ಯಕೊಟ್ಟರೆ ಹೇಳುತ್ತೇನೆ 
ನಿನಗೆ ವೀರೇಂದ್ರಸಿಂಹನ ಕನ್ಯೆಯ. os 

ಅಯಷೆಯ ಮಾತು ಪೂರ್ತಿಯಾಗುವುದರೊಳಗೆ ರಾಜಕುಮಾರನು 
"ಆ ಮಾತಿನಿಂದಿಸ್ಟು ಪ್ರಯೋಜನವಿಲ್ಲ; ಅದು ಭಂಗವಾಗಿ ಹೋಯಿತು' ಎಂದನು. 

BOAR WII ನೀರವವಾಗಿದ್ದಳು. ಜಗತ್ತಿಂಹನೂ ನೀರವವಾಗಿದ್ದನು. 
ಇಬ್ಬರೂ ಅನೇಕ ಸ್ಲಣಗಳತನಕ ನೀರವವಾಗಿದ್ದರು. ಹಿಡಿದಿದ್ದ ಕೈ ಹಾಗೆಯೇ 
ಇದ್ದಿತು. ಅಯಷೆಯು ಮುಖತಗ್ಗಿದವಳಾಗಿದ್ದಳು. 

ಜಗತ್ತಿಂಹನು ಅಕಸ್ಮಾತ್ತು ಚಮತ್ಕೃತನಾದನು. ಅವನ ಕೈಮೇಲೆ 
ಕವೋಷ್ಠವಾದೊಂದು ಕಂಬನಿಯು ತೊಟಿಕಿತು! ಜಗತ್ಸಿಂಹನು ಬಗ್ಗ ದೃಷ್ಟಿ 
ಯನ್ನು ಕೆಳಗೆ ಮಾಡಿ ಅಯೆಷೆಯ ಮುಖಪದ್ಮವನ್ನು ದೃಷ್ಟಿಸಿ ನೋಡಿದನು. 


ಹದಿನೈ ದನೆಯ ಪರಿಚ್ಛೆ ea ೧೫೫ 


ಉಜ್ವಲವಾದವಳ ಗಂಡಸ್ಥಳೆದಮೇಲೆ ಬಾಷ್ಟವಾರಿಯು ಧಾರೆ ಧಾರೆಯಾಗಿ 
ಹರಿಯುತಿದ್ದುದನ್ನು ಕಂಡನು. 

ರಾಜಕುಮಾರನು ಅಚ್ಚರಿಗೊಂಡು, "ಇದೇನು, eo! ಅಳುತ್ತಿ?' 
ಬಂದನು. 

ಅಯೆಹೆಯು ಏನೊಂದುತ್ತರವನ್ನೂ ಹೇಳದೆ ಹಿಡಿದಿದ್ದವನ ಕೈಯನ್ನು 
ಮೆಲ್ಲಗೆಳೆದು ಮಂಚದಮೇಲೆ ತನ್ನ ಪಕ್ಕುದಲ್ಲವನನ್ನು ಕುಳ್ಳಿರಿಸಿಕೊಂಡಳು. 
ಅವನು ಕುಳಿತ ಬಳಿಕ, ಪುನಃ ಅವನ ಕೈಯನ್ನು ಹಿಡಿದುಕೊಂಡು, ಯುವರಾಜ ! 
ಇಂದು ನಿನ್ನಿಂದೀಪರಿ ಬೀಳ್ನೊಳ್ಳುವೆನೆಂದು ಸ್ವಪ್ನದಲ್ಲಿಯೂ ತಿಳಿದಿರಲಿಲ್ಲ; 
ಎಷ್ಟೊಂದು ಕಷ್ಟವನ್ನು ಸಹಿಸಬಲ್ಲೆನಾದರೂ ನಿನ್ನನ್ನು ಸೆರೆಯಲ್ಲಿ ಇಷ್ಟು 
ಕಷ್ಟದಲ್ಲೊಬ್ಬನನ್ನೇ ಬಿಟ್ಟು ಹೋಗಲಸಮರ್ಥೆಯಾಗಿದ್ದೇನೆ; wns ow ! 
ಈಗೆನ್ನೊಡನೆ ಬಂದುಬಿಡು ; ಅಶ್ವಾಲಯದಲ್ಲೊ೦ದು ಅಶ್ವವನ್ನು ತೆಗೆದು 
ಕೊಡುವೆನು; ಇಂದಿನ ರಾತ್ರಿಯೇ ನಿನ್ನ ವಿತೃಸನ್ನಿ ಧಾನಕ್ಕೆ ಹೊರಟುಹೋಗು! ' 
ಎಂದಳು. 

ಅದೇ ಮುಹೂರ್ತದಲ್ಲಿ ಇ.ಷ್ಟದೇವಿಯಾದ ಭವಾನಿಯು ಸಶರೀರೆಯಾಗಿ 
ಬಂದು ನಿಂತು ವರಪ್ರದೆಯಾಗಿದ್ದರೂ ರಾಜಪುತ್ರನು ಅಷ್ಟೊಂದು ಚಜಮತ್ವ್ವೃತ 
ನಾಗುತ್ತಿರಲಿಲ್ಲ. ರಾಜಕುಮಾರನಿಗೆ ಆಶ್ಚರ್ಯದಿಂದ ವಾಜಸ್ನಿಷ್ಟತ್ತಿಯು ತಪ್ಪಿ 
ಉತ್ತರವನ್ನು ಕೊಡಲಾರದೆ ಸುಮ್ಮನಿದ್ದನು. 

ಅಯಷೆಯು ಪುನಃ "ಜಗತ್ತಿಂಹ! ರಾಜಕುಮಾರ | ಬಂದುಬಿಡು 
ಎಂದಳು. 

ಜಗತ್ತಿಂಹನು ಸ್ವಲ್ಪ ಹೊತ್ತಾದ ಬಳಿಕ, "ಆಯೆ! ನೀನೆನ್ನನ್ನು ಸೆರೆ 
ಯಿಂದ ಬಡಿಸಬಲ್ಲೆಯಾ?' ಎಂದು ಕೇಳಿದನು. 

ಅಯಷೆಈ ಮುಹೂರ್ತದಲ್ಲಿ. 

ರಾಜಕುಮಾರ ನಿಮ್ಮ ತಂದೆಗೆ ತಿಳಿಯದಹಾಗೆ ? 

ಅಯಪೆ--ಆ ವಿಚಾರವಾಗಿ ಚಿಂತಿಸಬೇಡ. ನೀನು ನಿನ್ನ ಶಿಬರಕ್ಕೆ ಹೋಗಿ 
ತಲ್ಪಿದ ಬಳಿಕ ಅವನಿಗೆ ವರ್ತಮಾನವನ್ನು ಕೊಡುವೆನು. 

ರಾಜಕುಮಾರ ಪ್ರುಹರಿಗಳು ನನ್ನನ್ನು ಹೊರಗೆ ಬಿಡುವರೆ? 

ಅಯಪಷೆಯು ತನ್ನ ಕಂಠದಿಂದೊಂದು ರತ್ನ ಕಂಠಿಯನ್ನು ತೆಗೆದು ಕೈಯಲ್ಲಿ 
ಹಿಡಿದು ತೋರುತ್ತ, "ಈ ಪುರಸ್ಕಾರದ ಲೋಭದಿಂದ ಪ್ರಹರಿಯು ಮಾರ್ಗವನ್ನು 
ಬಿಡುವನು ' ಎಂದಳು, 

ರಾಜಕುಮಾರ--ಈ ಸಂಗತಿಯು ಪ್ರಕಾಶಗೊಂಡರೆ ನಿನ್ನ ತಂದೆಯ ಬಳಿ 
ನೀನು ನಿಷ್ಠುರಕ್ಕೊಳಗಾಗಿ ಕಷ್ಟಕ್ಕೆ ಗುರಿಯಾಗುವೆ. 

ಆಯಪಷೆ--ಅದರಿಂದ ಹಾನಿಯೇನು? 


೧೫೬ ದುರ್ಣೇಶನಂದಿನಿ 

ರಾಜಕುಮಾರ--ಅಯಷೆ ! ನಾನು ಹೋಗುವುದಿಲ್ಲ. 

ಅಯಷೆಯ ಮುಖವು ಏಶುಷ್ಠವಾಯಿತು. ಅವಳು ಕ್ಲುಣ್ಣಳಾಗಿ 
‘ ಹೋಗುವುದಿಲ್ಲವೇಕೆ ?' ಎಂದಳು. 

ರಾಜಕುಮಾರ--ಪ್ರಾಣದಾನಪರ್ಯಂತವೂ ನಿನ್ಸಿಂದುಪಕೃತನಾಗಿದ್ದೇನೆ; 
ನಿನಗೆ ಕಷ್ಟೃದಾಯಕವಾದ ಕಾರ್ಯವನ್ನೆಂದಿಗೂ ಮಾಡೆನು. 

ಅಯಷೆಯು ಪ್ರಾಯಃ ರುದ್ಧಕಂಠೆಯಾಗಿ, "ನಿಜವಾಗಿ ಹೋಗುವು 
ದಿಲ್ಲವೆ?' ಎಂದು ಕೇಳಿದಳು. 

ರಾಜಕುಮಾರ ನೀನೊಬ್ಬಳೇ ಹೋಗು. 

ಅಯಸೆಯು ಪುನಃ ನೀರವವಾಗಿದ್ದವಳ ಕಣ್ಣುಗಳಿಂದ ಅನರ್ಗಳವಾಗಿ 
ವಾರಿಧಾರೆಯು ಹೊರಟಿತು. ಕಷ್ಟದಿಂದ ಅಶ್ರುಸಂವರಣ ಮಾಡಲೆತ್ನಿ ಸಿದಳು. 

ರಾಜಪುತ್ರುನು ಅಯಷೆಯ ನಿಶ್ಶಬ್ಧವಾದ ರೋದನವನ್ನು ಕಂಡು, 
"ಅಯಷೆ! ರೋದನಮಾಡುವುದೇಕೆ?' ಎಂದು ಕೇಳಿದನು. 

ಅಯಷೆಯು ಮಾತನಾಡಲಿಲ್ಲ. ರಾಜಕುಮಾರನು ಪುನಃ "ಅಯಷೆ ! 
ನನ್ನ ಮಾತನ್ನು ಹೇಳು, ನಿನ್ನ ರೋದನಕ್ಕೆ ಕಾರಣವನ್ನು ಪ್ರಕಾಶಮಾಡಬಹು 
ದಾಗಿದ್ದರೆ, ನನಗದನ್ನು ಹೇಳು; ನ್ನ ನೀರವ ರೋದನವು ನಿವಾರಣವಾಗಲೆನ್ನ 
ಪ್ರಾಣವನ್ನು ಕೊಡಬೇಕಾದರೂ ಹಿಂಜರಿಯೆನು; ನಾನೀ ಕಾರಾಗಾರವನ್ನು 
ಬಿಡಲೊಪ್ಪದ ಮಾತ್ರಕ್ಕೆ ಅಯಷೆಯ ಕಣ್ಣುಗಳಲ್ಲಿ ನೀರು ತುಂಬದು; ನಿಮ್ಮ 
ತಂದೆಯ ಕಾರಾಗಾರದಲ್ಲಿ ನನ್ನಹಾಗೆ ಅನೇಕ ಬಂದಿಗಳು ಕಷ್ಟಪಡುತಿರುವರು d 
ಎ೦ದು ಹೇಳಿದನು. 

SOAK. ಉತ್ತರವನ್ನು ಕೊಡದೆ ತನ್ನ ಸೆರಗಿನಿಂದ ಕಣ್ಣೊರಸಿಕೊಂಡು 
ಅನಂತರ, "ರಾಜಪುತ್ರ! ನಾನಿನ್ನು ಅಳುವುದಿಲ್ಲ' ಎಂದಳು. 

ರಾಜಪುತ್ರನು ತನ್ನ ಪುಶ್ನೆಗೆ ಸರಿಯಾದ ಉತ್ತರವು ಬಾರದುದಕ್ಕೆ ಸಲುವಾಗಿ 
ಹಳವಳಿಸಿದನು. ಇಬ್ಬರೂ ನೀರವವಾಗಿ ಅಥೋವದನರಾಗಿದ್ದರು. 

ಆ ಸಮಯದಲ್ಲಿ ಚಿಕ್ಕಮನೆಯ ಗೋಡೆಯಮೇಲೆ ಮತ್ತೊಬ್ಬ ವ್ಯಕ್ತಿಯ 
ಛಾಯೆಯು ಬಿದ್ದಿತು. ಅದನ್ಸವರಾರೂ ನೋಡಲಿಲ್ಲ; ಆ ಮನುಷ್ಯನು 
ಅವರಿಬ್ಬರೆದುರಿಗೆ ಬಂದು ನಿಂತನು. ಆದರೂ ಅವರು ತಲೆಯೆತ್ತಿ ನೋಡಲಿಲ್ಲ. 
ಆ ವ್ಯಕ್ತಿಯು ಕ್ಷಣಕಾಲ ಸ್ತಂಭೀಛೂತನಾಗಿ ನಿಂತಿದ್ದು, ಬಳಿಕ ಮಾಮಸಕದಿಂ* 
ಕೆಂಪಿತವಾದ ಸ್ವರದಿಂದ, "ಕುಮಾರಿ! ಇದು ಒಳ್ಳೆಯೆ ಕೆಲಸ !' ಎಂದನು. 

ಇಬ್ಬರೂ DY Woe, 1 ತಲೆಯೆತ್ತಿ ನೋ ಡಿದರು--ಉಸ್ಮಾನನಾಗಿದ್ದನು | 
ಉಸ್ಕ್ಮಾನನು ತನ್ನ ಅನುಚರನಾದ ಉಂಗುರವ ತಂದವನಿಂದ ಸಂಗತಿಯನೆಲ್ಲಾ 

* ಮಾಮಸಕದಿಂ ಎಕ್ಲೊ (ಭದಿಂದ ಅಥವಾ ಕೋಪದಿಂದ. 

t ಮಿಟ್ಟಿ ಬಿದ್ದು ಎಾಬೆಚ್ಚಿ ಬಿದ್ದು. 


ಹದಿಸ್ಕೈ ಹು ಪರಿಚ್ಛೇದ ೧೫೭ 


ತಿಳಿದು, ಅಯನೆಯನ್ನು POSS ನು. ರಾಜಪುತ್ರನು 
WAY AIT, ಸ್ಥಳದಲ್ಲಿ ನೋಡಿ, ಅಯಷೆಗೆ ಸಲುವಾಗಿ, ಅವಳು ಉಸ್ಮಾನ 
ನಿಂದಲೂ ಕತಲೂಖಾನನಿಂದಲೂ ತಿರಸ್ಕೃತಳಾಗಿ ಅವಮಾನಕ್ಕೆ ಗುರಿಯಾಗುವ 
Gods ಭೀತಿಗೊಂಡನು.  ಉಸ್ಮಾನನು ಕ್ರೋಧದೊಡನೆ ಹೇಳಿದ ವ್ಯಂಗೋಕ್ತಿ 
ಯಿಂದ ಹಾಗಾಗಬಹುದೆಂದು ತೋರಿತು. ಅವನಾ ವೈಂಗೋಕ್ತಿಯನ್ನು ಹೇಳಿ 
ಅಯಷೆಯು ಉಸ್ಮಾನನ ಅಭಿಪ್ರಾಯವನ್ನು. ತಿಳಿದುಕೊಂಡಳು. ಮುಹೂರ್ತ 
ಮಾತ್ರ ಅವಳ ಮುಖವು ರಕ್ತವರ್ಣವಾಗಿದ್ದಿತು ; ಆದರಾವ ಅಧೈರ್ಯದ ಚಿಹ್ನೆ 
ಗಳೂ ಕಾಣಿಸಲಿಲ್ಲ. ಧಥೈರ್ಯಭಾವದಿಂದವಳು, "ಉಸ್ಮಾನ್‌! ಆವದನ್ನು 
ಕಂಡು ಒಳ್ಳೆಯ ಕೆಲಸ ವೆಂದು ಹೇಳಿದೆ ?' ಎಂದು ಕೇಳಿದಳು. 

ಉಸ್ಹಾನನು ಮೊದಲಿನಂತೆ ಮುಖಭಂಗಿಯನ್ನು ತಾಳಿ, "ನಿಶೀಥಕಾಲದಲ್ಲಿ 
ಒಂಟಿರಿಗಿತ್ತಿಯಾಗಿ ಬಂದು ಬಂದಿಯ ಸಹವಾಸಮಾಡುವುದು ನವಾಬರ ಪುತ್ರಿಗೆ 
ಉತ್ತಮವಾದ ಕೆಲಸ! ಹಾಗೂ ಕಾರಾಗಾರದ ನಿಯಮವನುಲ್ಲಂಭಸಿ ಒಬ್ಬ 
ಬಂದಿಗೆ ಸಲುವಾಗಿ ಕಾರಾಗಾರವನ್ನು ಪ್ರವೇಶಿಸುವುದು ನವಾಬರ ಪುತ್ರಿಗೆ 
ಮತ್ತೂ ಉತ್ತಮವಾದ ಕೆಲಸ!!' ಎಂದನು. 

ಅಯಷೆಯ ಪವಿತ್ರವಾದ ಮನಸ್ಸಿಗೆ ಅವನಾ ತಿರಸ್ಕಾರವು ಸಹನಾತೀತ 
ವಾಯಿತು. ಅವಳು MAD, HAH, ದೃಷ್ಟಿಸಿ ನೋಡಿ, ಹಿಂದವನೆಂದೂ ಕೇಳದ 
ವಳ ಕಂಠದಲ್ಲಿ, ಬಿರುವೆಲರು ಬೀಸಿದಂತೆ, ಧಿಕ್ಕರಿಸುವ ಧ್ವನಿಯಿಂದ ಉತ್ತರವನ್ನು 
ಕೊಟ್ಟಳೆದು ಹೇಗೆಂದರೆ: ಈ ನಿಶೀಥಕಾಲದಲ್ಲಿ, ಏಕಾಕಿನಿಯಾಗಿ, ನಿಯಮ 
ವನುಲ್ಲಂಸಸಿ ಕಾರಾಗಾರಕ್ಕೆ ಪುವೇಶಿಸಿ ಈ ಬಂದಿಯ ಸಂಗಡ ಮಾತನಾಡ 
ಬೇಕಾಗಿದ್ದುದು ನನಗಿಷ್ಟ ವಾಗಿದ್ದಿತು; ನಾನು ಮಾಡಿದ ಕೆಲಸವು ಉತ್ತಮ 
ವಾದುದೋ VHD ಸಾಜ ಜಃ ನೀನದನ್ನು ವಿಚಾರಿಸಬೇ ಕಾದ ಆವಶ್ಯಕನಿಲ್ಲ' 
ಎಂದಳು. 

MAD, BRO ವಿಸ್ಮಿತನಾಗಿ, ಹಾಗೂ ಅಧಿಕ ಕೋೋಧಾನ್ವಿತನಾಗಿ, "ಆವಶ್ಯಕ 
ವುಂಟೋ ಇಲ್ಲವೋ ಎಂಬುದನ್ನು ನಾಳೆ ಪ್ರಾತಃಕಾಲ ನವಾಬರ ಮುಖದಿಂದ 
ಫೇಳುವೆ' ಎಂದನು. 

ಅಯಷೆಯು ಮೊದಲಿನಂತೆ ದರ್ಪದಿಂದ, "ತಂದೆಯು *ೇಳಿದಾಗವನಿಗೆ 
ಉತ್ತರವನ್ನು ಕೊಡುವೆನು ; ನಿನಗೀ ಹವ್ಯಾಸವು ಆವಶ್ಯಕೆವಿಲ್ಲ' ಎಂದಳು. 

ಉಸ್ಮ್ಮಾನನು ಪೂರ್ವದಂತೆಯೇ ವ್ಯಂಗೋಕ್ತಿಯನಾಗಿ, "ನಾನೇ ಚರ್ಚಿ 
ಸಿದರೋ' ಎಂದನು. 

wor Rov ರುಡಿತಿಯಾಗಿ ಎದ್ದು ನಿಂತು ಸ್ವಲ್ಪ ಹೊತ್ತು, ಉಸ್ಮ್ಮಾನನನ್ನು 
ಕುರಿತು ನೋಡಿದಳು. ಎಲರ ಲೋಜಚನಗಳು ಹೆಚ್ಚು ವರ್ಧಿತಾಯತನ 
ವಾಗಿ ಕಂಡವು; ಮುಖಪದ್ಮವು ಪ್ಪ ್ರಸ್ಸುಟಿತವಾಯಿತು ; ಶಿರೋದೇಶವು ಭ್ರಮರ 


೧೫೮ ದುರ್ಗೇ ಶನಂದಿನಿ 


ಕೃಷ್ಣವರ್ಣವುಳ್ಳೆ ಅಳಕಾವಳಿಗಳೊಡನೆ ಒತ್ತಟ್ಟು ಸ್ವಲ್ಪ ಓರೆಯಾಯಿತು ; ವಕ್ಷ 
ಸ್ಕಳವು ತರಂಗಾಂದೋಳಿತ ನಿಬಿಡಶೈವಾಲಯುಕ, ಒಜಲದಂತೆ ಉತ್ಕಂಪಿತವಾಗ 
ಲಾರಂಭಿಸಿತು.. ಆಗವಳು ಅತಿ ಪರಿಷ್ಕಾರ ಸ್ವರದಿಂದ ಮುಕ್ಕಕ೦ಠವಾಗಿ, 
"ಉಸ್ಮಾನ್‌, ನೀನು ಚರ್ಚಿಸುವುದಾದರೆ ನನ್ನುತ್ತರವನ್ನು ಕೇಳು; ಮಾಜದೆ 
ಹೇಳುವೆನು :--ಈ ಬಂದಿಯು ನನ್ನ ಪ್ರಾಣೇಶ್ವರನು |!” ಎಂದಳು. 

ಆ ಮುಹೂರ್ತದಲ್ಲಿ ಆ ಚಿಕ್ಕಮನೆಯಲ್ಲಿ ಸಿಡಿಲಬ್ಬರಣೆಯಾಗಿದ್ದರೂ ಆ 
ರಾಜಪೂತನಾಗಲಿ ಆ ಪಠಾನನಾಗಲಿ ಆಗವರು ಚಮಕಿತರಾದಷ್ಟು ಚಮಕಿತರಾ 
ಗುತ್ತಿರಲಿಲ್ಲ. ರಾಜಪುತ)ನ ಮನಸ್ಸಿನಲ್ಲಿ ಅಂಧಕಾರದ ಮಧ್ಯೆದಲ್ಲಿ ದೀಪವು Bre, 
ಅಿನಿದಂತಾಯಿತು. ಆಯಸೆಯ ನೀರವ ರೋದನಕ್ಕೆ ಕಾರಣವು ಆಗವನಿಗೆ ಸ್ಸುರಿ 
ಸಿತು. ಉಸ್ಮ್ಮಾನನು ಅಂದಿಗಂದಿಗೆ ಘುಣಾಕ್ಸರನ್ಯಾಯವಾಗಿ ಆ ಸಂಶಯವುಳ್ಳವ 
ನಾಗಿದ್ದನು. ಆದುದಲಿಂದವನು ಅಯಷೆಯನ್ನಾರೀತಿ ತಿರಸ್ಕರಿಸಿದನು. ಆದರೆ 
ಅಯಪಷೆಯು ಮುಕ್ಕಶಕಂಠೆಯಾಗಿ ತನ್ನಿದಿರಿದ್ದಾ ಮಾತುಗಳನ್ನು ಹೇಳುವವಳೆಂದವ 
ನಿಗೆ ಸ್ವಪ್ಪುದಲ್ಲಿಯೂ ಗೋಚರನವಿರಲಿಲ್ಲ. MAD BN ನಿರುತ್ತರನಾಗಿದ್ದುಬಿಟ್ಟಿನು. 
ಅಯಷೆಯು ಪುನಃ ಹೇಳತೊಡಗಿದಳು :-" ಕೇಳು, ಉಸ್ಮಾನ್‌! ಪುನಃ ಹೇಳು 
ತ್ತೇನೆ, ಈ ಬಂದಿಯು ನನ್ನ ಪ್ರಾಣೇಶ್ವರನು; ಯಾವಜ್ಜೀವವೂ ಅನ್ಯನಾರೇ ಆಗಲಿ 
ನನ್ನೀ ಹೃಡಯೆದಲ್ಲಿ ಸ್ಥಾನವನ್ನು ಹೊಂದನು; ನಾಳೆ ಒಂದುವೇಳೆ ವಧ್ಯ 
ಭೂಮಿಯು ಇವನ ರಕ್ಕದಿಂದ ಆರ್ದವಾದರೂ--ಹೇಳುತ ಹೇಳುತ ಆಯಷೆಯರ 
ನಡುಗಿದಳು FC ಹೃದಯ ಮಂದಿರದಲ್ಲಿ ಇವನ ಮೂರ್ತಿಯನ್ನು ಪ್ರತಿಷ್ಠೆ 
ಮಾಡಿ ಅಂತ್ಯಕಾಲ ಪರ್ಯಂತವೂ ಆರಾಧಿಸುವೆನು; ಈ ನಿಮಿಷ ಪರಸ್ಪರ 
BIPA DAR ಕಡೆಯೆ ದರ್ಶನವಾಗುವುದಾದರೂ, ನಾಳೆ ಇವನು ಮುಕ್ತನಾಗಿ 
ನೂರಾರು ಮಹಿಳೆಯರಿಂದೊಡಗೂಡಿ ಅಯಷೆಯ ಹೆಸರನ್ನು ಧಿಕ್ಕಾರಮಾಡಿದರೂ 
ನಾನನನ ಪ್ರೋಮಾಕಾಂಕ್ಚಿಣಿಯಾದ ದಾಸಿಯಾಗಿರುವೆನು; ಮತ್ತೂ ಕೇಳು, 
ಹೇಳುತ್ತೇನೆ, ಏತಕ್ಸಣ ಪರ್ಯಂತ ಏಕಾಕಿನಿಯಾಗಿ ಆವ ಮಾತನಾಡುತಿದ್ದೆನೆಂದು 
ಯೋ ಚಿಸುತ್ತಿ? ಇದುವರೆಗೆ ಹೇಳುತಿದ್ದೆನೇನೆಂದರೆ--ನಾನು ದ್ವಾರಪಾಲಕನನ್ನು 
ಸವಿಮಾತುಗಳಿಂದಾಗಲಿ ದ್ರವ್ಯದಿಂದಾಗಲಿ ವಶಮಾಡಿಕೊಳ್ಳುವೆನೆಂ ತಲೂ, ತಂದೆಯ 
ಅಶ್ವಾಲಯದಿಂದೊಂದು ಅಶ್ವವನ್ನು ತೆಗೆದು ಕೊಡುವೆನೆಂತಲೂ ಹೇಳಿ, ಬಂದಿ 
ಯನ್ನು ಈಗಲೇ ಅವನ ಪಿತೃತಿಬಿರಕ್ಕೆ ಹೊರಟು ಹೋಗೆಂದು ಹೇಳಿದೆನು; ಆದರೆ 
ಬಂದಿಯೇ ಹೋಗಲೊಪ್ಪಲಿಲ್ಲ; ಅವನೊಪ್ಪಿದ್ದರೆ ಇಷ್ಟು ಹೊತ್ತಿಗೆ ನೀನವನ 
ನಖಾಗುವನ್ನೂ ನೋಡುತ್ತಿರಲಿಲ್ಲ' ಎ೦ದು ಹೇಳಿದಳು. 

ಅಯಷೆಯು ಕಣ್ಣೀರೊರಸಿಕೊಂಡು ಕೆಲವು ನಿಮಿಷಗಳು ಮೌನವಾ 
ಗಿದ್ದಳು. ಅನಂತರ ಬೇರೇ ಬದಲಿಸಿದ ಮಟ್ಟಿನ ಸ್ವರದಿಂದ, " ಉಸ್ಕಾನ್‌!' ನಾನು 


ಈ ಮಾತುಗಳನ್ನು ಹೇಳಿ ನಿನಗೆ ಕ್ಲೇಶವನ್ನು ೦ಟುಮಾಢಿದೆನು ; ಅಪರಾಧವನ್ನು 


ಹದಿನಾರನೆಯ ಪರಿಚ್ಚೇ ದ ೧೫೯ 


FDA ; ನಾವು ಪರಸ್ಪರ ಸ್ನೇಹಿತರಾಗಿದ್ದೇವೆ; ಈಗ ನಾನು ಮಾಡಿದುದು 
ಅನುಚಿತವಾಗಿ ಕಾಣುವುದು; ಆದರೆ ನೀನೆನ್ನನ್ನು ಅವಿಶ್ವಾಸಿನಿಯೆಂದು ತಿಳಿ 
ದಿದ್ದೆ; ಅಯಷೆಯು ಮತ್ತಾವ ಅಪರಾಧವನ್ನು ಮಾಡಿದರೂ ಅವಳೆಂದೂ ಅವಿ 
ಶ್ರಾಸಿನಿಯಾಗಳು ; ಅಯಷೆಯು ಆವ ಕೆಲಸವನ್ನು ಮಾಡಿದರೂ ಅದನ್ನು ಮುಕ್ತ 
ಕಂಠವಾಗಿ ಹೇಳಿಬಿಡುವಳು; ಈಗ ನಿನ್ನೆದುರಿಗೆ ಹೇಳಿದ್ದೇನೆ, ಅವಶ್ಯಬಿದ್ದಕೆ ನಾಳೆ 
ತಂದೆಗೂ ಹೇಳುವೆನು ' Yodo ಹೇಳಿ ಬಳಿಕ ಜಗತ್ತಿಂಹನ ಕಡೆಗೆ ತಿರುಗಿ 

ರಾಜಪುತ್ರ! ನೀನೂ ನನ್ನ ಪರಾಧವನ್ನು BAA. ಇಂದು ಉಸ್ಮಾನ 
ನೆನಗೆ ಮನಃಕ್ಲೇಶವನ್ನುಂಟುಮಾಡದಿದ್ದರೆ ನನ್ನೀ AN Wawa ತಾಪವು 
ನಿನಗಾವಾಗಲೂ ಗೋಜರವಾಗುತ್ತಿರಲಿಲ್ಲ,--ಪ್ರಾಣಿ ಮಾತ್ರಕ್ಕೂ ಗೋಚರ 
ವಾಗುತ್ತಿರಲಿಲ್ಲ' ಎಂದಳು, 

ರಾಜಕುಮಾರನು ನಿಶ್ಯಬ್ಧವಾಗಿ ನಿಂತಿದ್ದನು... ಅವನೆ ಅಂತಕಕರಣವು 
ಸಂತಾಪದಿಂದ ಸುಡುತಿದ್ದಿತು. 

NA, SHH ಮಾತಿಲ್ಲದೆ ನಿಂತಿದ್ದನು. ಆಯಸೆಯು ಪುನಃ, "ಉಸ್ಮಾನ್‌? 
ಪುನಃ ಹೇಳುತ್ತೇನೆ, ಅಪರಾಧವನ್ನು F DAY, ನಾನು ಮೊದಲಿನಂತೆ ನಿನ್ನ 
ಸ್ನೇಹಪರಾಯಿಣೆಯಾದ ಭಗಿನಿ: ಭಗಿನಿಯೆಂದು ನೀನು ಮೊದಲಿನಂತೆ ಪ್ರೀತಿಸುವು 
ದಿಲ್ಲ, ನನ್ನದೃಷ್ಟದೋಷದಿಂದ ಸಂತಾಪ ಸಾಗರದಲ್ಲಿ ಮುಣುಗಿದ್ದೇನೆ, ಭ್ರಾತೃ 
ಸ್ನೇಹವನ್ನು ತೊರೆದು ನನ್ನನ್ನು ಅತಲ ಪಾತಾಳಗಳಲ್ಲಿ ಮುಣುಗಿಸಬೇಡ' 
ಎಂದಳು. 

ಹೀಗೆಂದು ಹೇಳಿ, ಸು೦ದರಿಯು ದಾಸಿಯನ್ನು ನಿರೀಕ್ಸಿಸದೆ ಕೊಟಡಿ 
ಯಿಂದೊಬ್ಬಳೇ ಹೊರಗೆ ಹೊರಟಳು. ಉಸ್ಮ್ಮಾನನು ವಿಹ್ವಲನಾಗಿ ಮಾತಿಲ್ಲದೆ 
ನಿಂತಿದ್ದವನು, ಸ್ವಲ್ಪ ಹೊತ್ತಾದ ಬಳಿಕ ತನ್ನ ಮನೆಗೆ ಹೊರಟುಹೋದನು. 


ಹದಿನಾರನೆಯ ಪಚ್ಚಿ "ದ 
ದಾಸಿಯು ತಮ್ಮ ಚರಣದಲ್ಲಿದ್ದಾಳೆ 
e290" ರಾತಿ) ಕತಲೂಖಾನನ ವಿಲಾಸಗೃಹದಲ್ಲಿ ಇಂದ್ರಿಯಗಳಿಗೆ ಆಪರಿ 
ಮಿತಾನಂದವನ್ನುಂಟುಮಾಡುವ ಬಹುವಿಧ ನೃತ್ಯ ಗೀತಾದಿಗಳೆಡೆ 
ಬಿಡದೆ ನಡೆಯುತಿದ್ದುವು. ಅಲ್ಲ ನೆರೆದಿದ್ದವರು ಅವನ ವಿಲಾಸಿನಿಯರ ಹೊರತು 
Bed ಪಾರಿಷದ್ದರ್ಗದವರಾರೂ ಇರಲಿಲ್ಲ. ಜನ್ಮದಿನಗಳಲ್ಲಿ ಮೊಗಲ ಸಮ್ರಾಟರಂತೆ 
ಕತಲೂಖಾನನು ಪಾರಿಷದ್ವರ್ಗದಿಂದೊಡಗೂಡಿ ಆಮೋದಪರಾಯಣನಾಗಿರುವ 
ಆಚರಣೆಯುಳ್ಳವನಾಗಿರಲಿಲ್ಲ. ಅವನ ಮನಸ್ಸು ಕೇವಲ ಆತ್ಮಸುಖದಲ್ಲಿ ನಿರತ 
ವಾಗಿದ್ದಿತು. ಅವನು ಸ್ಪಸಂತೋಷಪರಾಯಣನಾಗಿ ಇಂದ್ರಿಯ 3) 22,0899 ಅಭಿ 


೧೬೦ ದುರ್ಗೇ ಶನಂದಿನಿ 
ಲಾಷಿಯಾಗಿದ್ದನು. ಅಂದಿನ ರಾತಿ) ಅವನೊಬ್ಬನೇ ಅನೇಕರಾದ ವಿಲಾಸಿನಿಯರಿಂದ 
ಪರಿವೇಷ್ಮಿತನಾಗಿ ಅವರ ನೃತ್ಯಗೀತ ಕೌತುಕಗಳಲ್ಲಿ son, ನಾಗಿ ಮತ್ತನಾಗಿದ್ದನು. 
BOE NY ಹೊರತು ಅನ್ಯ ಪುರುಷರಿಗೆ ಅಲ್ಲಿ ಪ್ರವೇಶವಿಲ್ಲ. ಅಲ್ಲಿ ನೆರೆದಿದ್ದ ರಮಣಿ 
ಯರಲ್ಲಿ ಕೆಲವರು ನೃತ್ಯಮಾಡುತಿದ್ದರು ; ಕೆಲವರು. ಗಾಯನಮಾಡುತಿದ್ದರು ; 
ಕೆಲವರು ವಾದ್ಯಗಳನ್ನು ನುಡಿಸುತಿದ್ದರು ; ಉಳಿದವರು ಕತಲೂಖಾನನ ಸುತ್ತು 
ಕುಳಿತು ಕೇಳುತಿದ್ದರು. 

ಇಂದ್ರಿಯಗಳನ್ನು ಮೋಹಗೊಳಿಸುವ ಸಾಮಗ್ರಿಗಳೆಲ್ಲವೂ ಅಲ್ಲಿದ್ದುವು. 
ವಿಲಾಸಗೃಹದೊಳಗೆ ಪ್ರವೇಶಮಾತ್ರದಿಂದ ನಿರಂತರ ತುಂತುರೊಗೆಯುತಿದ್ದ ಗಂಧ 
ವಾರಿಯು ತುಂತುರುವಣಿಗಳ ಸ್ಲಿಗ್ಗವಾದ ಆಘ್ರಾಣದಿಂದ ಆಪಾದಮಸ್ತಕನೂ 
ತಣ್ಗೊಳ್ಳುವುದು; ಅಗಣಿತವಾದ ರಜಿತ, ದಂತ, ಸ್ಫಟಿಕದೀಪಗಳ ತೀವೋಜ್ವಲ 
ಜ್ವಾಲೆಯು ಕಣ್ಣುಗಳನ್ನು ಕುರುಡುಮಾಡುವುದು! ಅಪರಿಮಿತ ಪ್ರಷ್ಟರಾಶಿಗಳು 
ಮಾಲಾಕಾರವಾಗಿ ಕೆಲವು ಸ್ಮಳಗಳಲ್ಲಿ, ಸ್ಲೂಪಾಕಾರವಾಗಿ ತೆಲವು ಸ್ಥಳಗಳಲ್ಲಿ, 
ಸ್ಕಬಕಾಕಾರವಾಗಿ ಕೆಲವು ಸ್ಥಳಗಳಲ್ಲಿ, ಹಾಗೂ ರಮಣಿಯರ ಕೇಶಪಾಶದಲ್ಲಿಯೂ 
ಕಂಠದಲ್ಲಿಯೂ ಪ್ರಕಾಶಿಸುತಿದ್ದುವು. ಕೆಲವು ರಮಣಿಯರು ಪುಷ್ಟವ್ಯಜನಧಾರಿ 
ಗಳಾಗಿಯೂ, ಕೆಲವರು. ಪುಷ್ಪಾಭರಣಧಾರಿಗಳಾಗಿಯೂ--ಇದ್ದರಲ್ಲದೆ ಬೇರೆ 
ಅಂಗನೆಯರು ಪ್ರಷ್ಪಾಂಜಲಯುಳ್ಳವರಾಗಿ ಪರಸ್ಪರ ಪುಷ್ಟುಗಳನ್ನೆ ರಚಾಡುತಿದ್ದರು. 
ಪ್ರಷ್ಟಸೌರಭ, ಸುರಭಿವಾರಿ ಸೌರಭ, ಸುಗಂಧ ದೀಪಗಳ ಸೌರಭ, ಗಂಧಮಾರ್ಜಿತ 
ವಿಲಾಸಿನಿಯರ ಅಂಗೆಸೌರಭ- ಎಲ್ಲೆಲ್ಲಿಯೂ ಸೌರಭಮಯವಾಗಿದ್ದಿತು. ದೀಪ 
ಗಳ ಕಾಂತಿ, ಪುಷ್ಪಗಳ ಕಾಂತಿ, ರಮಣಿಯರ ರತ್ನಾಲಂಕಾರಗಳ ಕಾಂತಿ, ಎಲ್ಲ 
ವನ್ನೂ ಮಿಗುದು ಕಣ್ಣೊಳಿಸುತಿದ್ದ ರಮಣಿಯರ ನಯನಗಳ ಕಾಂತಿ, ಸರ್ವತ್ರ 
ಕಾಂತಿಮಯವಾಗಿದ್ದಿತು. ಸಪ್ತಸ್ಕರ ಸಮ್ಮಿಳಿತವಾದ ವೀಣಾಧ್ವನಿಯು ಆಕಾಶ 
ವನ್ನು ವ್ಯಾಪಿಸಿಕೊಂಡಿದ್ದಿತು. ತದಧಿಕವಾಗಿ ಮಧುರ ಕಂಠವುಳ್ಳ ರಮಣಿಯರ 
ಇಂಪಾದ ಸ್ವರವು ಅದರೊಂದಿಗೆ ಸೇರಿ ತರಂಗ ತರಂಗವಾಗಿ ತೇಲಿಹೋಗು 
ತ್ರಿದ್ದಿತು. ಅವುಗಳೊಡನೆ ತಾಳ ಲಯ ಮಿಳಿತವಾದ ಪಾಡವಿಕ್ಸೇ ಪದಿಂದ 
ನರ್ತಕಿಯರ ಆಭರಣಗಳ ಸಿ೦ಜಿತ ಧ್ವನಿಯು ಬಂದು ಮನಸ್ಸನ್ನು ಮುಗ್ಧಮಾಡು 
ತಿದ್ದಿತು. ಪಾಠಕರೆ! ಅಲ್ಲಿ ನೋಡಿರಿ, ಆ ರಮಣಿಯು ಪದ್ಮವನದಲ್ಲಿ ಹ೦ಸಿಯು 
ಸಮಾರಣೋತ್ಸಿತ ತರಂಗ ಹಿಲ್ಲೋಲದಲ್ಲಿ ಕುಣಿಯುವಂತೆ ಕುಣಿಯುತಿರುವಳು ; 
ಪ್ರಫುಲ್ಲ ಪದ್ಮಮುಖಿಯರು ಅವಳ ಸುತ್ತು ನಿಂತು ನೋಡುತಿರುವರು.-- 
ಮತ್ತೊಬ್ಬ ರಮಣಿಯನ್ನು ನೋಡಿರಿ, ನೀಲಾಂಬರ ಪರಿಧಾನೆಯಾಗಿರುವಳು ; 
ಅವಳಾ ನೀಲವಾಸಸ್ಸು ಸ್ವರ್ಣತಾರಾವಳಿಗಳಿಂದ ಖಚಿತವಾಗಿದೆ. ಅತ್ಮ ನೋಡಿರಿ, 
ಎಂತಹ ನಿಶಾಲಾಯತ ಲೋಚನಗಳು! ಅವುಗಳಾ ಮೇಘದಂತಿರುವ ನೀಲ 
ವರ್ಣ! ಎಂತಹ ವಿದ್ಯುತ್ಯಟಾಕ್ನ ! ಇತ್ತಿರುವ ಸುಂದರಿಯು ಹೇಗಿದ್ದಾಳೆ! 


a wt o 


4 


ಟನ ಪರಿಚ್ಛೆ ia ೧೬೧ 


ಆ P ಅಲಂಕೃತವಾಗಿರುವ ವಬ್ರ ಘಿ MES ಹರಿದು 
ಬಂದು ಕುಳಿತಿರುವಂತೆ ಹೆಿಳಿಯುತ್ತಿ.ದೆ! ಎಷ್ಟೊಂದು ಸುಂದರವಾದ ಲಲಾಟ! 
ಅಷ್ಟೊಂದು ಪ್ರಶಾಂತವಾಗಿಯೂ, ಪ್ರಶಸ್ತವಾಗಿಯೂ, ಪರಿಷ್ಠಾರವಾಗಿಯೂ 
ಇರುವ ಲಲಾಟವನ್ನು ಮತ್ತೆಲ್ಲಿ ನೋಡಿರುವಿರಿ! ವಿಧಾತನಾ ಲಲಾಟದಲ್ಲಿ ಆ 
ವಿಲಾಸಮಂದಿರವನ್ನೆ. ಬರೆದನೆ! ಅದನ್ನು ಬಿಡಿ ಆ ಪುಷ್ಪಾಭರಣಳಾದ 
ಶ್ಯಾಮವರ್ಣಳೊ! "ಅವಳಿಗೆ ಆ ಪುಷ್ಪಾಭರಣವು ಹೇಗೆ ಒಪ್ಪುತಿದೆ, ನೋಡಿರಿ! 
ಆ ನಾರಿಯ ದೇಹಾಲಂಕಾರಕ 4.953, ಪುಷ್ಪವು ಸೃಷ್ಟಿ ಯಾದುದು? ಸಂಪೂರ್ಣ 
ಮೃದುರಕ, wis gander, ರಮಣೀಶಿರೋಮಣಿಯನ್ನು ನೋಡಬಾರದೆ? 
ಆ ಓಷ್ಯಾಥರಗಳು ಸ್ವಲ್ಪ ಕುಂಚಿತವಾಗಿವೆಯಲ್ಲವೆ ? ಅವಳಾ ದೇಹಕಾಂತಿಯು 
ಶುದ್ಧವಾದಾ ನೀಲವಸನಗಳಿಂದ ಹೇಗೆ ಪ್ರಕಾಶಿಸುತ್ತಿದೆ! ನಿರ್ಮಲವಾದಾ 
ನೀಲಾಂಬರದ ಮಧ್ಯೆದಲ್ಲಿ ಪೂರ್ಣ ಚಂದ್ರಾಲೋಕವನ್ನು ನೋಡಿದಂತೆ ತೋರುವು 
DYS! ಈ ಸುಂದರಿಯು ಮರಾಳನಿ೦ದಿತ ಗ್ರೀವಾಭಂಗಿಯಿಂದ ನಗುನಗುತ 
ಮಾತನಾಡುವಾಗ ಅವಳಾ ಕರ್ಣಾಭರಣವು ಹೇಗೆ ತೂಗಲಾಡುತ್ತದೆ! ಇವಳಾರು 
ಸುಳೇಶಿಯಾದ ಸುಂದರಿ! ನಿನ್ನ ಕುಂಚಿತವಾದ ಅಳಕರಾಶಿಯನ್ನು ಉರ 
ಪರ್ಯಂತವೂ ತೂಗಲಾಡುವಂತೆ ಬಿಟ್ಟಿರುನೇಕೆ? ಪದ್ಮವೃತ್ನಳ್ಳೆ ಕಾಲಫಣಿಯು 
ಸುತ್ತಿರ್ಪದನ್ನು ಪುತ್ಯಕ್ಸ್‌ ದೃಷ್ಟಾಂತಪಡಿಸುವಿಯಾ, ಏನು? 

ಕತಲೂಖಾನನ ಪಕ್ಕುದಲ್ಲಿ ಕುಳಿತು DAAE ಪಾತ್ರದಲ್ಲಿ ಸುರಾಪಾನ 
ವನ್ನು ಮಾಡಿಸುತಿರುವವಳು ನೀನಾರು, ಸುಂದರಿ! ಕತಲೂಖಾನನು ಮಿಕ 
ರಮಣಿಯರನ್ನೇ ಲ್ಲಾ ಬಿಟ್ಟು ನಿನ್ನ ಪೂರ್ಣ ಲಾವಣ್ಣದೇಹವನ್ನೇಕೆ ಸತೃಷ್ಣನೆಯನ 
ಗಳಿಂದ ey ರುವನು? YT, ಅವೈರ್ಧ ೯ವಾದ Suat aod ಕತಲ 
ಖಾನನ ಹೈದೆಯವನ್ನು ಭೇದಿಸುತ್ತ್ಲಿರುವಿಯಾ? ನಿನ್ನಾ ಮಧುರವಾದ hs 
ವನ್ನು ನೋಡಿ ನಮಗೀಗ ಗೊತ್ತಾಯಿತು--ನೀನು ವಿಮಲೆ! ಬಟ್ಟಲಿಗೆ 
ಅಷ್ಟೊಂದು ಮದ್ಯವನ್ಸೇಕೆ ಸುರಿಯುತಿ, ? ಹಾಕು-- ಹಾಕು; ಮತ್ತೂ ಹಾಕು. 
ಜೇಲಾಂಚಲದಲ್ಲಿ ಭರ್ಜಿಯಿದೆಯಲ್ಲವೆ? ಇದೆ-ಸಂದೇಹನಿಲ್ಲಡೆ ಇದೆ; ಹಾಗಿದ್ದರೆ 
ಈಪರಿ ಹೇಗೆ ನಗುಬಲ್ಲೆ? ಕತಲೂಖಾನನು ನಿನ್ನನ್ನೇ ನೋಡುತ್ತಿರುವನು. 
ಅದೇನು, BIOs, ವೋ, ಮತ್ತೇನು? ಆಯವನನು ಸುರಾಸ್ವಾದದಿಂದ 
ಪ್ರಮತ್ತನಾದನೆ? ನೋಡು, ನೋಡು. ನಿನ್ನಾ ಕ” ಶಲದಿಂದಲ್ಲವೆ ಕತಲೂಖಾನ 
ನಿಗೆ ನೀನೆಲ್ಲರಿಗಿಂತ ಮಿಗಿಲು ಪ್ರೇಮಾಸ್ಪದೆಯಾದೆ ? ಹಾಗಲ್ಲದೆ ಅನ್ಯಥಾ ಹೇ ಗಾಗ 
ಬಲ್ಲದು? ಆ ಹಾಸ್ಯ, ಆ ಅಂಗಭಂಗಿ, ಆ ಸರಸಾಲಾಪ, ಆ show, ಅವಲ್ಲದೆ, 
ಮದ್ಯವೂ ಸಿಕ್ಕಿದೆ! ಕತಲೂಖಾನ್‌ ! ಬಾಗರೂಕನಾಗಿರು. ಕತಲೂಖಾನನು 
ಏನನ್ನು ಮಾಡಬಲ್ಲವನಾಗಿದ್ದಾ ನೆ! ಎಂತಹ ಸುಂದರವಾದ ಕೈಯಿಂದ 

TE DVRA 2 ಭಂಗಾರದ, 

11 


೧೬೨ ದುರ್ಗೇಶನಂದಿನಿ 


ವಿಮಲೆಯು ಮದ್ಯವನ್ನು ಕೊಡುತ್ತಾಳೆ! ಅದೇನು ಧ್ವನಿ | ಸಂಗೀತವಾಗು 
ತ್ತದೆ! BES ಇಡು 1 ಮನುಷ್ಯರೊ As ವಿಮಲೆಯು 
ಗಾಯಕಿಯರ ಸಂಗಡ ಕೂಡಿ ಹಾಡುತ್ತಾಳೆ! ಎಂತಹ ಸ್ವರ! ಎಂತಹ ಕಂಠ! [ 
ಎಂತಹ ಲಯ! ಕತಲೂಖಾನ್‌ |! ಇದೇನು ನಿನ್ನ ಮನಸ್ಸು "ಎಲ್ಲಿದೆ! ! See 
Ses, woranenos ಮಿಗು ತೀವ್ರ FUT, ಹನ್‌ ಮನಸ್ಸನಿ ರಿಯುವ 
vos? ಅದನು ಸ ನೋಡುತ್ತಿ, ರುನಿಯಾ? ಇ 5 ವೊಂದೇ ೬. 
ಸಾಕು. ಅಂತಹದುದರಲ್ಲಿ ಸಂಗೀತ ಸಂಧಿಸ ಂಬಂಧದಿಂದ ಕೂಡಿದ ಕಟಾಕ್ಷ 
ವಾಗಿದೆ. ಅವಳು ತಲೆಯನ್ನು ಲಯುಕ್ಕೆ ಸರಿಯಾಗಿ ಹೇಗೆ ಅಗಲಾಡಿಸುತ್ತಾ gl 

ಹಾ! ಮತ್ತೂ ಮದ್ಯವು ee? ಇದೇನು! ಏಮಲೆಯು ನೃತ್ಯಮಾಡಲಿ. 
ವಿಷು, ಸುಂದರವಾಗಿದೆ! ಆ ಅಂಗವೋ! ಆಭಂಗಿಯೋ! ಕತಲೂಖಾನ್‌ | 
ಜಹಾಪನಾ! ಸ್ಕಿರನಾಗು! ಶರೀರವು ಬೆಂಕಿಯಾಗಿ ಸುಡುತ್ತದೆ! ಸಾಕು, 
ಬೇಡ--ಇಲ್ಲ ಮತ್ತೂ ಬೇಕು. ಮತ್ತೂ ಬೇಕೋ ? ಹಾಗಾದರೆ, ಸಾನಮಾಡು; 
ಕೊಡುತ್ತಾಳೆ ಪುನಃ ಕುಣಿಯುತ್ತಾಳೆ! 

ಕತಲೂಖಾನನು ಪಾನಮಾಡಿ ಉನ್ಮುತ್ತನಾದನು. ಬಳಿಕ ವಿಮಲೆಯನ್ನು 
ಕುರಿತು, "ನೀನು ದೂರಹೋಗಲೇಕೆ ?' ಎಂದನು. ಕೂಡಲೆ ಸುತ್ತು ಕುಳಿತಿದ್ದ 
ಹೆಂಗಸರು ನಗುತ ನಗುತ ಎದ್ದರು. 

ವಿಮಲೆಯು. ಹತ್ತಿರಬಂದು ॥ ತನ್ನೊಂದು ಕೈಯನ್ನು ಕತಲೂಖಾನನ ಭುಜದ 
ಮೇಲಿಟ್ಟು, "ದಾಸಿಯು ತಮ್ಮ ಚರಣಸವಿತಾಪದಲ್ಲಿದ್ದಾಳೆ' ಎಂದಳು. ಮತ್ತೊಂದು 
ಕೈಯಲ್ಲ--ಭರ್ಜಿ! 

WIPRA, ಹತ್ತಿರ ಉರಿಯುತಿದ್ದ ದೀಪವು ನೊಂದಿಹೋಯಿತು. 
ತಕ್ಷ ಣದಲ್ಲಿ ಕತಲೂಖಾನನು ಭಯಂಕರವಾದ ಸನ್ನು ಮಾಡಿ, 
ವಿಮಲೆಯ EDEN ದೂರದೂಡಿ ನೆಲದಮೇಲೆ ಬಿದ್ದನು. ವಿಮ ಲೈಯು ತೀಕ್ಷ್ಣ ವಾದ 
ಭರ್ಜಿಯೆನ್ನು eee: ಅವನ ವಕ್ಚ್ಪಸ್ಥೃ ಳದ ಲ್ಲಂದಿದ್ದ ಳು 

TS ಕೆಳಗೆ ಬೀಳುವಾಗ, "ಅಯ್ಯೊ, ಚ ಎಂದು ಕೂಗಿ 
ಹಿಂದಕ್ಕೆ ನೆಲದಮೇಲೆ ಬಿದ್ದೆನು. 

ಏಮಲೆಯು, 'ಪಿಶಾಚಿಯಲ್ಲ, ಏಕಂತುವಾಗಿ ಮಾಡಲ್ಲ ಟ್ಟ ವೀರೇಂದ್ರ 
Nowe ಸಹದರ್ನೀಣಿ' ಎಂದು ಹೇಳಿ ಬೇಗನೆ ಪಲಾಯನ ae ಹೊರಟು 
ಹೋದಳು. 

ಕತಲೂಖಾನನಿಗೆ TDN? RÄ ತಪ್ಪುತ ಬಂದಿತು. ಆದರೂ ಸಾಧ್ಯ 
ರಾದಷ್ಟು ಚೀತ್ಕಾರ ಮಾಡುತಿದ್ದನು. ವಿಮಲೆಯೂ ಓಎಿಡಾಡುತ ಚೀತ್ಕಾರ 
ತಾಡುತ ಬೇರೊಂದು ಕೊಟಿಡಿಗೆ ಹೋಗಿ ಜನರು ಮಾತನಾಡುತಿದ್ದು ದನ್ನು 
ಕೀ ಳಿದಳು. ಊರ್ಧ್ವಶ್ವಾಸದಿಂದೋಡುತಿದ್ದಳು. ಅಲ್ಲೊಂದು ಕೊಟಡಿಯಲ್ಲಿದ. 


ಹದಿನಾರನೆಯ ಪರಿಚ್ಚೇದ ೧೬೩ 


ಪ್ರಹರಿಯರವಳ ಗದ್ದಲವನ್ನು ಕೇಳಿ, "ಏನಾಯಿತು?' ಎಂದು ವಿಚಾರಿಸಿದರು. 
ಪುತ್ಯುತ್ಸನ್ನ ಮತಿಯಾದ ವಿಮಲೆಯು, "ಸರ್ವನಾಶವಾಗಿದೆ, ಬೇಗನೆ ಹೋಗಿರಿ, 
ಕಳ್ಳರು ಬಂದು ನವಾಬರನ್ನು ಖೂಸಿಮಾಡಿದರು!' ಎಂದು ಹೇಳಿದಳು. 

ಪ್ರಹರಿಯರು ಉಸುರುಗುಕ್ಕುಲವಿಲ್ಲದೆ ವಿಲಾಸ ಗೃಹಾಭಿಮುಖರಾಗಿ 
ಓಡಿದರು. ಏಮಲೆಯೂ ಓಡುತಲೇ ಇದ್ದಳು. ಮುಂಬಾಗಿಲುಗಳಲ್ಲಿ ಪ್ರಹರಿ 
ಯರು ಪ್ರಮೋದದಿಂದ ಕ್ಲಾಂತರಾಗಿ ನಿದಿತರಾಗಿದ್ದಕಾರಣ ವಿಮಲೆಯು 
ನಿರ್ವಿಘ್ನವಾಗಿ ಹೋಗುತಿದ್ದಳು; ಅರಮನೆಯ ಹೊರಬಾಗಿಲಲ್ಲಿ ಜಾಗರಿತ 
ರಾಗಿದ್ದ ಪಹರೆಯವರಲ್ಲೊಬ್ಬನು ವಿಮಲೆಯನ್ನು ನೋಡಿ, "ಹೋಗುವವರಾರು ?' 
ಎಂದನು. 

ಅಂತಃಪುರದಲ್ಲಿ ಅತ್ಯಂತ ಕೋಲಾಹಲವಾಗುತಿದ್ದಿತು. ಎಲ್ಲರೂ ಅತ್ತ 
ಓಡುತಿದ್ದರು. ವಿಮಲೆಯು ಪ್ರಹರಿಯನ್ನು ಕುರಿತು, "ಕುಳಿತೇನು ಮಾಡು 
ತ್ತೀರಿ? ಗದ್ದಲವು ಕೇಳುವುದಿಲ್ಲವೆ?' ಎಂದಳು. 

ಪ್ರಹರಿಯು, "ಗದ್ದಲವೇನು ? ಎಂದು ಕೇಳಿದನು. 

ವಿಮಲೆಯು, ‘BOZ ಪುರದಲ್ಲಿ ಸರ್ವನಾಶಘಟನೆಯಾಗಿದೆ; ನವಾಬರ 
ನ್ನಾರೋ ಹೊಡೆದು ಹಾಕಿದರು ' ಎಂದಳು, 

ಪ್ರಹರಿಗಳು ಭಲ್ಲೆಯಗಳನ್ನು ಬಸುಟು ಓಡಿದರು. ವಿಮಲೆಯು ನಿರ್ವಿಫ್ನು 
ವಾಗಿ ನಿಷ್ಕಾ )ಂತಳಾದಳು. 

ವಿಮಲೆಯು ಸ್ವಲ್ಪ ದೂರ ಹೋದಳು. ಅಲ್ಲೊಬ್ಬ ಪುರುಷನು ನಿಂತಿದ್ದು 
ದನ್ನು ಕಂಡವಳು, ಅವನು ಅಭಿರಾಮಸ್ವಾವಿಯೆಂದು ತಿಳಿದಳು, 

ಅಭಿರಾಮಸ್ವಾಖಿಯು ಏಮಲೆಯನ್ನು ನೋಡಿ, "ನಾನು ಬಹಳ 
ಉದ್ವಿಗ್ನ ನಾಗಿದ್ದೆನು ; ಕೋಲಾಹಲವೇನು ?' ಎಂದು ಕೇಳಿದನು. 

ಮಿಮಲೆ-ನಾನು ವೈಧವ್ಯದ ಶೋಕನಿವಾರಣೆಯನ್ನು ಮಾಡಿಕೊಂಡು 
ಬಂದೆನು; ಹೆಚ್ಚು ಮಾತುಗಳೀಗ ಬೇಡ; ಶೀಘ್ರವಾಗಿ ಆಶ್ರಮಕ್ಕೆ ಹೋಗೋಣ, 
ಬಳಿಕ ಮಾತನಾಡೋಣ, ತಿಲೋತ್ರ್ಸಮೆಯು ಆಶ್ರಮಕ್ಕೆ wong? 

ಅಭಿರಾಮಸ್ತಾನಿಯು, "ಆಶ್ಮಸಿಯ ಸಂಗಡ ತಿಲೋತ್ತಮೆಯು ಮುಂದೆ 
ಹೋದಳು, ಅವಳನ್ನಲ್ಲಿ deeded’ ಎಂದು ಹೇಳಿದನು. 

ಅಲ್ಲಿಂದಿಬ್ಬರೂ ಹೊರಟು ಸ್ವಲ್ಪ ಹೊತ್ತಿನಲ್ಲಿ Teds, ಬಂದು ನೋಡಲು, 
ಅದಕ್ಕೆ ಪೂರ್ವಕ ಣದಲ್ಲಿ ಅಯಷೆಯ ಅನುಗ್ರಹದಿಂದ ಆಶ್ಮನಿಯು ತಿಲೋತ್ತಮೆ 
ಯನ್ನು ಸಂಗಡ ಕರೆತಂದಿದ್ದಳೆು. ತಿಲೋತ್ಕಮೆಯು ಅಭಿರಾಮಸ್ವಾವಮಿಯ 
ಪಾದಗಳಿಗೆರಗಿ ರೋದನ ಮಾಡತೊಡಗಿದಳು. ಆಭಿರಾಮಸ ಮಿಯ ಅವಳನ್ನು 
ಸಂತ್ರೈಸಿ, " ಈಶ್ವರಾನುಗ್ರಹದಿಂದ ನೀವಾ ದುರಾತ್ಮನ ಸೆರೆಯಿಂದ ಮುಕ್ತರಾಗಿ 
ಬಂದಿರಿ, ನಾನಿನ್ಹು ತಿಲಾರ್ಧಕಾಲವಾದರೂ ಇಲ್ಲಿರಕೊಡದು, ಯವನರಿಗದು 


೧೬೪ aes a ದಿನ 


ಸ ದರೆ ನಮ್ಮನ್ನು ae eas: ನಾವೀರಾತ್ರಿ ಈ ಸ್ಥಳವನ್ನು 
ಬಿಟ್ಟು ಹೋಗಬೇಕು' ಎಂದನು. 
ಎಲ್ಲರೂ ಅದಕ್ಕೆ ಸಮ್ಮತಿಸಿದರು. 





ಹದಿನೇಳನೆಯ ಪರಿಚ್ಛ €ದ 
ಅಂತಿಮಕಾಲ 
ಮಲೆಯು ಪಲಾಯನವಾಗಿ ಹೋದ ಕೆಲವು ನಿಮಿಷಗಳ ಬಳಿಕ ಒಬ್ಬ ರಾಜ 
ಕರ್ಮಚಾರಿಯು ಅತ್ಯ೦ತ ವ್ಯಸ್ತನಾಗಿ ಒಗತ್ಸಿಂಹನಿದ್ದ ಕಾರಾಗಾರಕ್ಕೆ 

ಬಂದು, "ಯುವರಾಜ |! ನವಾಬ ಸಾಹೆಬರವರಿಗೆ ಮೃತ್ಯುಕಾಲವು ಸವಿತಾಪಿಸಿದೆ, 
ತಮ್ಮುನ್ನವರು ಸ್ಮರಿಸಿದರು ' ಎಂದನು, 

ರಾಜಕುಮಾರನು ಮಿಟ್ಟಿ ಬಿದ್ದು, "ಅದು Ben?’ ಎಂದನ್ನು. 

ರಾಜಪುರುಷನು, "ಅಂತಃಪುರಕೆ ಶತ್ರುಗಳಾರೋ ಪ್ರವೇಶಿಸಿ ನವಾಬ 
ಸಾಹೆಬರನ್ನು ಆಹತರನ್ನಾಗಿ ಹೊಡೆದೋಡಿಹೋದರು, ಪ್ರಾಣವಿನ್ನೂ 
ಹೋಗಿಲ್ಲ, ಆದರದಕ್ಕೆ ಹೆಚ್ಚು ವಿಳಂಬ ಕಾಣುವುದಿಲ್ಲ, ತಾವು ಬೇಗನೆ ಹೊರಡಿ, 
ಇಲ್ಲದಿದ್ದರೆ ನೋಡಲಾರಿರಿ' ಎಂದನು. 

ರಾಜಕುಮಾರನು, " ಈಗೆನ್ನನ್ನು ನೋಡು ವುದರಿಂದಾಗುವುದೇನು ?' 
ಎಂದನು. ದೂತನು, "ನನಗಾವದೂ ತಿಳಿಯದು; ನಾನು ಕೇವಲ ವಾರ್ತಾ 
ವಹನು' ಎಂದನು. 

ಯುವರಾಜನು ದೂತನ ಸಂಗಡ ಅಂಶಃಸುರಕ್ಕೆ ಹೋದನು. ಅಲ್ಲಿ 
ಹೋಗಿ ನೋಡಲಾಗಿ, ಕತಲೂಖಾನನ ಪ್ರಾಣದ ಜ್ವಾಲೆಯ ನಿಜವಾಗಿಯೂ 
ನಿರ್ಮಾಣವಾಗುತ್ತಾ ಬರುತಿದ್ದಿತು. ಅಂಧಕಾರಕ್ಕೆ ಹೆಚ್ಚು ಏಳಂಬವಿರಲಿಲ್ಲ, 
ಉಸ್ಮಾನ", SBIR, ಮುಮೂರ್ಷುವಿನ* ಲಸ್ರಾಪ್ಪ ಸವಯಸ್ಕರಾಗಿದ್ದ ಪುತ್ರರು, 
ಪತ್ತಿ, ಉಸಪತ್ಲಿಯೆರು, ದಾಸಿಯರು, ಅಮಾತ್ಯವರ್ಗದವರು ಮುಂತಾಗಿ 
ಎಲ್ಲರೂ ಸುತ್ತಿ ಕೊಂಡಿದ್ದರು. ರೋದನಧ್ರನಿಯ ಕೋಲಾಹಲವು ಹತ್ತಿದ್ದಿತು. 
ಪ್ರಾಯಃ ಎಲ್ಲರೂ ಉಚ್ಚ ಸ್ವರದಿಂದ ಅಳುತಿದ್ದರು. ಶಿಶುಗಳೂ ಕಾರಣವನ್ನರಿ 
ಯದೆ ಅಳುತಲಿದ್ದುವು. “ಯ ಸೆ ಯೊಬ್ಬ ಳು ಅಳುತಿರಲಿಲ್ಲ. ಆದರವಳ ಮುಖವು 
ಕಂಬನಿಗಳಿಂದ ಪ್ಲಾವಿತವಾಗಿದ್ದಿತು. ತಂದೆಯ ತಲೆಯನ್ನು ತೊಡೆಯ ಮೇಲಿಟ್ಟು 
ಕೊಂಡು ನಿಶ್ಶಬ್ಧವಾಗಿ "" ನಿವಾತ ನಿಷ್ಟಂದಮಿವ ಖಾ? ಎಂಬಂತೆ ಸ್ಥಿರ 
ವಾಗಿಯೂ ಗಂಭೀರವಾಗಿಯೂ ಕುಳಿತಿದ್ದಳು. 

ಒಗತ್ಸಿಂಹನು ಬರುತಲೇ ಖ್ಯಾಜಾಯಿಸಾ wow ಮಂತ್ರಿಯು ಅವನಿಗೆ 

ದ್‌ ಮುಮೂರ್ಸುನಿನ- ಸಾಯುನು ದಕ್ಕಿ ರುವವನ, 


ಹದಿನೇಳನೆಯ ಪರಿಚ್ಛೇ ದ ೧೬೫ 


ಹಸ್ತಲಾಘವವನ್ನು ಕೊಟ್ಟು ಕತಲೂಖಾನನ ಬಳಿ ಕೊಂಡೊಯ್ದು, ಅವನ 
ಕಿವಿಯಲ್ಲಿ ಕೆವುಡರನ್ನು ಮಾತನಾಡಿಸುವಂತೆ ಘಟ್ಟಿಯಾಗಿ, "ಯುವರಾಜ 
ಜಗತ್ಸಿ೦ಹನು ಬಂದಿದ್ದಾನೆ' ಎಂದು ತಿಳುಹಿದನು. 

ಕತಲೂಖಾನನು ಕ್ಲೇಣಸ್ವರದಿಂದ, " ನಾನು--ಶತ್ರು- ಸಾಯುತ್ತೇನೆ 
ದ್ವೇಷ ತ್ಯಾಗ ಬಂದನು. 

ಒಗತ್ತಿಂಹನು ತಿಳಿದುಕೊಂಡು, "ಈಗ ತ್ಯಾಗಮಾಡಿದೆನು ' ಎಂದನು. 

ಕತಲೂಖಾನನು WHI ಅದೇ ಸ್ತರದಿಂದ, "ಒಂದು ಪ್ರಾರ್ಥನೆ-- 
ವಾಗ್ಕಾನ' ಎಂದನು, j 

ಒಗತ್ಸಿಂಹನು, "ನಾನಾವ ವಾಗ್ದಾನವನ್ನು ಮಾಡಬಲ್ಲೆನು?' DOOR. 

ಕತಲೂಖಾನನು " ಬಾಲಕರು--ಎಲ್ಲರೂ--ಯುದೃ--ಬಹಳ ದಾಹ' 
ಎ೦ದನು. ಕೂಡಲೆ ಅಯಷೆಯು ಬಾಯಿಗೆ ಷರಬತ್ತನ್ನು ಬಿಟ್ಟಳು. 

"ಯುದ್ದ ಪ್ರಯೋಜನ ಇಲ್ಲ ಸಂಧಿ" ಎಂದು ಹೇಳಿ, ಮುಂದೆ 
ಹೇಳಲಾರದೆ ಸುಮ್ಮನಾದನು. 

ಒಗತ್ಸಿಂಹನು ಉತ್ತರವನ್ನು ಕೊಡಲಿಲ್ಲ... ಕತಲೂಖಾನನು ಒಗತ್ತಿಂಹನ 
ಉತ್ತರವನ್ನು ವದುರುನೋಡುತಿದ್ದವನು, ಉತ್ತರ ಬಾರದುದನ್ನು ನೋಡಿ, 
ಕಷ್ಟದಿಂದ" ಅಸ್ವೀ ಕಾರವೆ ?? ಎಂದನು. 

ಯುವರಾಜನು, "ಪಠಾನರು ದಿಲ್ಲೀಶ್ವರನ ಪ್ರಭುತ್ವವನ್ನು ಸ್ವೀಕಾರ 
ಮಾಡಿದರೆ ನಾನು ಸಂಧಿಯ ವಿಚಾರವಾಗಿ ಅನುರೋಧ ಮಾಡಲೊಪ್ಪುವೆನು ' 
ಎಂದನು. 

ಕೆತಲೂಖಾನನು ಅರ್ಧ ಸ್ಫುಟಿಸ್ವರದಿಂದ í ಉತ್ಕಲದೇಶ--' ಎಂದನು. 

ರಾಜಪುತ್ರನು, ಅಭಿಪ್ರಾಯವನ್ನು ತಿಳಿದು, "ನಾನು ಮಾಡುವ ಪ್ರಯ 
33 ಸಫಲವಾದರೆ ನಿನ್ನ ಪುತ್ರರು ಉತ್ಕಲಚ್ಯುತರಾಗರು ' ಎಂದನು. 

ಕತಲೂಖಾನನ ಮೃತ್ಯುಳ್ಗೇಶ ಪೀಡಿತವಾಗಿದ್ದ ಮುಖವು ಸಂತೋಷದಿಂದ 
ಸ್ವಲ್ಪಮಟ್ಟಿಗೆ ಪ್ರದೀಪ್ತವಾಗಿ- "ನೀನು--ಮುಕ್ತ--ಜಗದೀಶ್ವರ--ಮಂಗಳ' 
ಎಂದನು. 

ಬಗತ್ತಿಂಹನು ಹೊರಟುಹೋಗುತಿದ್ದನು. ಅಯಷೆಯು ತಲೆಯನ್ನು 
ಬೊಗ್ಗಿಸಿ ತಂದೆಗೇನೋ ಹೇಳಿದಳು. 

ಕತಲೂಖಾನನು ಹೊರಟು ಹೋಗುತಿದ್ದವನನ್ನು ಕರೆಯಲು ಮಂತ್ರಿಗೆ 
ಸಂಜ್ಞೆ ಮಾಡಿದನು. ಮಂತ್ರಿಯು ರಾಜಪುತ್ರನನ್ನು ಕುರಿತು, "ಪುನಃ ತಮ್ಮ 
ಸಂಗಡ ಮಾತನಾಡಲಿಷ್ಟಪಡುವಂತಿದೆ' ಎಂದನು. ರಾಜಪುತ್ರನು ಹಿಂದಿರುಗಿ 
ಬಂದನು, 

ಕತಲೂಖಾನನು, "ಕಿವಿ ಎಂದನು, 


A 


Che ದುರ್ಗೇಶನಂದಿನಿ 


ರಾಜಕುಮಾರನು ತಿಳಿದು, ಮುಮೂರ್ಷುವಿನ ಸವಿತಾಪ ಬಂದು ಅವನ 
ಬಾಯಿಗೆ ಹತ್ತಿರ ತನ್ನ ಕಿವಿಯನ್ನು ತಗ್ಗಿಸಿದನು. ಕತಲೂಖಾನನು ಮೊದಲಿಗಿಂತ 
ಹೆಚ್ಚು ಅಸ್ಪಷ್ಟವಾದ ಸ್ವರದಿಂದ" ಖೀರ' ಎಂದವನು ನಿಸ್ತಬ್ಧನಾಗಿದ್ದು ಸ್ವಲ್ಪ 
ಹೊತ್ತಾದ ಬಳಿಕ " ವೀರೇಂದ್ರಸಿಂಹ ಬಾಯಾರಿಕೆ ಎಂದನು. 

ಅಯೆಷೆಯಖ ಪುನಃ ಬಾಯಿಗೆ ಷರಬತ್ತನ್ನು ಬಿಟ್ಟಿಳು. 

"ವೀರೇಂದ್ರಸಿಂಹ ಕನ್ಯೆ ಎಂದನು. 

ರಾಜಪುತ್ರನಿಗೆ ವೃಶ್ಚಿಕದಂಶನವಾದ೦ತಾಯಿತು.  ಚಮಕಿತನಾಗಿ ಸ್ವಲ್ಪ 
ಹಿಂದಕ್ಕೆ ಸರಿದನು, 

ಕೆತಲೂಖಾನ್‌ —' ವಿತೃವಿಹೀನಳು ನಾನು ಸಾಪಿ- ಹಾ! ತೃಷ' 
ಎಂದನು. 

ಅಯಷೆಯು ಪುನಃ ಪಾನೀಯವನ್ನು ಬಿಟ್ಟಳು. ಆದರೂ ವಾಕ್ಯ 
ಸ್ಫೂರ್ತಿಯು ದುರ್ಫಟವಾಯಿತು. ಶ್ವಾಸವನ್ನು ಬಿಡುತ, "ದಾರುಣಜ್ವಾಲೆ- 
ಸಾಧ್ವೀ--ನೀನೇ ನೋಡುವೆ” ಎಂದನು, 

"ರಾಜಕುಮಾರನು, "ಖನು!' ಎಂದನು. ಕತಲೂಖಾನನ ಕಿವಿಯಲ್ಲಿ 
ಆ ಪ್ರಶ್ನೆಯು ಮೇಘಗರ್ಜನೆಯಂತೆ ಘೋಷವಾಗಿ--" -ಕ-ಕನ್ಯೆಯ--ಹಾಗೆ 
ಪವಿತ್ರಳು-ಸ್ವರ್ಗ-ನೋಡಿ--ಇಲ್ಲ--ನೀನುಹಾಹಾ ತೃಷೆ-ಇಹೋದೆ-ಹೋದೆ- 
ಅಯಷೆ' ಎಂದನು. 

ಮುಂಡೆ ಮಾತು ಹೊರಡಲಿಲ್ಲ, ಸಾಧ್ಯಾತೀತ ಪರಿಶ್ರಮವುಂಟಾಯಿತು. 
ತಲೆಯು ಓರೆಯಾಯಿತು. ಮಗಳ ಹೆಸರು ಬಾಯಲ್ಲಿ ಹೊರಡುತಿದ್ದಹಾಗೆ 
ಕತಲೂಖಾನನ ಪ್ರಾಣವಿಯೋಗವಾಯಿತು. 


ಹದಿನೆಂ೬ನೆಯ OLS, "ದ 
ಪ್ರತಿಯೋಗಿತಾ | 

ಗತ್ಸಿಂಹನು ಕಾರಾಮುಕ್ತನಾಗಿ ಪಿತೃತಿಬಿರಕ್ಕೆ ಹೊರಟುಹೋದ ಬಳಿಕ, 
ತಾನು ವಾಗ್ದಾನಮಾಡಿದ್ದ ಪ್ರಕಾರ ಮೊಗಲರಿಗೂ ಪಠಾನರಿಗೂ ಸಂಧಿ 
ಸಂಬಂಧವನ್ನುಂಟು ಮಾಡಿದನು. ಪಠಾನರು ದಿಲ್ಲೀಶ್ವರನಿಗೆ ಅಧೀನರಾಗಿ 
ಉತ್ಕಲಾಧಿಕಾರವನ್ನು ಮಾಡುತಿದ್ದರು. ಸಂಧಿಯಾಗಿ ತಹನಾಮೆಯು ಹುಟ್ಟಿತು. 
ಅದರ ವಿವರಣೆಯನ್ನು ಬಂಗಾಳೆಯ ಚರಿತ್ರೆಯಲ್ಲೋದಬಹುದು. ಈ ಸ್ಥಳದಲ್ಲಿ 
ಆದರ ಪ್ರಸ್ತಾಪದಿಂದ ಪ್ರಯೋಜನವಿಲ್ಲ. ಸಂಧಿ ಸಮಾಪನಾರ್ಥವಾಗಿ ಕತಲೂ 
ಖಾನನ ಪ್ರಧಾನ ಮಂತ್ರಿಯಾಗಿದ್ದ ಖ್ಹಾಜಾಯಿಸಾನೂ ಸೇನಾಪತಿ ಉಸ್ಮಾನ್‌ 
ಖಾನನೂ ನವಾಬನ ಮಕ್ಕಳನ್ನು ಸಂಗಡ ಕರೆದುಕೊಂಡು ರಾಜಾ ಮಾನಸಿಂಹನ 





ಹದಿನೆಂಟನೆಯ ಪರಿಚ್ಛೇದ ೧೬೭ 


ಶಿಬಿರಕ್ಕೆ ಹೋಗಿ ಐವತ್ತು ಗಜಗಳನ್ನೂ ಬೇರೆ ಅಮೌಲ್ಯವಾದ ಅನೇಕ ಪದಾರ್ಥ 
ಗಳನ್ನೂ ರಾಜಾ ಮಾನಸಿಂಹನಿಗೆ ಉಸಟ್‌ಕನವಾಗಿ ಕೊಟ್ಟು ಸಂತೋಷವ 
ನ್ನುಂಟುಮಾಡಿದರು. ರಾಜನೂ ಅವರಿಗೆ ಬಹು ವಿಧವಾಗಿ ಸನ್ಮಾನಮಾಡಿ 
ಎಲ್ಲರಿಗೂ ಖಲ್ಲತ್ತುಗಳನ್ನು ಕೊಟ್ಟು ಕಳುಹಿದನು. 

ಈ ಪ್ರಕಾರ ಸಂಧಿಸ೦ಬ೦ಧವು ಪೂರ್ತಿಯಾದ ಬಳಿಕ ಶಿಬರವನ್ನೆತ್ತಿ ಹೊರ 
ಡಲು ಕೆಲವು ದಿನಗಳ ಸಾವಕಾಶವಾಯಿತು. 

ಕಡೆಗೆ ರಾಜಪೂತ ಸೈನ್ಯವು Torso tos ಖವಾಗಿ ಹೊರಡಲು ಸಿದ್ಧವಾ 
ಯಿತು. ಆಗ ಒಂದು ದಿನ ಒಗತ್ಸಿಂಹನು ಅಪರಾಹ್ನದಲ್ಲಿ ಸಹಚರರಿಂದೊಡಗೂಡಿ 
ಪಠಾನರ ದುರ್ಗದಲ್ಲಿದ್ದ ಉಸ್ಮಾನ” ಮುಂತಾದವರನ್ನು ನೋಡಿ, ಅವರಿಂದ 
ಬೀಳ್ಕೊಂಡು ಬರಲು ಹೋದನು. ಕಾರಾಗಾರದಲ್ಲಿ ನೋಡಿದ ಬಳಿಕ waa ano 
ರಾಜಕುಮಾರನ ವಿಚಾರದಲ್ಲಿ ಅಷ್ಟೊಂದು ಸೌಹೃದಭಾವವನ್ನು ತೋರುತ್ತಿರ 
ಲಿಲ್ಲ. ಅಂದು ರಾಜಕುಮಾರನು ಬಂದು ನೋಡಿದಾಗ ಸಾಮಾನ್ಯವಾದ ಮಾತು 
ಕಥೆಗಳನ್ನಾಡಿ ಬೀಳ್ಕೊಟ್ಟು ಕಳುಹಿದನು. 

ಜಗತ್ಸಿ೦ಹನು ಉಸ್ಮ್ಮಾನನ ಬಳಿ ಅಪ್ಪಣೆಯನ್ನು ತೆಗೆದುಕೊಂಡು, ERAEN 
DIBA, TI ಮಂತ್ರಿ ಖ್ರಾಜಾಯಿ ಸಾನ ಬಳಿ ಬಂದು ಅವನಪ್ಪಣೆಯನ್ನು ಪಡೆದು, 
ಅಲ್ಲಿಂದ ಅಯಷೆಯ ಅಪ್ಪಣೆಯನ್ನು ಪಡೆದುಕೊಂಡು ಹೋಗುವ ಅಭಿಪ್ರಾಯ 
ದಿಂದ, ಅವಳಿದ್ದಲ್ಲಿಗೆ ಹೋಗಿ ಅಲ್ಲಿದ್ದೊಬ್ಬ ಅಂತಃಪುರದ ದ್ವಾರಪಾಲಕನನ್ನು 
ಕರೆದು ಅಯಷೆಯ ಬಳಿಗೆ ವರ್ತಮಾನವನ್ನು ಕಳುಹಿದನೇನಂದರೆ:--ನವಾಬರಿಗೆ 
ಲೋಕಾಂತರವಾದ ಬಳಿಕ ಅವಳನ್ನು ತಾನು ನೋಡಿಲ್ಲವೆಂದೂ ತಾನು ಪಾಟ್ಲ್ಯಾ 
ನಗರಕ್ಕೆ ಹೊರಟಿರುವುದರಿಂದ ಪುನಃ ನೋಡುವ ಸಂಭವನಿರದೆಂದೂ ಅದುಕಾರಣ 
ಅವಳಿಗೆ ಅಭಿವಾದನವನ್ನು ಮಾಡಿ ಹೋಗಲಿಷ್ಟವುಳ್ಳವನಾಗಿ ಒಂದಿದ್ದನೆಂದೂ 
ಹೇಳೆಂದು ಹೇಳಿ ಕಳುಹಿದನು. : 

ದ್ವಾರಪಾಲಕನು ಒಳಗೆ ಹೋಗಿ ಸ್ವಲ್ಪ ಹೊತ್ತಿನೊಳಗೆ ಹಿಂದಿರುಗಿ ಬಂದು 
ನವಾಬರ ಮಗಳು ಯುವರಾಜನನ್ನು ನೋಡಲಾರಳೆಂದೂ ಅಪರಾಧವನ್ನು 
ಮನ್ನಿ ಸಬೇಕೆಂದು ತಿಳಿಸೆಂದು ಅಪ್ಪಣೆ ಸೊಟ್ಟಿಳೆಂದೂ ಹೇಳಿದನು. 

ರಾಜಕುಮಾರನು ಸಂವರ್ಧಿತ ವಿಷಾದದಿಂದ ತನ್ನೆ ಶಿಬಿರಾಭಿಮುಖವಾಗಿ 
ಹೊರಟನು; ಕೋಟಿಯ ಬಾಗಲಿಗೆ ಹೋಗಲು ಉಸ್ಮ್ಮಾನನಲ್ಲಿ ಕಾದಿದ್ದವನನ್ನು 
ಕಂಡನು. - 

ರಾಜಕುಮಾರನು WA Ade, ನೋಡಿ ಪುನಃ ಅಭಿವಾದನವನ್ನು ಮಾಡಿ 
ಮುಂದೆ ತೆರಳಿದನು. WAKO ಅವನ ಹಿಂದೆ ಹೋದನು. ರಾಜಕುಮಾರನು 
MAD TSA ನೋಡಿ, "ಸೇನಾಪತಿ ಮಹಾಶಯರೆ! ತಮಗೆ ಬೇಕಾದ 


೧೬೮ ದುರ್ಗೇಶನಂದಿನಿ 


ವಿಚಾರದಲ್ಲಿ ಅಪ್ಪಣೆಯನ್ನು ಕೊಟ್ಟರೆ ನಾನದನ್ನು ಅಗತ್ಯವಾಗಿ ನೆರವೇರಿಸಿ 
ಕೃತಾರ್ಥನಾಗುವೆನು' ಎಂದನು, 

ಉಸ್ಕಾನನು, "ತಮ್ಮೊಂದಿಗೊಂದು ವಿಶೇಷ ಸಂಗತಿಯನ್ನು ಕುರಿತು 
ಮಾತನಾಡತಕ್ಕುದಿದೆ, ಬಹಿರಂಗವಾಗಿ ಹೇಳತಕ್ಕುದಲ್ಲ, ವು. ಮುಂದೆ 
ಹೋಗಲು ಅಪ್ಪಣೆ ಕೊಟ್ಟು RRR COR ಬಂದರೆ ಹೇಳುವೆನು ' ಎಂದನು. 

ರಾಜಕುಮಾರನು ಸ್ವಲ್ಪವೂ ಅನುಮಾನಿಸಡೆ ಸಹಚರರನ್ನು ಮುಂದೆ 
ಹೋಗುತ್ತಿರುವಂತೆ ಅಪ್ಪಣೆ ಮಾಡಿ ತಾನೊಬ್ಬನೇ ಅಶ್ನಾ ರೂಢನಾಗ. ಪಠಾನ 
ಹಿಂದೆ ಹೋದನು. . ಉಸ್ಮ್ಮಾನನೂ ಕುದುರೆ ಸ ವಾರನಾಗಿದ್ದನು. ಸ್ವಲ್ಪ ಗೂ 
ಹೋಗಿ WA dav ಅಲ್ಲೊಂದು ಶಾಲವನ By ಪ್ರವೇಶಿಸಿದನು. ವನದ 
ಮಧ್ಯದಲ್ಲೊಂದು ಶಿಥಿಲವಾದ ಅರಮನೆಯು ಇದ್ದಿತು. ಅದನ್ನು ನೋಡಿದರೆ 
ಪೂರ್ವಕಾಲದಲ್ಲಿ ರಾಜವಿದ್ರೋಹಿಗಳಲ್ಲಿ ಬಂದು ಅಡಗಿಕೊಂಡಿರುವುದಕ್ಕೆ ಯೋಗ್ಯ 
ವಾದ ಸ್ಥಳವೆಂದು ಬೋಧೆಯಾಗುವುದು. ಉಸ್ಮ್ಮಾನನು ಕುದುರೆಯನ್ನೊ೦ದು 
ಶಾಲವೃ 2 NA ಕಟ್ಟಿ A ಬದ್ದುಹೋಗಿದ್ದಾ ಅರಮನೆಯೊಳಗೆ 
ತತ 0 ances ಅದು ನಿರ್ಜನವಾಗಿದ್ದಿತು. ಮಧ್ಯೆ ಪ್ರಶಸ್ತವಾ 
ದೊಂದು ಪ್ರಾಂಗಣ. ಅದರೊಂದು ಭಾಗದಲ್ಲಿ ತುರುಕರ ಸಮಾಧಿಯ ಗುಂಡಿ 
ಯೊಂದು ಅಗೆದು ಸಿದ್ಧ ವಾಗಿದ್ದಿತು; ಆದರಡರಲ್ಲಿ ಶವವಿರಲಲ್ಲ, ಮತ್ತೊತ್ತಟ್ಟು 
ಒಂದು ಚಿತೆಯು ಸಿದ್ದ ಮಾಡಲ್ಪಟ್ಟ ತ್ತು; ಆದರದರಮೇಲೆ ಮೃತದೇಹವಿರಲಲ್ಲ. 

ಪ್ರಾಂಗಣದ zh ಒರುತಲೇ ರಾಜಕುಮಾರನು, ARERI? ಎಂದು 
ಕೇಳಿದನು, 

ಉಸ್ಮಾನನು, "ಇದೆಲ್ಲಾ ನನ್ನಪ್ಪಣೆಯ ಪ್ರಕಾರ ಸಿದ್ಧಮಾಡಲ್ಪಟ್ಟಿವೆ ; 
ಇಂದೆನಗೆ ಮರಣವು ಸಂಭವಿಸಿದರೆ ನೀವು ನನ್ನನಿಲ್ಲಿ ಸಮಾಧಿ ಮಾಡಬೇಕು. 
ಅದಾಗದೆ ನೀವು ದೇಹವನ್ನು ಬಿಡುವ BE By ಆ ಚಿತೆಯಲ್ಲಿ ಬ್ರಾಹ್ಮಣರ ಮೂಲಕ 
ನಿಮ್ಮ ದೇಹಸಂಸ್ಕಾರವನ್ನು ಮಾಡಿಸುವೆನು. ಹಾಗಾದರೆ ಈ ಸಂಗತಿ 
ಯಾರಿಗೂ ಗೊತ್ತಾ,ಗದಿರುವುದು' ಎಂದು ಹೇಳಿದನು. 

ರಾಜಕುಮಾರನು ವಿಸ್ಮಿತನಾಗಿ, « ತಮ್ಮ ಮಾತುಗಳ ತಾತ್ಸರ್ಯವೇನು?' 
ಎಂದನು. 

ಉಸ್ಕ್ಮ್ಮಾನನು, "ನಾನು. ಪಠಾನನು, ಅಂತಃಕರಣವು ons ಲಿತವಾದರೆ 
ನಾವು ಉಚಿತಾನುಚಿತವನ್ನು ವಿವೇಚನೆ ಮಾಡುವವರಲ್ಲ; ಈ ಪೃಥಿವಿಯಲ್ಲಿ 
ಅಯಸಷೆಯ ಪುಣಯಾಕಾಂಕ್ಲಿಗಳು ಇಬ್ಬರಿರಕೂಡದು; ಅವರಲ್ಲೊ ಬ್ಬನು ಇಲ್ಲಿ 
ಪ್ರಾಣವನ SN ಬಿಡಬೇಕು' ಟು 

SB ಆದ್ಯೋಪಾಂತವನ್ನು ತಿಳಿದು ಅತ್ಯಂತ B TON 
"ಈಗ ನಿಮ್ಮ ಅಭಿಪ್ರಾಯವೇನು?' ಎಂದನು. 


ಹದಿನೆಂಟನೆಯ ಪರಿಚ್ಛೇದ ೧೬೯ 
ಉಸ್ಮ್ಮಾನನು, "ನೀನು ಈಗ ಶಸ್ತ್ರಪಾಣಿಯಾಗಿರುತ್ತಿ ; ನನ್ನೊಡನೆ ಯುದ್ಧ 
ವನ್ನು ಮಾಡು! ಸಾಧ್ಯವಾದರೆ ನನ್ನನ್ನು ವಧೆಮಾಡಿ ನಿನ್ನ ಮಾರ್ಗವನ್ನು 
ನಿಷ್ಠಂಟಕವಾಗಿ ಮಾಡಿಕೊಳ್ಳಬಹುದು. ಇಲ್ಲವಾದರೆ ನೀನು ನನ್ನ ಕೈಯಲ್ಲಿ 
ಪ್ರಾಣವನ್ನು ಬಟ್ಟು ನನ್ನ ಮಾರ್ಗವನ್ನು ನಿರಾತಂಕವಾಗಿ ಮಾಡು' ಎಂದು 
ಹೇಳುತ್ತಾ ಜಗತ್ಸಿಂಹನಿಗೆ ಪ್ರತ್ಯುತ್ತರವನ್ನು ಕೊಡಲವಕಾಶವನ್ನು ಕೊಡದೆ 
NB ಹಸ್ತದಿಂದ ಅವನನ್ನು ಆಕ್ರಮಣ ಮಾಡಿದನು.  ರಾಜಪುತ್ರನು ನಿರ್ವಾಹ 
ಏಲ್ಲದೆ ಆತ್ಮ ಸಂರಕ್ಷ ಣಾರ್ಥವಾಗಿ ಜಾಗೃತೆಯಾಗಿ ತನ್ನೊರೆಯಿಂದ ಕತ್ತಿಯನ್ನು 
ಹಿರಿದು ಉಸ್ಮ್ರಾನನ ಆಘಾತವನ್ನು ನಿವಾರಣೆ ಮಾಡುತ್ತಾ, ಬಂದನು. WAR 
ನನು ರಾಜಕುಮಾರನ ಪ್ರಾಣನಾಶದಲ್ಲಿ ಪುನಃಪುನಃ ವಿಷಮೋದ್ಯಮಿಯಾಗಿ 
ದ್ದನು. ರಾಜಕುಮಾರನು ಭ್ರಮೆಯಿಂದಲೂ ಉಸ್ಮಾನನನ್ನು ಹೊಡಿಯಲು 
ಯತ್ನ ಪಡದೆ ಕೇವಲ ಆತ್ಮರಕ್ಷಣೆಗೆ ಸಲುವಾಗಿ ಅವನ ಪೆಟ್ಟುಗಳನ್ನು ನಿವಾರಣೆ 
ಮಾಡುತಿದ್ದನು. ಉಭಯರೂ ಶಸ್ತ್ರವಿದ್ಯೆಯಲ್ಲ ಸುಶಿಕ್ಸಿತರಾಗಿದ್ದ ಕಾರಣ ಬಹು 
ಕ್ಚಣಗಳು ಯುದ್ಧವು ನಡೆದರೂ ಆರೂ ಸೋಲಲಿಲ್ಲ. ಆದರೆ ಕಡೆಗೆ ಪಠಾನ 
ನೊಂದು ಪೆಟ್ಟಿನಿಂದ ರಾಜಪುಶ್ರನ ಶರೀರದಲ್ಲೊಂದು ಕ್ಸತವಾಗಿ, ಅದರಿಂದವನ 
ಅಂಗಾಂಗನೆಲ್ಲಾ ರಕ್ತೆಮಯೆವಾಯಿತು. WEYER ಮೈಮೇಲೊಂದು 
ಪೆಟ್ಟಿನ್ನೂ ಹೊಡೆಯಲಿಲ್ಲವಾದುದರಿಂದವನು ಅಕ್ಸತನಾಗಿದ್ದೆನು. ಒಗತ್ತಿಂಹನು 
ರಕ್ಕಸ್ಪಾವದಿಂದ. ಶರೀರವು ಶೋಷಿಸುತ್ತಿರುವುದನ್ನು ಕಂಡು ಅಂತಹ 
ಸಂಗ್ರಾಮದಲ್ಲಿ ತನಗೆ ಮರಣಸಂಭವವು ಶಿಶ್ಚಿತವೆಂದು ತಿಳಿದು, ಕಾತರ 
ಸ್ವರದಿಂದ, "ಉಸ್ಮಾನ್‌! ಕ್ಪಾಂತನಾಗು, ನಾನು ಪರಾಭವವನ್ನೊಪ್ಪುವೆನು' 
ಎಂದನು. 

ಉಸ್ಮ್ಮಾನನು ಘಟ್ಟಿಯಾಗಿ ನಗುತ, "ರಾಜಪೂತ ಸೇನಾಪತಿಯು ಮರಣಕ್ಕೆ 
ಅಂಜುವನೆಂದು ತಿಳಿದಿರಲಿಲ್ಲ. ಯುದ್ಧವನ್ನು ಮಾಡು, ನಾನು ನಿನ್ನನ್ನು ವಧೆ 
ಮಾಡುವೆನೇ ಹೊರತು ಸ್ಲಮಿಸುವುದಿಲ್ಲ; ನೀನು ಜೀವಂತನಾಗಿದ್ದರೆ ನಾನು 
BORA, ಪಡೆಯಲಾರೆನು' ಎಂದು ಹೇಳಿದನು. 


ರಾಜಕುಮಾರನು "ನಾನು ಅಯಷೆಯ ಅಭಿಲಾಷಿಯಲ್ಲ' ಎಂದನು. 


WAR AAO ಕತ್ತಿಯನ್ನು ತಿರುಗಿಸುತ್ತಾ, "ನೀನು ಅಭಿಲಾಷಿಯಾಗಿಲ್ಲ 
ದಿದ್ದರೂ ಅಯಷೆಯು ನಿನ್ನಲ್ಲಿ ಅಭಿಲಾಷಿಣಿಯಾಗಿದ್ದಾಳೆ, ಯುದ್ಧವನ್ನು ಮಾಡು, 


ಕ್ಸಮೆಯಿಲ್ಲ' ಎಂದು ಹೇಳಿದನು, 

ರಾಜವಪುತುನು ಕತ್ತಿಯನ್ನು ದೂರ ಬಿಸುಟು, "ನಾನು ಯುದ್ಧವನ್ನು 
ಮಾಡೆನು. ನೀನೆನಗೆ ಕಷ್ಟಕಾಲದಲ್ಲುಪಕಾರವನ್ನು ಮಾಡಿದೆ, ನಿನ್ನೊಂದಿಗೆ 
ಯುದ್ಧಮಾಡುವುದಿಲ್ಲ' ಎಂದನು. 


೧೭೦ ದುರ್ಗೇಶನಂದಿನಿ 


ಉಸ್ಮ್ಮಾನನು ಕ್ರೋಧದಿಂದ ರಾಜಪುತ್ರನನ್ನು ಕಾಲಂದೊದ್ದು, "ಯೋದ್ಯ 
ನಾವಾತನು ಯುದ್ಧವನ್ನು ಮಾಡಲು ಅಂಜುವನೋ ಅಂತಹವನಿಗೆ ಹೀಗೆ ಮಾಡಿ 
ಅವನಿಂದ ಯುದ್ಧವನ್ನು ಮಾಡಿಸತಕ್ಕುದು' ಎಂದನು. 

ರಾಜಕುಮಾರನಿಗೆ ತಾಳ್ಮೆಯು ತಪ್ಪಿತು. ಬಿಸುಟಿದ್ದ ಕತ್ತಿಯನ್ನು ಕೈಯಲ್ಲಿ 
ತೆಗೆದುಕೊಂಡು, ಶೃಗಾಲದಂಶಿತ ಸಿಂಹದಂತೆ ಹಾರಿ ಪಠಾನನನ್ನಾಕ್ರುಮಣ ಮಾಡಿ 
ದನು. ರಾಜಕುಮಾರನು ಆಪರಿ ದುರ್ದಮವಾಗಿ ಮೈಮೇಲೆ ಬಿದ್ದುದನ್ನು 
ಯವನನು ಸಹಿಸಲಾರದೆ ಹೋದನು. ರಾಜಕುವಾರನಾ ವಿಶಾಲವಾದ ಶರೀರ 
ದಾಘಾತದಿಂದ WA, Hao ಭೂಶಾಯಿಯಾದನು. ರಾಜಕುಮಾರನು ಅವನೆದೆಯ 
ಮೇಲೆ ಕುಳಿತು ಅವನ ಕೈಯಲ್ಲಿದ್ದ ಅಸ್ತ್ರವನ್ನು ಕಿತ್ತು ಬಿಸುಟು, ತನ್ನ ಕತ್ತಿ 
ಯನ್ನೆವನ ಕುತ್ತಿಗೆಯ ಮೇಲಿಟ್ಟು, "ಯುದ್ಧಾಭಿಲಾಷೆಯು ತೃಪ್ತಿಗೊಂಡಿತೆ te 
ಎಂದನು. 

MAM Ad, "ಪ್ರಾಣವಿರುವವರೆಗೂ ತೃಪ್ಲಿಹೊಂದೆನು' ಎಂದನು, 

ರಾಜಪುತುನು, "ನಿನ್ನ ಪ್ರಾಣವನ್ಸೀಗಲೇ ನಿಶ್ಶೇಷಮಾಡಲೆ?' ಎಂದನು. 

WAR sev, "ಮಾಡು, ಇಲ್ಲದಿದ್ದರೆ ನಿನ್ನ ವಧಾಭಿಲಾಷಿಯು ಜೀವಿತ 
ನಾಗಿ ಉಳಿದಿರುವನು ' ಎಂದು ಹೇಳಿದನು. 

ಜಗತ್ಸಿಂಹ--ಜೀವಿತನಾಗಿರಲಿ, ರಜಪೂತನದಕ್ಕೆ ಅಂಜನು, ನಿನ್ನ ಪ್ರಾಣ 
BQ, endse ಹೋಗಲಾಡಿಸಬಲ್ಲೆನು, ಆದರೆ ನೀನೆನ್ನ ಪ್ರಾಣವನ್ನು ರಕ್ಷಿಸಿರುತ್ತಿ ; 
ನಾನೂ ನಿನ್ನನ್ನು ಪ್ರಾಣದಿಂದ ರಕ್ಷಿಸುವೆನು. 

ಹೀಗೆಂದು ಹೇಳಿ ಅವನ ಕೈಕಾಲುಗಳನ್ನು ಬಗಿದು ಕಟ್ಟಿ ಅವನ OX, 
ಗಳನ್ನೆಲ್ಲಾ ಒಂದೊಂದಾಗಿ ತೆಗೆದುಕೊಂಡು, ಬಳಿಕ ಅವನ ಹಿ೦ಗಟ್ಟುಮುರಿ 
ಯನ್ನು ಬಿಚ್ಚಿ, "ನಿರ್ವಿಘ್ನವಾಗೀಗ ಮನೆಗೆ ಹೋಗು, ನೀನು ಯವನನಾಗಿ 
ರಾಜಪೂತನನ್ನು ಕಾಲಿಂದೊದ್ದುದರಿಂದ ನಿನ್ನನ್ನೀ ಸ್ಥಿತಿಯಲ್ಲಿ ಬಟ್ಟಿದ್ದೇನೆ, 
ರಾಜಪೂತರು ಉಪಕಾರಿಯ ಅಂಗಸ್ಪರ್ಶವನ್ನು ಮಾಡುವಷ್ಟೂ ಕೃತಫ್ನುರಲ್ಲ' 
ಎಂದು ಹೇಳಿದನು. 

ಉಸ್ಮ್ಮಾನನು ಮುಕ್ತನಾದ ಕೂಡಲೆ ಬೇರೆ ಮಾತನ್ನುಸುರದೆ ಕುಡುರೆಯ 
ನ್ನೇರಿ ದುರ್ಗಾಭಧಮುಖವಾಗಿ ಹೊರಟುಹೋದನು. 

ರಾಜಪುತ್ರನು ಪ್ರಾಂಗಣದಲ್ಲಿದ್ದ ಭಾವಿಗೆ ಬಟ್ಟೆಯನ್ನು ಇಳಿಹಿ ಅದರಿಂದ 
ಬಂದ ನೀರಿನಿಂದ ಮೈ ರಕ್ತವನ್ನು ತೊಳೆದುಕೊಂಡು ಶಾಲತರುವಿನ ಬಳಿಗೆ ಬಂದು 
ಕುದುರೆಯನ್ನು ಬಚ್ಚಿ ಅದರಮೇಲೆ ಹತ್ತಿದನು. ಹತ್ತಿ ನೋಡಲಾಗ ಕುದುರೆಯ 
ಲಗಾಮಿಗೆ ಬಳ್ಳಿಗಳಿಂದೊಂದು ಕಾಗದವು ಕಟ್ಟಿಲ್ಪಟ್ಟಿದ್ದಿತು. ಕಾಗದವನ್ನು ಬಿಚ್ಚಿ 
ತೆಗೆದು ನೋಡಿದನು. ಕಾಗದವು ಮನುಷ್ಯರ ಕೂದಲಿನಿಂದ ಭದ್ರವಾಗಿ Bee, 
ಟ್ವಿದ್ದಿತು. ಕಾಗದದ ಲಕೋಟೆಯ ಮೇಲ್ಲಡೆ "ಈ ಕಾಗದವನ್ನಿನ್ನೆರಡುದಿನ 


ಹತ್ತೊಂಭತ್ತನೆಯ ಪರಿಚ್ಛೇದ ೧೭೧ 


ಗಳೊಳಗೆ ಬಿಚ್ಚಿ ನೋಡಕೂಡದು; ಹಾಗೆ ನೋಡಿದರೆ ಅದರ ಉದ್ದೇಶವು ವಿಫಲ 
ವಾಸುವುದು' ಎಂದು ಬರೆದಿದ್ದಿತು. 

ರಾಜಕುಮಾರನು ಸ್ವಲ್ಪ ಹೊತ್ತು ಯೋಚಿಸಿ ಕಾಗದವನ್ನು ಬರೆದಿದ್ದಾತನ 
ಅಭುಪ್ರಾಯಾನು ಸಾರವಾಗಿ ಮಾಡಲು ಮನಸ್ಸು ಮಾಡಿದವನು, ಕಾಗದವನ್ನು 
ಕವಚದ ಕಿಸೆಯಲ್ಲಿಟ್ಟುಕೊಂಡು ಕುದುರೆಯನ್ನು ಕಶಾಘಾತದಿಂದೋಡಿಸುತ್ತಾ 
ಶಿಬಿರಾಭಿಮುಖವಾಗಿ ಹೊರಟುಹೋದನು. 

ರಾಜಪುತ್ರನು ಶಿಬಿರಕ್ಕೆ ಬಂದ ಮರುದಿನ ದೂತನೊಬ್ಬನು ಮತ್ತೊಂದು 
ಕಾಗದವನ್ನು ತಂದು ಕೊಟ್ಟಿನು. ಅದು ಅಯಸೆಯ ಕಾಗದವಾಗಿದ್ದಿತು. ಅದರ 


ವೃತ್ತಾಂತವನ್ನು ಕುರಿತು ಮುಂದಿನ ಪರಿಚ್ಛೇದದಲ್ಲಿ ಹೇಳುವೆವು. 


ಹತ್ತೊಂಭತ್ತನೆಯ ಪರಿಚ್ಚೇದ 


ಅಯಸೆಯ ಪತ್ರ 
್ರಾಯಷೆಯು ಕೈಯಲ್ಲಿ ಲೇಖನಿಯನ್ನು ಹಿಡಿದು ಕಾಗದವನ್ನು ಬರೆಯಲು 
ಕುಳಿತಳು! ಆ ಕಾಲದಲ್ಲಿ ಅವಳ ಮುಖದ ಕಾಂತಿಯು ಅತ್ಯಂತ ಗಂಭೀರ 
ವಾಗಿಯೂ ಸ್ಥಿರವಾಗಿಯೂ ಇದ್ದಿತು. ಒಗತ್ತಿ oman ಕಾಗದವನ್ನು ಬರೆ 
ಯುತ್ತಾಳ! ಒಂದು ಕಾಗದವನ್ನು ತೆಗೆದುಕೊ೦ಡು ಬರೆಯಲಾರಂಭಿಸಿದಳು. 
ಮೊದಲು “ಪ್ರಾಾಣಾಧಿಕ!'' ಎಂದು ಬರೆದು, ಅದನ್ನ ಳಿಸಿ, “ರಾಜಕುಮಾರ! 
ಎಂದು ಬರೆದಳು. ಆಗವಳ ಕಣ್ಣುಗಳಿಂದ ಅಶ್ರುಧಾರೆಯು ಹೊರಟು ಕಾಗದದ 
ಮೇಲೆ ಬಿದ್ದಿತು. ಆಯಷೆಯು ಆ ಕಾಗದವನ್ನೂ ಹರಿದು ಬಿಸುಟುಬಿಟ್ಟಳು. 
ಮತ್ತೊಂದು ಕಾಗದವನ್ನು ತೆಗೆದುಕೊಂಡು ಬರೆಯಲು ಪ್ರಾರಂಭಿಸಿದಳು. 
ಕೆಲವು ಪಜ.,ಗಳನ್ನು ಬರೆಯುವುದರೊಳಗೆ ಕಾಗದವು ಅಶ್ರುಕಳಂಕಿತವಾಯಿತು. 
ಆಯಷೆಯು ಆ ಕಾಗದವನ್ನು ಹರಿದು ಬಟ್ಟು ಪುನಃ ಮತ್ತೊಂದು ಕಾಗದವನ್ನು 
ತೆಗೆದುಕೊಂಡು ಅದನ್ನು ಅಶ್ರುಕಳಂಕಶೂನ್ಯನಾಗಿ ಪೂರ್ತಿಯಾಗಿ ಬರೆದಳು. 
ಪೂರ್ತಿಮಾಡಿ ಓದಲು ಪ್ರಾರಂಭಿಸಿದಳು. ಓದುವಾಗ ನಯನಬಾಷ್ಟದಿಂದ ದೈಷ್ಟಿ 
ಲೋಪವಾಯಿತು. ಹೇಗೋಹಾಗೆ ಮಾಡಿ ಕಾಗದವನ್ನುಮಡಿಸಿ ದೂತನ ಕೈಯಲ್ಲಿ 
ಕೊಟ್ಟಳು. ದೂತನು ಕಾಗದವನ್ನು ತೆಗೆದುಕೊಂಡು ರಾಜಪುತ್ರನಿಗೆ ಕೊಡಲು 
ಹೊರಟುಹೋದನು. ಅವನು ಹೋದ ಬಳಿಕ ಅಯಸೆಯು ಮಂಚದಮೇಲೆ 
ಮಲಗಿ ರೋದನಮಾಡಹತ್ತಿದಳು. 
ಜಗತ್ಸಿಂಹನಿಗೆ ಅಯಷೆಯ ಕಾಗದವು ಮುಟ್ಟಿ ಅವನದನ್ನು ಬಿಚ್ಚಿ ಓದ 
ಲಾರಂಭಿಸಿದನು: — 


೧೭೨ ದುರ್ಗೇಶನಂದಿನಿ 


“ರಾಜಕುಮಾರ! 

ನಿನ್ನನ್ನು ನೋಡದಿದ್ದುದಕ್ಕೆ ನಾನು ಅಧೀರಳಾಗಿದ್ದೇ ನೆಂದು ತಿಳಿಯ 
ಕೂಡದು. ನಾನಾವಾಗಲೂ ಅಧೀರಳಾಗೆನೆಂದು ತಿಳಿಯಬೇಕು. ಹಾಗೆ ತಿಳಿಯ 
ದಿದ್ದರೆ ನನಗೆ ಕ್ಲೇಶವುಂಟಾಗುವುದು. ಉಸ್ಮ್ಮಾನನ ಹೃದಯದಲ್ಲಾಗಲೇ 
ಬೆಂಕಿಯು ಹತ್ತಿ ಉರಿಯುಶಲದೆ. ನಾನು ನಿನ್ನನ್ನು ನೋ ಡಿದ್ದರೆ ಅದರ ಜ್ವಾಲೆಯು 
ಮತ್ತೂ ಹೆಚ್ಚಾಗುತಿದ್ದಿತು. ಆದುದರಿಂದ ನಾನು ನಿನ ನ್ನು ನೋಡಲಿಲ್ಲ. 
ನೀನೆನ್ನನ್ನು ನೋಡದಿರುವುದಕ್ಕೆ ಕ್ಲೆ ಸಲುವಾಗಿ ನಿನಗೆ ಕ್ಲೇಶವುಂಟಾಯಿತೆಂದು 
ನಾನು ತಿಳಿಯುವುದಿಲ್ಲ. ನನ್ನ ಸಂತ ದು8ಖಗಳನ್ನೆ ಲ್ಲ ಲ್ಲ ಜಗದೀಶ 300 ಚರಣಗೆ4ಲ್ಲ 
ಸಮರ್ಸಣೆಮಾಡಿದ್ದೇನೆ. ನಿನ್ನನ್ನು VSO, SVN EN ಕಳುಹಿದ್ದರೆ 
ಅದರಿಂದುಂಟಾಗುತಿದ್ದ ಕ್ಲೇಶಭೋಗನವನ್ನು aa ಅನಾಯಾಸವಾಗಿ ಸಹಿಸಿ 
ಕೊಳ್ಳುತಿದ್ದೆನು. ನಿನ್ನನ್ನು ಪ್ರತ್ಯುಸ್ಸವಾಗಿ ನೋಡದರಿಂದುಂಟಾಗಿರುವ ಕ್ಲೇಶ 
ವನ್ನು ಪಾಷಾಣ ಹೃದಯವುಳ್ಳ ನಾನೀಗ ಸಹಿಸುತಿದ್ದೇನೆ. 

ಹಾಗಿದ್ದರೆ, ಈಗೀ ಕಾಗದವನ್ನು ಬರಕೆಯಲೇಕೆ ? ನನ್ನ ದೊಂದು ಪ್ರಾರ್ಥನೆ 
ಯುಂಟು. ಅಡುಕಾರಣ ಬರೆದಿದ್ದೇನೆ. ನಾನು NS ಹೆಚ್ಚಾ ಗಿ ನಿನ್ನನ್ನು 
ಪ್ರೀತಿಸುತ್ತೇನೆಂದು ನೀನಂದು ನನ್ನ ಬಾಯಿಂದ ಕೇಳಿದ್ದರೆ, ಅದನ್ನೀಗ ಮರೆತು 
ಬಿಡು, ನನ್ನ ದೇಹರಿಕುವವಳೆಗೂ ಆಡ Moy ಹೊರಪ laseandens ಸಂಕಲ್ಪಿಸಿ 
ಕೆೊಂಡಿದ್ದೆನು. ಆದರೆ ವಿಧಾತನ ಇಚ್ಚೆಯ) ಬೇರೆಯಾಗಿದ್ದುದರಿಂದದು ree 
ವಾಯಿತು. ಈಗ ನೀನದನ್ನು ಮರೆತುಬಿಡು. 

ನಾನೀಗ ನಿನ್ನ ಪ್ರೇಮಾಕಾಂಕ್ರಿಣಿಯಲ್ಲ. ನಾನು ಕೊಡಬೇಕಾಗಿದ್ದೆನ್ನ 
ಒಲುಮೆಯನ್ನಾಗಲೇ ಕೊಟ್ಟುಬಿಟ್ಟೆನು. ನೀನದಕ್ಕೆ ಪ್ರತಿಯಾಗಿ ಕೊಡಬೇಕೆಂದು 
ನಾನು ಅಪೇಶಕ್ಸಿಸುವವಳಲ್ಲ. ನನ್ನ ಸ್ನೇಹವು ಕೇವಲ ಬದ್ಧಮೂಲವುಳ್ಳ ದಾದುದ 
ರಿಂದ ನೀನು ಸ್ನೇಹೆಮಾಡದಿದ್ದರೂ ನಾನು ಸುಖಿಯಾಗಿರುವೆನು. ಆದರೆ ಅದ 
aen ಹೇಳಿ ಪ್ರಯೋಜನವೇನು? 

ನೀನು ಅಸುಖಿಯಾಗಿದ್ದುದನ್ನು ನೋಡಿದ್ದೆನು. ನೀನಾವಾಗಲಾದರೂ 
ಸುಖಿಯಾದರೆ ನನ್ನನ್ನು ಸ್ಮರಿಸಿಕೊಂಡು ನನಗಾ ಸಮಾಚಾರವನ್ನು ಕೊಡು. 
ಇಷ್ಟವಿಲ್ಲದಿದ್ದರೆ ಬೇಡ, ಆವಾಗಲಾದರೂ ನಿನ್ನ ಅಂತಃಕರಣದಲ್ಲಿ Be ಶಬೋಧೆ 
ಯಾದರೆ SHA IR, ಸ್ಮರಿಸುವಿಯಾ? 

ನಾನೀಗ ನಿನಗೆ ಕಾಗದವನ್ನು ಬರೆದಿರುವುದಕ್ಕೂ ಮುಂದೆ ಬರೆಯಬಹು 
ದಾದುದಕ್ಕೂ ಜನರು ನನ್ನನ್ನು ದೂಪಿಸುವರು. ನಾನು ನಿರ್ದೋಷಿಯಾದುದ 
ರಿಂದ ಜನರು ದೂಷಿಸಿದರೆ ನೀನಾ ವಿಚಾರವಾಗಿ ಕೊರತೆಪಡಬೇಡ, ನಿನಗಿಷ್ಟ 
ಬಂದಾಗ ಕಾಗದವನ್ನು ಬರೆಯುತ್ತಿರು. 

ನೀನು ತುತುತ. ನೀನೊಮ್ಮೆಗೆ ಈ ದೇಶವನ್ನು ಬಿಟ್ಟು 


aza Pasig ನಯ ಪರಿಚ್ಛೇದ Rie. 


ಹೋಗುತ್ತಿ. ನವ್ಯಾ ಪಠಾನರು ಶಾಂತಸ ಭಾವದವರಲ್ಲ. ಆದುದರಿಂದ ಪುನಃ 
ನೀನೀ ದೇಶಕ್ಕೆ ಬರಬೇಕಾದ ಸಂಭವವೇ ಹೆಚ್ಚಾ ಗಿದೆ. ಆದರೆ ನೀನಾಗ ನನ್ನನ್ನು 
ನೋಡಲಾರೆ. ನಾನು ಮನಸ್ಸಿನಲ್ಲಿ ಪುನಃಪುನಃ ಚಿಂತಿಸಿ ಹಾಗೆ A ರಮಾಡಿಕೊಂಡಿ 
Bed. ಹೆಂಗಸರ ಮನಸ್ಸು ಅತ್ಯಂತ ದುರ್ದಮ್ಯವಾದುದರಿಂದ ಅದರಲ್ಲಿಯೂ 
ಹೆಚ್ಚು ನಂಬಿಕೆಯನ್ನಿಡಕೂಡದು. 

ಮತ ಒತ್ತಡವೆ ನಿನ್ನ a, ನೋಡಬೇಕೆಂದು ಬ ವುಳ್ಳ ವಳಾಗಿದೆ ನೆ. 
ನೀನೀ ಪ್ರದೇಶದಲ್ಲಿ ವಿವಾಹವನ್ನು ಮಾಡಿಕೊಂಡರೆ ನನೆ ವರ್ತಮಾನವನ್ನು 
ಕೊಡು, ನಾನು ನಿನ್ನ ವಿವಾಹಕಾಲದಲ್ಲಿದ್ದು ನೋಡುವೆನು. ನಿನಗೆ sds 
ಯಾಗುವ ಆ ಪುಣ್ಯಾತ್ಮಳಿಗೆ ಸಲುವಾಗಿ ಕೆಲವು ಸಾಮಾನ್ಯವಾದ ಅಲಂಕಾರ 
ಗಳನ್ನು ಸಂಗ್ರಹಮಾಡಿಕೊಂಡಿದೇನೆ. ಸಮಯ ಸಿಕ್ಕರೆ ನನ್ನ ಸ್ವಹಸ್ತದಿಂದ 
ಅವಳಿಗಾ ಅಲಂಕಾರಗಳನ್ನು ತೊಡಿಸಿ ಬರುವೆನು. 

ಮತ್ತೊಂದು ಪ್ರಾರ್ಥನೆ ನಿನಗೆ ಅಯಷೆಯ ಮರಣ ಸಮಾಚಾರವು 
ಬಂದಾಗ ಕೂಡಲೆ ನೀನೊಮ್ಮೆ ಈ ದೇಶಕ್ಕೆ ಬರಬೇಕು. ಬಂದು ನಿನ್ನ ಹೆಸರಿ 
ನೊಂದು ಪೆಟ್ಟಿಗೆಯನ್ನು ತೆಗೆದು ಅದರಲ್ಲಿರುವುದನ್ನು ನನಗೆ ಸಲುವಾಗಿ ಗ್ರಹಣ 
ಮಾಡು. nad ಸೆ ೇಹಾತಿಶಯದ ಕನ್ಯೆಯಾಗಿ ನಾನು ಅಧಿಕಾರಿಣಿಯಾಗಿರುವ 
ಸಂಪತ್ತು ಬಾ ದರಿದ್ರಡೇ ಶದಲ್ಲಿ ಅತುಳ್ಳೆಶ್ವ ರ್ಯವೆಂದು ಗಣ್ಯವಾಗಿರು 
ವುದು. ಅಂಬರವಂಶದಲ್ಲದು ಅಗಾ)ಹ್ಯವಾಗದಿದ್ದರೆ ರೆ ಅದನ್ನು ನಿನ್ನ ಧೀನಮಾಡಿಕೊ, 
ದಾನಪತ್ರವೂ ಅದೇ 3 ಪಟ್ಟಿ ಗೆಯೆಲ್ಲಿರುವುದು. 

ಮತ್ತೇನು ಬಡಿಯ ? ಹೆಚ್ಚು ಬರೆಯಲಿಷ್ಟವಿದೆ. ಆದರೆ ನಿಷ್ಟ)ಯೋಜನ, 
ಜಗದೀಶ್ರ ರನು ನಿನ್ನನ್ನು KILINA, ರಳು. “exh Rod ಸಮಾಚಾರವನ್ನು 
ಮನಸ್ಸ ಸಲ್ಲಿ ಹಚ್ಚಿ pee ಆವಾಗಲೂ ಮುೂಖಿತಕಾಗಬೇಡ--ಇತಿ, ತ 

und, oxa ಕಾಗಡವನ್ನೋದಿ ಅಳುವುದಕ್ಕೆ ತೊಡಗಿ ಬಹಳ ಹೊತ್ತು 
ಕಾಗದವನ್ನು, ಕೈಯಲ್ಲ ಹಿಡಿದುಕೊಂಡು ಮೇಲಕ್ಕೂ ಕೆಳಕ್ಕೂ ಶತಪಥ ತಿರುಗು 
ತಿದ್ದೆನು. ಬಳಿಕ ಬೇಗನೆ ಒಂದು ಕಾಗದವನ್ನು ತೆಗೆದುಕೊಂಡು ಕೆಳಗಣ ಉತ್ತರ 
ವನ್ನು ಬರೆದು ದೂತನ ಕೈಯಲ್ಲಿ ಕೊಟ್ಟು in 

ಆಯಷೆ! ನೀನು ರಮಣೀರತ್ನವು. ods ಆವಾಗಲೂ ಕ್ಲೇಶ 
ದಾಯಕವಾಗಿರಬೇಕೆಂಬುದೇ ಈಶ್ವರಸಂಕಲ್ಪನೆಂದು ತೋರುತ್ತದೆ. ನಿನ್ನಾವ 
ಮಾತಿಗೂ ಪ್ರತ್ಯುತ್ತರವನ್ನು ಹೇಳಲಶಕ್ತ, DING Cw. ನಿನ್ನ ಪತ್ರವನ್ನೋದಿ ನಾನು 
ಅತ್ಯುಂತ ಕಾತರನಾಗಿದ್ದೆ ಸ ಇಷ್ಟ ರಮಟ್ಟಿ A ತಿಳಿ; ಏನೆಂದರೆ neon ನಿನ್ನ Bo, 
ಚಿರಕಾಲ ನನ್ನ ಪ್ರಾಣಾಧಿಕೆಯಾದ ಜು) ತಿಳಿದಿರುನೆನು ಇತಿ. n 

ಯತ ಕಾಗದವನ್ನು ಅಯಪೆಗೆ ಕೊಡಲು ತೆಗೆದುಕೊಂಡು ಹೊರಟು 
ಹೋದನು. 


೧೭೪ ದುರ್ಗೆೇಶನಂದಿನಿ 


ಇಪ್ರತ್ತನೆಯ ಪರಿಚ್ಚ €ದ 

ನಿರ್ನಾಣೋನ್ಮುಖ ದೀಪ 
oes ಅಯ-ಷೆಯಿ೦ದ ಬೀಳ್ನೊಂಡು ಆಶ್ಮನಿಯ ಸಂಗಡ ಹೊರಟು 
ಶೋದ ಬಳಿಕ ಅವಳ ಸಮಾಚಾರವು ಆರಿಗೂ ತಿಳಿಯಲಿಲ್ಲ. ತಿಲೋ 
ತ್ಯಮೆ, RS, ಆಶ್ಮನಿ, ಅಭಿ ರಾಮಸ್ವಾಮಿ ಮುಂತಾದವರು ಎಲ್ಲಿಗೆ 
ಹೋದರೋ ಅದನ್ನಾರೂ ಗೊತ್ತು Jude ಹೋದರು. ಮೊಗಲರಿಗೂ ಪಠಾನ 
ರಿಗೂ ಸಂಧಿ ಸಂಬಂಧವಾದ ಬಳಿಕ, ವೀರೇಂದ್ರಸಿಂಹನಿಗೂ ಅವರ ಪರಿಜನರಿಗೂ 
ಸಂಭವಿಸಿದ ಅಶ್ರುತಪೂರ್ವ ವಿಪತ್ತನ್ನು: ಕೇಳಿ, ಉಭಯಪ 38, ದವರೂ ವೀರೇಂದ್ರ 
ಸಿಂಹನ ಪತ್ನಿ, ಕನ್ಯೆ, ಅನುಚರರು ಮುಂತಾದವರನ್ನು "ಅನು ಸಂಧಾನಮಾಡಿ 
ಪುನಃ ಅವರನ್ನು ಮಂದಾರಣದುರ್ಗದಲ್ಲಿ ಅವರ ಪೂರ್ವ ಫದವಿಯಲ್ಲ ಸ್ಕಾಪಿಸ 
ಬೇಕೆಂದು ಸಮ್ಮತರಾಗಿ, ಉಸ್ಮಾನ್‌, ಖ್ವಾಚಾಯಿಸಾ, ಮಾನಸಿಂಹ ಪುಭೃತಿ 
ಗಳೆಲ್ಲರೂ ವಿಶೇಷ ಪುಯತ್ನ ಪಟ್ಟು ಅನು ಸಂಧಾನಮಾಡಿದರು. ಆದರೆ ತಿಲೋತ್ತ 
ಮೆಯು BRIA WA, ಬಟ್ಟು ಆಶ್ಮನಿಯ ಸಂಗಡ ಹೊರಟುಹೋದವರೆಗಿನ 
ಸಮಾಚಾರ ಹೊರತು ಮುಂದಾವದೂ ಗೊತ್ತಾಗಲಿಲ್ಲ. ಕಡೆಗೆ ಮಾನಸಿಂಸನು 
ನಿರಾಶನಾಗಿ ತನ್ನ ವಿಶ್ವಾಸ ಸಪಾತ್ರನಾಗಿದ್ದೊಬ್ಬ ಸ್ಸ ಅನುಚರನನ್ನು ಮಂದಾರಣ 
ದುರ್ಗಕ್ಕೆ ಅಧಿಪತಿಯನ್ನಾ h ನಿಯಮಿಸಿ, ಅವ ವನಲ್ಲಿದ್ದು » ಮೃತ ಜಹಗೀರುದಾರನ 
ಹೆಂಡತಿಯನ್ನೂ ಮಗಳನ್ನೂ ಅನುಸಂಧಾನಮಾಡಿ "ಅವರನ್ನು ದುರ್ಗಾಧಿಕಾರಿ 
ಗಳನ್ನಾಗಿ ಸ್ಥಾಪಿಸಿ DURS E ಅಪ್ಪಣೆಮಾಡಿ, ಅದಕ್ಕಾಗಿ ಅವನಿಗೆ ಬೇರೆ ಒಹ 
ಗೀರನ್ನು Sdn ಹೇಳಿ, ಮಾನಸಿಂಹನು ಪಾಟಾ L ನಗರಕ್ಕೆ 

ಹೊರಡುವುದಕ್ಕುನುವಾದನು. 

ಕತಲೂಖಾನನು ತನ್ನ ಮರಣಕಾಲದಲ್ಲಿ ಹೇಳಿದ ಮಾತುಗಳನ್ನು ಕೇಳಿ, 
ಜಗತ್ತಿಂಹನ ಹೃದಯದಲ್ಲಿ ಭಾವಾಂತರೋದಯವಾಯಿತೋ ಇಲ್ಲವೋ ಅದಾ 
ವದೂ ಪ್ರಕಾಶವಾಗಲಿಲ್ಲ. ಜಗತ್ಸಿಂಹನೂ ವಿಶೇಷ ಅರ್ಥವ್ಯಯದಿಂದಲೂ ಶಾರೀ 
ರಕಕ್ಲೇಶದಿಂದಲೂ ಅವರನುಸಂಧಾನವನ್ನು ಮಾಡಿದನು. ಆದರೆ ಅವನ ಪ್ರಯ 
ತವು ಕೇವಲ ಪೂರ್ವಸಂಬಂಧದ ಸ್ಮೃತಿಜನಿತವಾದುದೋ ಅಧವಾ ಆವ ಕಾರಣ 
ದಿಂದ ಮಾನಸಿಂಹ ಪ್ರಭೃತಿಗಳು ಅವರನುಸಂಧಾನದಲ್ಲಿ ಯತ್ನ ಪಟ್ಟಿರೋ ಅಂತಹ 
ಕಾರಣಸಂಭೂತವಾದುದೋ, ಅಥವಾ ಪ್ರುನಸ್ಸ೦ಚಾಲಿತ ಪ್ರೇಮಾನುರೋಧ 
ದಿಂದುತ್ಸನ್ನವಾದುದೋ, ಅದಾವದೂ ಗೊತ್ತಾಗಲಿಲ್ಲ; ಅವನ ಪ್ರಯತ್ನವೂ 

ಅದಾವಕಾರಣದಿಂದುಂಟಾಗಿದ್ದರೂ ಏಫಲವಾಯಿತು. 
ಜಗತ್ತಿಂಹನು ಮಾರನೆಯ ದಿನ ಶಿಬರವನ್ನು ಬಟ್ಟು ಹೊರಡಬೇಕಾದ ದಿನ 


ವಾಗಿದ್ದಿತು. ಹೊರಡುವುದಕ್ಕೆ ಹಿಂದಿನ ದಿನ ಕುದುರೆಯ ಅಗಾಮಿಗೆ ಕಟ್ಟಿದ 
a 


ಇಪ್ಪತ್ತನೆಯ ಪರಿಚ್ಛೇದ ೧೭೫ 


ಕಾಗದವನ್ನೋದಬೇಕಾಗಿದ್ದ ದಿನವಾಗಿದ್ದಕಾರಣ ರಾಜಕುಮಾರನು ಕೌತೂಹ 
ಲಾಕ್ರಾಂತನಾಗಿ ಕಾಗದವನ್ನು ಬಿಚ್ಚಿ ಓದಿದನು. ಅದರಲ್ಲಿ ಸ್ವಲ್ಪವೇ ಬರೆದಿದ್ದಿತು 

""ಧರ್ಮಭೀತನಾಗಿ ಬ್ರಹ್ಮಶಾಪಕ್ಕೆ ಭಯಪಡುವವನಾಗಿದ್ದರೆ ಪತ್ರವನ್ನು 
ಪಾಠಮಾಡುತ್ತಲೇ ಈ ಸ್ಥಳಕ್ಕೆ ನೀನೊಬ್ಬನೇ ಹೊರಟು ಬರುವೆ--ಇತಿ. 

ಅಹಂ ಬ್ರಾಹ್ಮಣಃ'' 

ರಾಜ ಪ್ರತ್ರನು ಪತ್ರವನ್ನೋದಿ ಚಮುತ್ಕೃೃತನಾಗಿ, ಮನಸ್ಸಿನಲ್ಲೊಮ್ಮೆ, 
ಶತ್ರುವಿನ ಉಪಾಯವಿರಬಹುದೆಂದು ಯೋಚಿಸಿದನು. "ಹೋಗುವುದುಚಿತವೆ?' 
ಎಂದು ಯೋಚಿಸಿದನು. ರಾಜಪೂತರ ಹೃದಯದಲ್ಲಿ 20) By TOUS OB ಹೆಚ್ಚು 
ಭಯವನ್ನುಂಟುಮಾಡುವುದು ಮತ್ತ್ಯಾವದೂ ಇಲ್ಲವಾದ ಕಾರಣ ಹೋಗುವುದೇ 
ಯುಕ್ತವೆಂದು ಸ್ಕಿರಮಾಡಿದನು. ಅತಏವ ತನ್ನನುಚರರನ್ನು ಕುರಿತು, "ನಾನು 
ನಿಮ್ಮೊಂದಿಗೆ ಬರಲು ಅನನುಕೂಲವಾಗಿದೆ, ಸೈನ್ಯವು ಮುಂದೆ ಹೋಗುತ್ತಿರಲಿ 
ಬಾಧಕವಿಲ್ಲ, ನಾನು ವರ್ಧಮಾನ ಅಥವಾ ರಾಜಮಹಲಿಗೆ ಬಂದು ಸೇರುವೆನು. 
ನೀವು ಮುಂದುವರಿದು ಹೋಗಿರಿ' ಎಂದು ಹೇಳಿ ಅಪ್ಪಣೆಯನ್ನು ಕೊಟ್ಟು 
ಕಳುಹಿದನು. 

ಅಪ್ಪಣೆಯನ್ನು ಕೊಟ್ಟು wis onion se ಶಾಲವನಾಭಿಮುಖವಾಗಿ 
ಹೊರಟನು. 

ಒಗತ್ತಿಂಹನು ಮೇಲೆ ಹೇಳಿದ್ದ ಹಳೇ ಅರಮನೆಯ ಬಾಗಲಿಗೆ ಬಂದು 
ಮೊದಲಿನಂತೆ ಶಾಲವೃಸ್ಪ Fy ಕುದುರೆಯನ್ನು ಕಟ್ಟಿದನು. ಅಲ್ಲಲ್ಲಿ ಸುತ್ತು ನೋಡಿ 
ದನು. ಪ್ರಾಣಿಮಾತ್ರವಾದರೂ ಇರಲಿಲ್ಲ; ಅರಮನೆಯೊಳಗೆ ಪ್ರವೇಶಿಸಿದನು. 
ಪ್ರಾಂಗಣದಲ್ಲಿ ಮೊದಲಿನಂತೆ ಒತ್ತಟ್ಟು ಸಮಾಧಿಯೂ ಬೇರೊತ್ತಟ್ಟ ಚಿತೆಯೂ 
ಇದ್ದುವು. ಚಿತೆಯ ಕಾಷ್ಕದ ಮೇಲೆ ಬ್ರಾಹ್ಮಣನೊಬ್ಬನು ಕುಳಿತಿದ್ದನು. 
ಬ್ರಾಹ್ಮಣನು ಅಥೋಮುಖಿಯಾಗಿ ರೋದನಮಾಡುತಿದ್ದನು. 

ರಾಜಕುಮಾರನು ಬ್ರಾಹ್ಮಣನನು ಕುರಿತು, "ಮಹಾಶಯರೆ! ನನಗೇಳೆ 
ಇಲ್ಲಿಗೆ ಬರಬೇಕೆಂದು ಆಜ್ಞೆಯನ್ನು ವತಾಡಿದಿರಿ ಃ' ಎಂದು ಕೇಳಿದನು. 

ಬ್ರಾಹ್ಮಣನು ಮುಖನೆತ್ತಿ ನೋಡುತ್ತಲೇ, ರಾಬಪುತುನವನನ್ನು ಅಭಿ 
ರಾಮಸ್ಥಾಮಿಯೆಂದು ತಿಳಿದನು. ಅವನನ್ನು ನೋಡಿ ರಾಜಪುತ್ರನ ಹೃದಯ 


3 
ದಲ್ಲಿ ವಿಸ್ಮಯವೂ ಕೌತೂಹಲವೂ ಆಹ್ಲಾದವೂ ಏಕಕಾಲದಲ್ಲಿ ಆವಿರ್ಭಾವ 
ವಾದವು. ಆಗವನು ಬ್ರಾಹ್ಮಣನಿಗೆ ಪ್ರಣಾಮವನ್ನು ಮಾಡಿ, ಆತುರದಿಂದ, 
"ತಮ್ಮನ್ನು ಹುಡುಕಿದ ಬಗೆಯನ್ನು ಬಣ್ಣಿಸಲಾರೆನು; ಈಗಿಲ್ಲಿರಲು ಕಾರಣವೇನು?' 
ಎಂದು ಕೇಳಿದನು. . 
SHOIVIAY Ny ಕಣ್ಣೊರಸಿಕೊಂಡು, "ಪ್ರಕೃತದಲ್ಲಿ ಇಲ್ಲಿಯೇ 
ವಾಸ ' ಎಂದನು, 


೧೭೬ ಗರ್‌ ನ್ನಡ ಬ 


ಅಭಿರಾಮ ಸ್ವಾಮಿಯು ಮಾತನ್ನು ಮುಗಿಸುವು ವುದಕೊಳಗೆ, : ರಾಜಕುಮಾ 
ರನು, "ನನ್ನ ಸ್ಮರಣೆಯನ್ನು ಮಾಡಿದಿರೇಕೆ? ರೋದನವೇಕೆ?' ಎಂದು ಮುಂತಾಗಿ 
ಪುಶ್ಚೆಯ ಮೇಲೆ ಪ್ರಶ್ನೆಯನ್ನು ಮಾಡತೊಡಗಿದನು. 

ಅಭಿರಾಮಸಾ ್ರಮಿಯು, t ರೋದನಕ್ಕಾವಕಾರಣವೋ ಅದೇ ಕಾರಣಕ್ಕೆ 
ಸಲುವಾಗಿ ನಿನ್ನನ್ನು ಬರಹೇಳಿದನು ; ತಿಲೋತ್ತಮೆಗೆ ಮೃತ್ಯುಕಾಲವು ಉಪ 
ಸ್ಥಿತವಾಗಿದೆ i ನಾ 

ಅದನ್ನು ಕೇಳಿ ಯೋದ್ಧ ವಸತಿಗೆ Boy ನಡುಗಿ ನಿಲ್ಲಲಾರದವನಾಗಿ ಅದು 
dos, ಮೆಲ್ಲಮೆಲ್ಲನೆ ನೆಲದ ಮಲೆ ಉಪಾಯದಿಂದ ಕುಳಿತುಕೊಂಡನು. ಆಗೆಲ್ಲವೂ 
ಆದ್ಯೋಪಾಂತವಾಗಿ ಅವನ ಸ್ಮೃತಿಗೆ ಬಂದವು. ಫೂರ್ವದಾಸ್ಮ್ರೃತಿಯು 
ಒಂದೊಂದಾಗಿ ಅವನ ಹೃದಯವನ್ನು Ses, Woda, ಛುರಿಕದಂತೆ ದಾರು 
ಣವಾಗಿ ee ಜಾ ಜಾ ದೇವಾಲಯದಲ್ಲಿ ಪ ಥಮ ದೆರ್ಶನ— 
ಶೈಲೇಶ್ವರನ ASIF ಮದಲ್ಲಿ ಮಾಡಿದ ಪ್ರತಿಜ್ಞೆ--ಕೊಟಡಿಯಲ್ಲಿ ಪ್ರಧಮ ಪರಿ 
ಚಯದಲ್ಲಿ ಉಭಯರಿಗೂ ಉಂಟಾದ ಪೇಮೋತ್ಸಿ ತ ಅಶ್ರುಒಲ--ಇಆ ಕಾಳರಾತ್ರಿಯ 
ಘಟನೆ--ತಿಲೋತ್ತಮೆಯ  ಮೂರgಾವಸೆ ಸಯ ಮುಖ--ಯವನಾಗಾರದಲ್ಲಿ 
ತಿಲೋತ್ಸಮೆಯ ನೀಡನೆ--ಕಾರಾಗಾರದಲ್ಲಿ ತನ್ನ ಸ್ವಂತ ನಿರ್ದಯವಾದ 
ವ್ಯವಹರಣೆ--ಕಟ್ರ ಕಡೆಗೆ ವನವಾಸದಲ್ಲಿ ನುಶಣ-ಇನೆಲ್ಲವೂ ಒಂದೊಂದಾಗಿ 
a yon ಬಂದು Genes ಹೃ ದಯವನ್ನು ಪ್ರಚಂಡ ಚಂಡಮಾರುತದಾ 
ಘಾತದಂತೆ ಹೊಡಿಯುತಿದ್ದಿತು. saci’ ಚಡ ಶತಗುಣ ಅಧಿಕವಾದ 
ಪ್ರಚಂಡ ಜ್ವಾಲೆಯಿಂದ ಜೃಲಿಸುತ ಮೇಲಕ್ಕೆದ್ದಿತು. 

ರಾಜಪುತ್ರನು ಅನೇಕ ಕ್ಲೈಣಗಳೆತನಕ ಜಡನಾಗಿ ಕುಳಿತಿದ್ದನು. ಅಭಿರಾಮ” 
ವುಯು ಪುನ? ಹೇಳತೊಡಗಿದನು;-- 

"ವಿಮಲೆಯು ಯವನನನ್ನಾನ ದಿನ ವಧೆಮಾಡಿ ತನ್ನ ವೈಧವ್ಯದ ಪ್ರತಿ 
ಶೋಧೆಯೆನ್ಸು ಮಾಡಿದಳೋ ಅಂದಿನಾರಭ್ಯ ನಾನು ಮಗಳನ್ನೂ ದ್‌ೌಹಿತ್ರಿ 
ಯನ್ನೂ ಸಂಗಡ ಕರೆದುಕೊಂಡು ಯವನನ ಭಯದಿಂದ ಅಜಾ ತವಾಸದಲ್ಲಿ 
ನಾನಾ ಸ್ಥಳಗಳಲ್ಲಿ ಭ್ರಮಣಮಾಡುತಿದ್ದೆನು. ಅಂದಿನ ಮೊದಲ್ಗೊಂಡು 
ತಿಲೋತ LBR ರೋಗಕ್ಕೆ ಪ್ರಾರಂಭವಾಯಿತು. ರೋಗವಾವ ಕಾರಣದಿಂದ 
ಪ್ರಾಪ್ಸವಾಯಿತೋ ಅದನ SN ನೀನು ಚೆನ್ಸಾ ಗಿ weg.’ 

wns OWA ಹೈ ದಯದಲ್ಲ ಭರ್ಜಿಯನ್ನಿ ಟ್ಟು ಇರಿತ 
“ತ್ರಡಾರಭ್ಯ ಅವಳನ್ನು ಅನೇಕ ಸ ಸಳಗಳಲ್ಲಿಟ್ಟು ಕೊಂಡು ಬಹು ವಿಧವಾಗಿ 
ಚಿಕಿತ್ಸೆ ಯನ್ನು ಮಾಡಿದೆನು. ನಾನು ಯ Pz Ezo ನಿದಾನ ಮುಂತಾದ ಚಕ 
ತ್ಸೈಯ ಶಾಸ್ತ ಗಳನ್ನು ಸಾಂಗವಾಗಿ ಅಧ್ಯಯನ ॥ ಮಾಡಿದವನು; ಅನೇಕ ರೋಗ 
ROR ಚಿಕಿತ್ಸೆಯನ್ನು, ಮಾಡಿದವನು ; ಇತರರಿಗೆ ತಿಳಿಯದ ಔಷಧಗಳನ್ನು ಬಲ 


ಸತ್ತಾ 


ಇಪ್ಪತ್ತ ನೆಯ ಪರಿಚ್ಚೇದ ೧೭೬ 


ua ಹೃದಯದಲ್ಲಿ ಶಾರಿಯ ವ್ಯಸನಜನಿತವಾದ ಕೋಗಕ್ಕೆ ವೈದ್ಯ 
ನಾವ ಪ್ರತೀಕಾರವನ್ನೂ ಮಾಡನು; ಈ ಸೃಳವು ನಿರ್ಜನವಾಗಿದ್ದುದನ್ನು ಕಂಡು 
ಆ ಮನೆಯೊಳಗೆ ಒತ್ತಟ್ಟು ಆರೇಳು ದಿನಗಳಿಂದ ವಾಸಮಾಡುತ್ತಿದ್ದೇವೆ. ದೈವ 
ಯೋಗದಿಂದ ನೀನಿಲ್ಲಿಗೆ ಒಂದುದನ್ನು ನೋಡಿ, ನಿನ್ನ ಕುದುರೆಯ ಲಗಾಮಿಗೆ 
ಆ ಕಾಗದವನ್ನು ಕಟ್ಟಿದೆನು. ಮೊದಲಿನಿಂದಲೂ ನನಗಿದ್ದ ಇಷ್ಟವೇನೆಂದರೆ, 
ತಿರೋತ್ತಮೆಯನ್ನು 3s, ಸಲಸಾಧ್ಯವಾದರೆ ಅಂತ್ಯಕಾಲದಲ್ಲೊಮ್ಮೆ ನಿನ್ನ 
ದರುಶನವನ್ನು ಮಾಡಿಸಿ ಅವಳ ಅಂತಃಕರಣವನ್ನು ತೃಪ್ತಿಗೊಳಿಸಬೇಕೆಂದಿದ್ದೆನು. 
ಆದುದರಿಂದ ನೀನಿಲ್ಲಿಗೆ ಬರಬೇಕೆಂದು ಬರೆದನು. ಬರೆದಾಗವಳ ಆರೋಗ್ಯದಲ್ಲಿ 
ನಿರಾಶನಾಗಿರಲಿಲ್ಲ. ಆದರೆ ಎರಡು ದಿನಗಳಲ್ಲಿ ರೋಗವು ಉಪಶಮನವಾಗದಿದ್ದರೆ 
ಚರಮ ಕಾಲವು ಉಪಸ್ಥಿತವಾಗುವುದೆಂದು ತಿಳಿದಿದ್ದೆ ನಾಗಿ ಎರಡು ದಿನಗಳ ಬಳಿಕ 
ಕಾಗದವನ್ನೊ ೀದಬೇಕೆಂದು ಬರೆದಿದ್ದೆ ನು. ಜ್ರ ಮೊದಲು ಯೋಚಿಸಿದಂತೆ 
ಮಜಾ ಸಂಪ್ರಾಪ್ತವಾಗಿದೆ. ತಿಲೋತ್ಕವಮೆಯ ಪ್ರಾಣದ ಆಶೆಯು 
ಹೆಜ್ಜೇನೂ ಉಳಿದಿಲ್ಲ. ಜೀವನ ದೀಪವು ನಿರ್ವಾಣೋನ್ಮುಖವಾಗಿದೆ.'' 
ಹೀಗೆಂದು ಹೇಳಿ ಅಭಿರಾಮಸ್ವಾವಿಿಯು ರೋದನ ಮಾಡತೊಡಗಿದನು. 
ಜಗತ್ತಿಂಹನೂ ರೋದನ ಮಾಡುತಿದ್ದನು 
ಸ್ವಾಮಿಯು ಪುನಃ ಹೇಳತೊಡಗಿದನು:- "ನೀನು ಒಮ್ಮ್ಮಿಂದೊಮ್ಮೆ 
ತಿಲೋತ್ತಮೆಯೆದುರಿಗೆ ಹೋಗಕೂಡದು. ಅವಳಾ ಅವಸ್ಥೆಯಲ್ಲಿ ಉಲ್ಲಾಸಾ 
ಧಿಕ್ಕವುಂಟಾಗಿ ಅವಳದನ್ನು ಸಹಿಸಲಾರದೆಹೋದರೆ ಮಾಡುವದೇನು ? ಮೊದಲು 
ಹೋಗಿ ನಾನವಳಿಗೆ Tel ಬಂದಿರುವುದಾಗಿ ಹೇಳುವೆನು. ನೀನು ಬರುವ 
ಸಂಭವವುಂಟಿಂತಲೂ ಹೇಳಿದ್ದೇನೆ; ಈಗ ಹೋಗಿ ನೀನು ಬಂದಿರುವ ಸಮಾಜಾ 
ರವನ್ನವಳಿಗೆ ತಿಳಿಸುವೆನು; ಬಳಿಕ ನೀನು ಹೋಗಿ ನೋಡು'' ಎಂದು ಹೇಳಿ, ಪರಮ 
ಹಂಸನು ಅರಮನೆಯ ಅಂತಃಪುರದೊಳಗೆ ಹೋದವನು ಸ್ವಲ್ಪ ಹೊತ್ತಿನಲ್ಲಿ 
ಹಿಂದಿರುಗಿ ಬಂದು ರಾಜಕುಮಾರನಿಗೆ ಬರಬಹುದೆಂದು ಹೇಳಿದನು. 
ರಾಜಕುಮಾರನು ಪರಮಹಂಸನ ಸಂಗಡ ಅಂತಃಪುರಾಭಿಮುಖವಾಗಿ 
ಹೋದನು. ಒಳಗಡೆ ಪೂರಾ ಬಿದ್ದುಹೋಗಿದ್ದೊಂದು ಕೊಟಡಿ, ಆ ಕೊಟಡಿ 
ಯಲ್ಲೊತ್ತಟ್ಟು ಜೀರ್ಣವಾದೊಂದು ಮುರಿದ ಮಂಚ; ಅದರ ಮೇಲೆ ವ್ಯಾಧಿ 
ಯಿಂದ ಕೃಶಳಾದ ಅನತಿವಿಲುಪ್ಪ ರೂಪರಾಶಿಯನುಳ್ಳ ತಿಲೋತ್ತಮೆಯು ಮಲಗಿ 
oy BR, ನೋಡಿದನು. ಆಗಲೂ ಪೂರ್ವಲಾವಣ್ಯದ ವ ಮೃದುಳತರವಾದ ಪ್ರಭೆಯು 
aois ತಳಾಗಿದ್ದಳು,—ನಿರ್ಯಾಣೋನ್ಸುಖ ಪುಭಾತದ ತಾರೆಯಂತೆ ಮನವ 
ಮೋಹಗೆೊಳಿಸುವಂತಿದ್ದಳು. ಪಾಶ್ವ ೯ದಲ್ಲೊಬ್ಬ 2, ವಿತಂತುವು ಈುಳಿತು ಕೈಯಿಂದ 
ಮೆಲ್ಲನೆ ಬೀಸುತಲಿದ್ದಳು. ಅವಳು ನಿವರಗಿ ಮಲಿನವಸನ ಧಾರಿಣಿ 
ಯಾಗಿಯೂ ದೀನ ವಿತಂತುವಾಗಿಯೂ ಇದ್ದಳು. ರಾಜಕುಮಾರನು ಮೊದ 
12 





೧೭೮ Dineo 0ದಿನಿ 


ಲವಳ ಗುರುತನ್ನು ಸಚ್ಚಾ ಹೋದನು ಚಚ: ಹೇಗೆ ? 
ಸ್ಥಿರಯೌವನೆ ಯಾಗಿದ್ದವಳು ಈಗ ಪ್ಲಾ ಜೀನೆಯಾಗಿದ್ದಾ 3. 

E E ಬಂದು ತಿಲೋತ್ತ್ಕಮೆಯ ಶಯ್ಯಾಪಾಶ್ವ ೯ದಲ್ಲಿ ನಿಂತನು, 
ಆಗವಳ ಕಣ್ಣುಗಳು ಮುಚ್ಚಿದ್ದುವು. ಅಭಿರಾಮಸ್ವಾಮಿಯು, ತಿಲೋತ, ಮೆ! 
ರಾಜಕುಮಾರ ಜಗತ್ತಿಂಹನು ಬಂದಿದ್ದಾ ನೆ' ಎಂದು oon ಹೇಳಿದನು. 

ತಿಲೋತ್ತ ತಪ ಕಣ್ಣುಗಳನ್ನು ” $8ch ಜಗತ್ತಿಂಹನನ್ನು ಕಣ್ಣಿ ರಿಸಿ ನೋಡಿ 
ದಳು. ಆ ದೃಷ್ಟಿಯಲ್ಲಿ ತಿರಸ್ಕರಣಾಭಿಲಾಷೆಯ ad, See ಇರಲಿಲ್ಲ. 
ಜು ದೃಷ್ಟಿಸಿ ನೋಡಿ ಕೂಡಲೇ ದೃಷ್ಟಿ ಯನ್ನು ತಗ್ಗಿಸಿದಳು. 
ನೋಡುತ್ತಿದ್ದ ಹಾಗೆ ಅವಳ ಕಣ್ಣುಗಳಲ್ಲಿ ಅನರ್ಗಳವಾಗಿ ತ ಸುರಿ 
ಯಲಾರ೦ಭವಾಯಿತು. ರಾಜಕುಮಾರನು ತಾಳಲಾರದೆ ಹೋದನು ; OR B 
ದೂರವಾಯಿತು. ಆಗವನು ಶಿಲೋತ್ತಮೆಯ ಪದಪ್ರಾಂತದಲ್ಲಿ ಕುಳಿತು ನೀರವ 
ವಾಗಿ ನಯೆನಾಸಾರದಿಂದ* ಅವಳ ದೇಹ ಲತೆಯನ್ನು ತೊಯಿಸುತಿದ್ದನು. 


ಇಪ್ಪತ್ತೊಂದನೆಯ ಪರಿಚ್ಛೇದ 
ಸಫಲೆ ನಿಷ್ಟಲ BR, B, 0 

ಶರನ ಅನಾಥೆಯು ರುಗ್ನಶಯ್ಯೆಯಲ್ಲಿ ಮಲಗಿದ್ದಾಳೆ! ಜಗತ್ತಿಂ 
ಹನು ಅವಳೆ ಪಾರ್ಶ್ವದಲ್ಲಿ ಕುಳಿತಿದ್ದಾನೆ!! ಹಗಲು ಕಳೆಯಿತು. 
ರಾತ್ರಿಯಾಯಿತು. ಪುನಃ ಹಗಲು ಬಂದು ಹೋಯಿತು. ಪುನಃ ರಾತ್ರಿಯು 
ಬಂದಿತು. ರಜಪೂತ ಕುಲಕ್ಕೆ ತಿಲಕಾಯಮಾನನಾದವನು ಅವಳ ಮುರಿದಿದ್ದ 
ಮಂಚದ ಪಕ್ಕದಲ್ಲಿ ಕುಳಿತು ಶುಶ್ರೂಷೆಯನ್ನು ಮಾಡುತಿದ್ದಾನೆ!!! ದೀನಳಾದಾ 
ವಿಧನೆಯು ಶಬ್ದವಿಹೀನಳಾಗಿ ಶುಶೂೂಷೆಯ ಕೆಲಸಕ್ಕೆ ಬೇಕಾದ ಸಹಾಯವನ್ನೆಡ 
ಬಿಡದೆ ಮಾಡುತಿದ್ದಾಳೆ. ರೋಗದಿಂದ ಕೃಶಳಾದಾ ದುಃಖಿನಿಯು ತನ್ನನ್ನು 
ನೋಡುವಳೆ? ಅವಳ ಶಿಶಿರನಿಪೀಡಿಕವಾದ ಪದ್ಮಮುಖದಲ್ಲಿ ಪೂರ್ವಕಾಲದಾ 
ಮಂದಹಾಸವು ತೋರ್ಪಡುವುದೆ? ಎಂಬೀ ಆಕಾಂಕ್ಸೆಯಿಂದ ತದೇಕಾಯತ್ತ 

ನಾಗಿ ಅವಳ ಮುಖವನ್ನು ನೋಡುತ ಕುಳಿತಿದ್ದಾನೆ. 
ಶಿಬಿರವೆಲ್ಲಿ? ಸೈನ್ಯವೆಲ್ಲಿ? ಶಿಬಿರವು ಭಂಗವಾಗಿ ಸೈನ್ಯವು ಪಾಟ್ಲಾ ನಗರಕ್ಕೆ 
ಕಟ್ಟು ಹೋಯಿತು! ಅನುಚರರೆಲ್ಲರೂ ಎಲ್ಲಿ? ದಾರುಕೇಶ್ವ ರತೀರದಲ್ಲಿ ಪ್ರಭುವಿನ 
ಆಗಮನವನ್ನೆದುರು ನೋಡಿಕೊಂಡಿದ್ದಾರೆ!! ಪ್ರ 4 ಥುವೆಲ್ಲಿದ್ದಾನೆ? ಪುಬಲವಾದ 
ಆತಪವಿಶೋಷಿತ ಸುಕುಮಾರ ಕುಸುಮಕಲಿಕೆಯನ್ನು  ನಯನವಾರಿಯಿಂದ 
ಸೇಚನೆಮಾಡುತ್ತ ಪುನರುತ್ಸುಲ್ಲ ಮಾಡುವುದರಲ್ಲಿ ವೃಸ್ತನಾಗಿ ಕುಳಿತಿದ್ದಾನೆ!!! 


+ ನಂರುನಾಸಾರದಿಂದ — wes, ಗಳಿಂದ ಹೊರಟು ಬೀಳುತಿದ್ದ ಪ್ರವಾಹದಿಂದ. 


ಇಪ್ಪ ಸ್ವತ ಕಡು Bo t ೧೭೯ 


NS ಕ್ರಮವಾಗಿ ಪುನರುತ್ಸುಲ್ಲವ ವಾಗುತ ಬಂದಿತು. ಇಹ 
ಸಂಸಾರದಲ್ಲಿ ಮನ್ಮಥನು ಪುಧಾಸೈಂದ್ರ ಜಾಲಕನು! ವ್ಯಾಧಿಯ ಪುತಿ ತೀಕಾರಕ್ಕೆ 
ಪುಧಾನ ಔಷಧವು ಪ ್ರೈೇಣಯವು! ಹಾಗಲ್ಲದಿದ್ದರೆ ಹೃದಯದ ವ್ಯಾಧಿಯನ್ನಾರು 
ಉಪಶಮನ ಮಾಡಬಲ್ಲರು? 

ನಿರ್ಯಾಣೋನ್ಮುಖವಾದ ದೀಪವು ಬಂದು ಬಂದುವಾಗಿ ಬೀಳುವ ತೈಲ 
ದಿಂದ ಮೆಲ್ಲಮೆಲ್ಲನೆ ನಗುತ ನಗುತ ಹೇಗೇಳುವುದೋ, ಗೀಷ್ಮಕಾಲದ ಶುಷ್ಕ 
ವಲ್ಲರಿಯು ಆಪಾಢಮಾಸದ ನವವಾರಿಸೇಚನೆಯಿಂದ ಮೆಲ್ಲಮೆಲ್ಲನೆ ಪುನಃ ಹೇಗೆ 
ವಿಕಸಿತವಾಗುವುದೋ ಹಾಗೆ ತಿಲೋತ್ಕಮೆಯು ಒಗತ್ಸಿಂಹನನ್ನು ಹೊಂದಿ ದಿನೇ 
ದಿನೇ ಪುನರುಬ್ಹೇವಿತೆಯಾಗುತ್ತಾ, ಬಂದಳು. 

ಕ್ರಮವಾಗಿ ತಿಲೋತ್ಕಮೆಯು ನಿರಾಮಯೆಯಾಗಿ* ಮಂಚದಮೇಲೆದ್ದು 
ಕುಳಿತುಕೊಳ್ಳಲು ಸಮರ್ಥೆಯಾದಳು. ವಿಮಲೆಯು ಇಲ್ಲದಾಗವಳು ಜಗತ್ಸಿಂಹನ 
ಹತ್ತಿರ ಹತ್ತಿರ ಕುಳಿತು ಕಳೆದುಹೋದ ದಿನಗಳ ಸಮಾಚಾರವನ್ನು ಹೇಳುವಳು. 
ತಾನು ಮನಸಾ ಮಾಡಿದ ಅನೇಕ ಅಪರಾಧಗಳನ್ನೊಪ್ಪಿಕೊಳ್ಳುವಳು. ಮನಸ್ಸಿ 
ನಲ್ಲಿ ಅನ್ಯಾಯವಾದ ಅನೇಕ ಆಶೆಗಳು ಹುಟ್ಟಿ ಅಲ್ಲೇ ವಿಲೀನವಾದುದನೆಲ್ಲಾ 
ಹೇಳುವಳು. ಜಾಗ)ತಾವಸ್ಥೆಯಲ್ಲಿಯೂ ನಿಬ್ರಾವಸ್ಸೆಯಲ್ಲಿಯೂ ಕಂಡ ಮನೋ 
ಮೋಹನ ಸ್ವಪ್ನಗಳನ್ನು ಹೇಳುವ ಛು, ರುಗ್ನಶಯ್ಯೆಯಲ್ಲಿ ಅಜೇತನಳಾಗಿ ಮಲ 
ADIN ಕಂಡಿದ್ದೊಂದು ಸ್ವಪ್ನ RQ ಐವರಿಸಿ ಹೇಳಿದಳು: 

ಹೊಸ ವಸಂತದ ಸೊಬಗಿನಿಂದ ಕಂಗೊಳಿಸುತಿದ್ದೊಂದು ಸಣ್ಣ ಬೆಟ್ಟದ 
ಮೇಲೆ ತಾನು ಜಗತ್ತಿಂಹನ ಸಂಗಡ ಪುಷ್ಪಕ್ರೀಡೆಯನ್ನು ಮಾಡುತಿದ್ದಹಾಗೂ, 
ಪುಷ್ಪಚಯನಮಾಡಿ ಸೂೂಪಾಕಾರವಾಗಿ ರಾಶಿಮಾಡಿ ಮಾಲೆಗಳನ್ನು ಕಟ್ಟಿ 
ತಾನೊಂದು ಮಾಲೆಯನ್ನು ಕಂಠದಲ್ಲಿ ಧರಿಸಿಕೊಂಡು ಮತ್ತೊಂದು ಮಾಲೆಯನ್ನು 
ಬಗತ್ತಿಂಹನ ಕಂಠದಲ್ಲಿ ಹಾಕಿದಹಾಗೂ, ಜಗತ್ತಿಂಹನ ಕಟಿಯಲ್ಲಿದ್ದ ಅಸಿಸ್ಪರ್ಶದಿಂ 
ದವನಿಗೆ ಹಾಕಿದ್ದ ಮಾಲೆಯು ಹರಿದುಹೋದಹಾಗೂ, ಆಗವಳು ಹಾರಕ್ಕೆ ಬದ 
ಲಾಗಿ ಚರಣಕ್ಕೆ ಸಂಕೋಲೆಯನ್ನು ಮಾಡಿ ಹಾಕುವೆನೆಂದು ಹೇಳಿ ಕುಸುಮ 
ಗಳಿಂದೊಂದು ಸಂಕೋಲೆಯನ್ನು ಡಡ ಅದನ್ನ ವನ ಕಾಲಗೆ ತೊಡಿಸ 
83, ಸಲು ಬಗತ್ತಿಂಹನು ನಾ. ed: ಮೆಯು ಅವನ 
ಬನ್ನಟ್ಟಿ ಓಡಿದಹಾಗೂ, ಒಗತ್ಸಿಂಹನು ವೇಗದಿಂದ ಪರ್ವತವನ್ನಿಳಿದೋಡುತಿದ್ದ 
ಹಾಗೂ, ದಾರಿಯಲ್ಲೊಂದು ಸಣ್ಣ ಕಾಲ್ತೆಯು ಸಿಕ್ಕಿ ಜಗತ್ಸಿಂಹನದನ್ನು ದಾಟಿ 
ಹೊರಟುಹೋದಹಾಗೂ, ತಿಲೋತ್ಕಮೆಯು ಹೆಂಗಸಾದುದರಿಂದದನ್ನು ದಾಟಿ 
ಲಾರದೆ Tos, ಯು ಅಗಲವಿಲ್ಲದ ಸೃಳದಲ್ಲಿ ದಾಟಿಬೇಕೆಂದು ಅದರ ದಡವನ್ನನ ನು 
ಸರಿಸಿ SVIGA ಹೋ ದಹಾಗೂ, ಹೋದಹಾಗೆಲ್ಲಾ ಕಾಲ್ವೆ ಯು ದೊಡ್ಡದಾಗುತ್ತ 

* ನಿರಾಮಯೆಯಾಗಿ — ರೋಗರಹಿ ತಳಾಗಿ, 


bdo-  ಮುರ್ಗೇಕೆನಂದಿನಿ 


ಬಂದು | ಕಡೆಗೊಂದು ದೊಡ್ಡ ನದಿಯಾಗಿ deans, as: ಸತು ಕಣ್ಣಿ A 
ಕಾಣದೆಹೋದಹಾಗೂ, ನಾನು ನಿಂತಿದ್ದೆಡೆ ಎತ್ತರವಾಗಿ ಚಾರಿಕೆಯಾಗಿದ್ದುದರಿಂದ 
ದಡವು ಜರಿದು ಬಿದ್ದು ಹೋದಹಾಗೂ, ಕೆಳಗಡೆ ಹೋದಹಾಗೆಲ್ಲಾ 
ನದಿಯಲ್ಲಿ ನೀರಿನ ಸುಳಿಗಳು ಹೆಚ್ಚು ಕಂಡುಬಂದುದರಿಂದ ಮುಂದುಹೋಗಲು 
ಧೈರ್ಯಸಾಲದೆ ಪರ್ವತದಮೇಲೆ ಹತ್ತಿಹೋದಹಾಗೂ, ಮಾರ್ಗವು ಜಾರಿಕೆ 
ಯಾಗಿದ್ದುದರಿಂದ ಜಾಗ್ರತೆಯಾಗಿ ಹೋಗುವುದಕ್ಕಾಗದೆ  ಉಚ್ಚಸ್ವರದಿಂದ 
ಅಳುವುದಕ್ಕೆ ತೊಡಗಿದಹಾಗೂ, WD ಒಂದೊಮ್ಮೆ ಯಮನಂತಿದ್ದ. ಸ 
ಖಾನನು ಪುನಃ ಜೀವಿತನಾಗಿ ಬಂದವಳ ಮಾರ್ಗವನಡ್ಡಿ ಮಾಡಿದಹಾಗೂ, ಕಂಠ 
ದಲ್ಲಿದ್ದ ಹೂಮಾಲೆಯು ಭಾರವಾಗಿ ಲೋಹಶೃಂಖಲದಂತಾದಹಾಗೂ, ಕೈಯ 
ಲ್ಲಿದ್ದ ಕುಸುಮ'ಸಂಕೋಲೆಯು ಕಾಲಿನಮೇಲೆ ಬಿದ್ದು ಲೋಹವಾಗಿ ಪರಿಣಮಿ 
ಸಡಾ. ಆಗ ತನ್ನ ದೇಹವು ಸ ಂಭಿತವಾದುದನ್ನು ಕಂಡು ಕತಲೂಖಾನನು 
ತನ್ನ ಕೇಶಪಾಶವನ್ನು 'ಹಿಡಿದು ತಿರುಗಿಸಿ ನದಿಯ ತಟ ಪ್ರವಾಹದಲ್ಲಿ ಬಿಸುಟು 
ಬಟ ಹಾಗೂ ತಾನು ಕಂಡಾ ಕನಸನ್ನು ವಿವರಿಸಿ ಹೇಳಿದಳು. 
ಸ್ವಷ್ನುವು ಹೀಗಾಯಿತೆಂದು ಹೇಳಿ “ecb ರನ್ನು ಸುರಿಸುತ್ತ, "ಯುವರಾಜ! 

ಕನಸೆನ್ನ ಪಾಲಿಗೆ ಕನಸಾಗಿರಲಲ್ಲ, ನಿನಗೆ ಸಾಗ ನಾನಾ ಕನಸಿನಲ್ಲಿ ಕಟ್ಟಿದ 
ಫಸ ಸಂಕೋಲೆಯು ನಿನ್ನ ಚರಣಗಳಿಗೆ ಲೋಹಸಂಕೋಲೆಗಳಾಗಿ ಪರಿಣವಿ 
ABR). ನಿನ್ನ ಕಂಠಕ್ಕೆ ಹಾಕಿದ್ದ ಘುಸುಮಮಾಲೆಯು ನಿನ್ನಾ ಕತ್ತಿಯಿಂದ ಭಗ್ನ 
ವಾಯಿತು ' ಎಂದಳು. 

ಯುವರಾಜನು ನಕ್ಕು ಕಟಿಯಲ್ಲಿದ್ದ ಕತ್ತಿಯನ್ನು ಬಿಚ್ಚಿ ತಿಲೋತ್ಕಮೆಯ 
ಪಾದತಲದಲ್ಲಿಟ್ಟು "ತಿಲೋತ್ತಮೆ ! ಈಗ ನೋಡು, ನಿನ್ನೆದುರಿಗೆ ಅಸಿಶೂನ್ಯ 
ನಾಗಿದ್ದೇನೆ, ಪುನಃ ಒತ್ತಡವೆ ಮಾಲೆಯನ್ನು ಹಾಕಿ ನೋಡು, ನಿನ್ನ Ass so 
ದಲ್ಲಾ ಕತ್ತಿಯನ್ನೆರಡು ತುಂಡಾಗಿ ಮುರಿದುಹಾಕುವೆನು ' ಎಂದು ಹೇಳಿದನು. 

ತಿಲೋತ್ತ್ಕಮೆಯು ನಿರುತ್ತರಳಾಗಿದ್ದ ಳು, ಅದನ್ನು ನೋಡಿ ಯುವರಾಜನು 
ಪುನಃ, " ತಿಲೋತ್ತಮೆ! ನಾನಿದನ್ನು ನಮ್ಮ ನಮ್ಮಲ್ಲಿ ರಹಸ್ಯವಾಗಿ ಹೇಳುವ 
ಮಾತೆಂಡು ತಿಳಿಯಬೇಡ ' ಎಂದು ಹೇಳಿದನು. 

ತಿಲೋತ್ಕಮೆಯು ಲಜ್ಜಿಯಂದ ಅಧೋಮುಖಿಯಾದಳು. 

ಅಂದು ಪ್ರದೋಷಕಾಲದಲ್ಲಿ ಅಭಿರಾಮಸ್ವಾಮಿಯು ಬೇರೆ ಕೊಟಡಿ 
ಯಲ್ಲಿ ಕುಳಿತು ಭಾಗವತ ಪುಸ್ತಕವನ್ನು ನೋಡುತಿದ್ದನು. ರಾಜಪುತ್ರನಲ್ಲಿಗೆ 
ಹೋಗಿ ಸವಿನಯಭಾವದಿಂದ ಅಭಿರಾಮಸ್ವಾಮಿಯನ್ನು Boos, "ಮಹಾ 
.ಶೆಯರೆ | ನನ್ನದೊಂದು ವಿಜ್ಞಾ ಪನೆ:- ತಿಲೋತ್ತಮೆಯು ಈಗ ಪ್ರಯಾಣ 
ಮಾಡಲು ಶಕ್ತ ಯಾಗಿದ್ದಾಳೆ; ೨೩೬೫ ನೀವೀ ಭಗಸ್ನಾಲಯದಲ್ಲಿದ್ದು ಕಷ್ಟ 
ಪಡುವುದರಿಂದ ಪ್ರಯೋಜನವಿಲ್ಲ. ನಾಳೆ ಪ್ರಯಾಣಕ್ಕೆ. ಶುಭದಿನವಾಗಿದ್ದರೆ 


ಇಪ್ಪ ತ್ರ ರಡನೆಯ ನ zog, ಚ್ಛೇದ ೧೮ 


ಅವಳನ್ನು, ತೂ, ಆಜಾ ಹಾಗೂ ತಮಗೆ. ಅರಾ: ಕ, 
ಅಂಬರವಂಕಳ್ಳೆ ತಮ್ಮ ದೌಹಿತ್ರಿಯನ್ನು ಸಂಪ್ರದಾನಮಾಡಿ ನನ್ನನ್ನು ಕೃತಾರ್ಥ 
ನನ್ನಾಗಿ ಮಾಡಬೇಕು ' ಎಂದು ಹೇಳಿದನು 

ಅಭಿರಾಮಸ್ವಾವಿಯು ಪುಸ್ತಕವನ್ನು ಕೆಳಗೆ ಹಾಕಿಬಿಟ್ಟು, ರಾಜಪುತ್ರ 
ನನ್ನು ಗಾಢಾಲಿಂಗನೆ ಮಾಡಿಕೊಂಡನು. 

ರಾಜಪುತ್ರನು ಸ್ವಾಮಿಯ ಬಳಿಗೆ ಹೋದಾಗ ಅವನ ಭಾವವನ್ನ ರಿತು 
ವಿಮಲೆಯೂ ಆಶ್ಮನಿಯೂ ಮೆಲ್ಲಮೆಲ್ಲನೆ ಅವನ ಹಿಂದೆ ಬಂದು ಹೊರಗೆ “ಮುಕ 
ಯಲ್ಲಿ ನಿಂತು ಒಳಗೆ ನಡೆದುದನ್ನೆಲ್ಲಾ ಕೇಳಿ, ಬಳಿಕ ರಾಜಕುಮಾರನು ಹೊರಗೆ 
ಬರುವುದನ್ನು ನೋಡಿ ಒತ್ತಟೊ ಹ್ಛೋರೆಯಾಗಿದ್ದು ಏನನ್ನೂ ಆರಿಯದವರಂತಿದ್ದು 
ಬಿಟ್ಟರು. ass ಉಲ್ಲಾ oe ನಗುತ್ತ, ಆಶ್ಮನಿಯನ್ನು ಹೊಡಿಯು 
ತಿದ್ದಳು. ಆಶ್ಮನಿಯು ಪೆಟ್ಟು ಗಳನ ನು ಸಹಿಸಿಕೊಂಡು ವಿಮಲೆಗೆ ನೃತ್ಯಗೀತ ಪಾಠ 
ಗಳಲ್ಲಿ ಪರೀಕ್ಷೆ ಯನ್ನು ಕೊಡುತಿದ್ದ ಳು. ರಾಜಕುಮಾರನವರನ್ನು ಒರೆಗಣಿ ನಿಂದ 
ನೋಡಿ ಅವರಿಗೆ ಕಾಣಿಸಿಕೊಳ್ಳ ದಹಾಗ ಓರೆಗೊಂಡು ಕಟಟ ಬತ. 





ಇಪ್ಪತ್ತೆರಡನೆಯ ಪರಿಚ್ಛೇದ 
ಸಮಾಪ್ತಿ 

ಹೂಕ್‌ ಅರಳಿತು. ಅಭಿರಾಮಸ್ವಾವಿಿಯು ಎಲ್ಲರೊಡನೆ ಮಂದಾರಣ 
ದುರ್ಗಕ್ಕೆ ಪುಯಾಣವಾಗಿ ಬಂದು ಮಹಾಸ ಮಾರೋ BAOG 
ಶುಭಮುಹೂರ್ತದಲ್ಲಿ ಡೌಹಿತ್ರಿಯನ್ನು ಒಗತ್ಸಿಂಹನಿಗೆ ಕೊಟ್ಟು ಪಾಣಿಗೃಹೀತೆ 
ಯನ್ನಾಗಿ ಮಾಡಿದನು. ಉತ್ಸವಾನಲೋತನಕ್ಕೆ ಸಾ ಜಗತ್ಸಿಂಹನು 
ತನ್ನ ಸಹಚರವರ್ಗದವರನ್ನು ww A, ಬಾದಿನಿಂದ ಕರೆಯಿಸಿದನು. ತಿಲೋತ್ತ 
ಮೆಯ ತಂದೆಯ ಬಂಧುವರ್ಗದವರಿಗೂ on, ಪತ್ರಿಕೆಗಳು ಹೋಗಿ ಅವರೂ 

ಈ ಶುಭಮುಹೂರ್ತಕ್ಕೆ ಬಂದು ಆನಂದಭರಿತರಾದರು. 
ಅಯಸಷೆಯ ಪ್ರಾರ್ಥನೆಯ ಪ್ರಕಾರ ಜಗತ್ತಿಂಹನವಳಿಗೂ ಸಮಾಚಾರವನ್ನು 
ಕಳುಹಿದ್ದನು. ಅಯಷೆಯು ತನ್ನ ಕಿಶೋರ ವಯಸ್ಕರಾದ ಸಹೋದರರು 
ಮುಂತಾದ ಅನೇಕ ಪೌರವರ್ಗದಿಂದೊಡಗೂಡಿ ಪರಮಹರುಷದಿಂದ ಬಂದಿದ್ದಳು. 
BWR ಯೆವನಿಯಾಗಿದ್ದರೂ ತಿಲೋತ್ತಮೆ ಒಜಗತ್ತಿಂಹ ಇವರ 
ಅಧಿಕ ಸ್ನೇಹವಶದಿಂದವಳೂ ಎಲ್ಲಾ ಬಂಧುಗಳಂತೆ ಅಂತಃ ಪುರವಾಸಿನಿಯಾ 
ಗಿದ್ದಳು. ಅಯಷೆಯು ಸಂತಪಿಸುತಲಿದ್ದ ಹೃದಯವುಳ್ಳವಳಾಗಿ ಏವಾಹೋತ್ಸವ 
ದಲ್ಲಿ ಉಲ್ಲಾಸದಿಂದಿರಲಿಲ್ಲವೆಂದು.  ಪಾಠಕಮಹಾಶಯರು ತಿಳಿದಿರುವರಲ್ಲವೆ ? 
ಹಾಗಲ್ಲ. ವಾಸ್ತವವಾಗಿ ಅವಳು ಉಲ್ಲಾಸಹೀನಳಾಗಿರಲಿಲ್ಲ.. ಅವಳ ಹರ್ಷ 


೧೮೨  ದುರ್ಗೇಶನಂದಿನ 


ಪುಫುಲ್ಲ ಹೃತ್ಯಮಲದಿಂದ. ಎಲ್ಲರನ್ನೂ ಸಂತೋಷಗೊಳಿಸುತಿದ್ದ ಳು. ಶರತ್ಕಾಲದ 
ಪುಸ್ಟುಟಿತ ಸರಸೀರುಹದ RIE ಪುಕಾಶಿಸುತಿರುವ ಅವಳಾ 
ಮೃದುಮಧುರವಾಡ ಮಂದಹಾಸದಿಂದ ಸಕಲ ಪದಾರ್ಥಗಳಿಗೂ ವಿಶೇಷ ಕಾಂತಿ 
ಯನುಂಟುಮಾಡುತಿದ್ದಳು. 

ಯುವರಾಜನ ಏವಾಹಕಾರ್ಯವೆಲ್ಲಾ ಅರ್ಥರಾತ್ರಿಗೆ ಸಾಂಗವಾಗಿ ಬೆಳಿ 
ಯಿತು. ಅಯಷೆಯು ತನ್ನ ಸಹಚರರೊಡನೆ ಸ್ವಸ್ಥಾನವನ್ನು ಕುರಿತು ಹೊರಟು 
ಹೋಗುವ ಪ ಯತ್ತ ದಿಂದ ವಿಮಲೆಯ ಬಳಿ ಹೋಗಿ ಮಂದಹಾಸಯುಕ್ಕೆಯಾಗಿ 
ಅವಳಪ್ಪ ಣೆಯನ್ನು ಬೇಡಿದಳು. ಐಮಲೆಯು ಆವ ಸಂಗತಿಯನ್ನೂ ಅರಿತಿರಲಿಲ್ಲ 
ವಾದುದರಿಂದ ಹರ್ಷವುಳ್ಳೆ ವಳಾಗಿ, "ಷಹಬಾದೆ! ನಿನ್ನ ಶುಭಲಗ್ಗ್ಕೆ ನಮ್ಮನ್ನು 
ಕರೆಯದಿರಬೇಡ, ಜ್ಞಾ pae ' ಎಂದು ಕವಳಾ 

ಅಯಷೆಯು ವಿಮಲೆಯ ಅಪ ಗೃಣೆಯನ್ನು ಪಡೆದು ಬಳಿಕ ತಿಲೋತ್ತಮೆ 
ಯನ್ನು ಸಂಗಡ ಕರೆದುಕೊಂಡು ಸೌಂದರ್ಯ ನಿಭ ನೈತವಾಡೆೊಂದು ಈೊಟಡಿಗೆ 
ಬಂದಳು. ಅಲ್ಲಿ ಅವಳ ಕೈಯನ್ನು ಹಿಡಿದುಕೊಂಡು, “ಗಿರಿ! | ನಾನು ಹೊರಟು 
ಹೋಗುತ್ತೇನೆ. ನೀನು ಅಕ್ಸಯೆಸುಖದಿಂದಿರಬೇಕೆಂದು ನನ್ನ ಕಾಯಮನೋ 
ವಾಕ್ಕುಗಳಿಂದ ಹರಸಿ ಹೊರಟುಹೋಗುತ್ತೇನೆ' ಎಂದಳು. 

ತಿಲೋತ್ತಮೆಯು, ಮತ್ತೆ Ro, ದಿನದಲ್ಲಿ ನಿನ್ನನ ನ್ನು ಪುನಃ ನೋಡುನೆನು? 
ಎಂದು ಕೇಳಿದಳು. 

ಅಯಷೆಯು, "ನೋಡುವ ಭರವಸೆಯನ್ನು ಹೇಗೆ ಹೇಳಲಿ?' ಎಂದಳು. 

ತಿಲೋತ್ಕಮೆಯುು ಅತ್ರ ತ್ಯಂತ ವಿಷಣ್ಣೆ ne. ಇಬ್ಬರೂ ಸ್ವಲ್ಪ ಹೊತ್ತು 
ಮೌನವಾಗಿದ್ದರು. ಆನಂತರ E "ನೋಡಿದರೂ, ನೋಡದಿದ್ದರೂ 
ನೀನು ಅಯಸೆಯೆನ್ನು ಮರೆಯಬೇಡ' ಎಂದಳು. 

ತಿಲೋತ್ಕಮೆಯು ನಕ್ಕು, "ಅಯಷೆಯನ್ನು ಮರೆತರೆ ಯುವರಾಜರು 
ನನ್ನ ಮುಖವನ್ನು ನೋಡರು' ಎಂದಳು. 

ಅಯಪಷೆಯು ಗಾಂಭೀರ್ಯೆಸಹಕಾರದಿಂದ, "ನಾನಾ ಮಾತಿನಿಂದ ಸಂತುಷ್ಟ 
ಳಾಗೆನು ; ನೀನೆನ್ನ ವಿಚಾರವನ್ನು ಕುರಿತು ಆವಾಗಲೂ ಯುವರಾಜರಲ್ಲಿ 
ಪ್ರಸ್ತಾ EE ಹಾಗೆ ಪ್ರಸ್ತಾಪಿಸುವುದಿಲ್ಲವೆಂದು ನೀನೆನಗೆ ಭಾಷೆಯನ್ನು 
ಹೊಡಬೇಕು' ಎಂದಳು, 

ಅಯಷೆಯು ತಾನು ಜಗತ್ಸಿಂಹನಿಗೆ ಸಲುವಾಗೀ ಜನ್ಮದಲ್ಲಿ ತನ್ನ ಸುಖ 
$99, ಜಲಾ೦ಜಲಿಯನ್ನು ಮಾಡಿರುವುದು ಜಗತ್ತಿಂಹನ ಹೃದಯದಲ್ಲಿ ಶೂಲ 
ವಾಗಿ ನೆಟ್ಟಿದೆಯೆಂದು ತಿಳಿದಿದ್ದಳಲ್ಲದೆ, ತನ್ನ ಪ್ರಸ್ತಾಪವನ್ನೆತ್ತಿದ ಮಾತ್ರದಿಂದವ 
ನಿಗೆ ಅನುತಾಪವುಂಟಾಗುವುದೆಂದು ಜೆನ್ನಾಗಿ ಬಲ್ಲವಳಾಗಿದ್ದಳು. ` 

ತಿಲೋತ್ತಮೆಯು ಅವಳಿಷ್ಟದಂತಾಗಲೆಂದೊಪ್ಪಿ ಕೊಂಡಳು. ಅಯಷೆಯು. 


ಇಪ್ಪತ್ತೆರಡನೆಯ ಪರಿಚ್ಛೇದ OSA 


ಪುನಃ, "ಮರೆಯದಿರು ನನ್ನ ಸ್ಮರಣಾರ್ಥವಾಗೀ ಕುರುಹುಗಳನ್ನು ಕೊಟ್ಟಿರು 
ತ್ತೇನೆ, ಅವುಗಳನ್ನು ಬಿಟ್ಟಿರಬೇಡ' ಎಂದು ಹೇಳಿ, ತನ್ನ ದಾಸಿಗೆ ಅಪ್ಪಣೆಮಾಡಿ 
ದಳು, ದಾಸಿಯು ಅಪ್ಪಣೆಯಪ್ರಕಾರ ದಂತಖಚಿತವಾದೊಂದು ಪೆಟ್ಟಿಗೆಯಿಂದ 
ಅನೇಕ ರತ್ನಾ ಲಂಕಾರಗಳನ್ನು ತೆಗೆದು ತಂದುಕೊಟ್ಟಳು. BORO. ದಾಸಿ 
ಯನ್ನು ಹೊರಗೆ ಕಳುಹಿಸಿ ಅಮೋಘವಾದಾ ಆಭರಣಗಳನೆಲ್ಲಾ ತಿಲೋತ್ತಮೆಗೆ 
ಸ್ನಹಸ,ದಿಂದ ತೊಡಿಸಲಾರಂಭಿಸಿದಳು. 
” ತಿಲೋತ್ತ್ಕಮೆಯೂ ಬಹು ಸಂಪತ್ತುಳ್ಳ ಒಹಗೀರದಾರನ ಮಗಳಾಗಿದ್ದರೂ 
ಆ ಅಲಂಕಾರಗಳ ರಾಶಿಯ ಅದ್ಭುತ ಶಿಲ್ಪಿರಚನೆಯನ್ನೂ, ಅವುಗಳಲ್ಲಿ ಖಚಿತ 
ವಾಗಿದ್ದ ಬಹುಮೂಲ್ಯ ವಜ) ಮುಂತಾದ ನವರತ್ನರಾಜಿಯ ಅಸಾಧಾರಣವಾದ 
ತೀವ್ರ ಕಾಂತಿಯನ್ನೂ ನೋಡಿ ಚಮತ್ಯ ಎತೆಯಾದಳು. ವಸ್ತುತಃ, ಅಯಷೆಯು 
ತನ್ನ ತಂದೆಯು ತನಗೆ ಕೊಟ್ಟಿದ್ದ ಸ್ವಂತ ಆಭರಣಗಳನೆಲ್ಲಾ ಅಳಿಸಿ ತಿಲೋತ್ತಮೆ 
ಗೊಪ್ಪುವಂತೆ ದುರ್ಲಭವಾದಾ ರತ್ನಾಭರಣಗಳನ್ನು ತಾನೇ ಪ್ರತ್ಯಕ್ಷವಾಗಿ ನಿಂತು 
ಮಾಡಿಸಿದ್ದಳು. ತಿಲೋತ್ಕಮೆಯು ಆ ಆಭರಣಗಳನೆಲ್ಲಾ ಪರಮಾಶ್ಚರ್ಯದಿಂದ 
ಕೊಂಡಾಡುತಿದ್ದಳು. 

ಅಯೆಷೆಯು, "ಭಗಿನಿ! ಅವುಗಳನ್ನು ಕೊಂಡಾಡಬೇಡ, ಇಂದು ನೀನು 
ನಿನ್ನ ಹೃದಯದಲ್ಲಿ ಧಾರಣೆಮಾಡಿಕೊಂಡ ರತ್ನದ ಚರಣರೇಣುವಿಗೂ ಅವು 


ಸಮಾನವಾಗವು' ಎಂದು ಹೇಳುತ್ತ, ಉಕ್ಕಿ ಬರುತಿದ್ದ ಅಶ್ರುಜಲವನ್ನು 
ಎಷ್ಟೊಂದು ಕಷ್ಟದಿಂದ ಸಂವರಣಮಾಡಿಕೊಂಡಳೋ, ಅದನ್ನು ತಿಲೋತ್ತಮೆಯು 
ಸ್ವಲ್ಪವಾದರೂ ತಿಳಿಯಲಾರದೆ ಹೋದಳು. 

ಅಯಷೆಯು Sees son ಆಭರಣಗಳನೆಲ್ಲಾ ತೊಡಿಸಿದ ಬಳಿಕ 
ತಿಲೋತ್ತಮೆಯ ಎರಡು ಕೈಗಳನ್ನೂ ಹಿಡಿದುಕೊಂಡು ಅವಳ ಮುಖವನ್ನು 
ಚೆನ್ನಾಗಿ ದೃಷ್ಟಿಸಿ ನೋಡಿ ಮನಸ್ಸಿನಲ್ಲಿ, "ಸರಳವಾದ ಪ್ರೇಮವನ್ನು ಬೀರು 
ತಿರುವ ಈ ಮೂರ್ತಿಯ ಮುಖವನ್ನು ನೋಡಿ ನನ್ನ ಪ್ರಾಣೇಶ್ವರನೆಂದಿಗೂ 
ಮನಂಕ್ಲೇಶವನ್ನು ಹೊಂದಲಾರನೆಂದು ತೋರುತ್ತದೆ, ಜಗದೀಶ್ವರನು ಇವಳ 
ಮೂಲಕವಾದರೂ ಅವನನ್ನು ಚಿರಕಾಲ ಸುಖದಲ್ಲಿಟ್ಟಿರಬೇಕೆಂದು ನನ್ನ 
ಪ್ರಾರ್ಥನೆ' ಎಂದಂದು ಕೊಂಡಳು. ಅನಂತರ ತಿಲೋತ್ತಮೆಯನ್ನು ಕುರಿತು, 
"ತಿಲೋತ್ಕಮೆ |. ನಾನು ಹೊರಟಿಹೋಗುತ್ತೇನೆ, ನಿನ್ನ ಸ್ವಾಮಿಯು 
ಕಾರ್ಯಾಂತರದಲ್ಲಿರಬಹುದು, ಅವನ ಬಳಿಗೆ ಹೋಗಿ ಅಪ್ಪಣೆಯನ್ನು ಪಡೆವು 
ದಕ್ಕೆ ಕಾಲ ವಿಳಂಬವಾಗುವುದು, ಜಗದೀಶ್ವರನು ನಿಮ್ಮಗಳನ್ನು ದೀರ್ಫಾಯು 
ಗಳಾಗಿಟ್ಟಿರಲಿ ; ಮತ್ತು, ನನ್ನ-ಇನಿನ್ನ್ನ ಸಾರರತ್ಸವನ್ನು ಹೃದಯದಲ್ಲಿ ಧರಿಸಿ 
ಕೆ ೊಂಡಿರು' ಎಂದಳು. 

“ನನ್ನ” ಎಂದು ಹೇಳಿ ಅಷ್ಟರೊಳಗದನ್ನು ಸರಿಮಾಡಿಕೊಂಡು, "ನಿನ್ನ 


೧೮೪ NTEU 


ಸಾರರತ್ನ ವೆಂದು pn ಳುವಾಗ ಅಯತಷೆಗೆ ಕಕ: ಟಾ 
3, ee ಆಗ ಅಯಷೆಯ ನಯನಪಲ್ಲವವು ಒಲಭಾರದಿಂದ ಸ್ತಂಭಿತವಾಗಿ 
ಕಂಪಿತವಾದುದನ್ನು ನೋಡಿದಳು. 

ತಿಲೋತ್ಕಮೆಯು ಸಮದುಃಖಿಯಂತೆ, "ಅಳುತ್ತಿ, ಏಕೆ, ಅಕ್ಕ l ಎಂದು 
ಕೇಳಿದಳು. ಹಾಗೆಂದು ಕೇಳುತ್ತಲೇ ಅಯಷೆಯ ನಯನವಾರಿ ಸ್ಪೋತವು 
ಧಾರೆಧಾರೆಯಾಗಿ ಹೊರಟು ಪ್ರವಹಿಸಲಾರ೦ಭವಾಯಿತು !! 

ಅಯಷೆಯು ಕೂಡಲೇ ಸ್ವಲ್ಪವೂ ಸಾವಕಾಶಮಾಡದೆ ಬೇಗನೆದ್ದು ಹೋಗಿ 
ಪಲ್ಲಕ್ಕಿಯಲ್ಲಿ ಕುಳಿತು ಹೊರಟುಹೋದಳು. 

ಅಯಷೆಯು ಹೋಗಿ ತನ್ನ ಆವಾಸಗೃಹವನ್ನು ಮುಟ್ಟಿದಾಗಿನ್ನೂ ಬೆಳಕು 
ಹರಿದಿರಲಿಲ್ಲ. ಆಯಷೆಯು ತನ್ನ ಉಡುಪನ್ನು ಬದಲಾಯಿಸಿ ತಣ್ಣೆಲರು ಬೀಸು 
ತಿದ್ದೊಂದು ಗವಾಕ್ಷಾದ ಬಳಿ ನಿಂತುಕೊಂಡಳು, ಆಗವಳು ಬದಲಾಯಿಸಿದ ವಸನ 
ಗಳಿಗಿಂತ ಹೆಚ್ಚು ಕೋಮಲ ನೀಲವರ್ಣದ ಗಗನಮಂಡಲದಲ್ಲಿ oF, OF, 
ತಾರೆಗಳು ಪುಕಾಶಿಸುತಿದ್ದುವು. ಕತ್ತಲೆಯಲ್ಲಿ ಮರದೆಲೆಗಳು ತಂಗಾಳಿಯಿಂದ 
ಚಲಿಸಲ್ಪಟ್ಟು ಶಬ್ದಮಾಡುತಿದ್ದುವು. ಅರಮನೆಯ ಮೇಲುಗಡೆ ಎ cen 
ಮೃದು ಗಂಭೀರ ನಿನಾದವನ್ನು ಮಾಡುತಿದ್ದಿತು. ಅರಮನೆಯೆದುರಿಗೆ 
ಪ್ರಾಕಾರದ ತಲಹದಿಯಲ್ಲಿ ಅಯಷೆಯು ನಿಂತಿದ್ದ FARBAR ಸರಿಯಾಗಿ, ಕೆಳಗಡೆ 
ಜಲಪರಿಪೂರ್ಣವಾಗಿದ್ದ ಕಂದಕವು ನಿಶ್ಶಬ್ಧವಾದ ಆಕಾಶಪಟಿದ ಪ್ರತಿಬಿಂಬ 
ವನ್ನು ಧಾರಣೆಮಾಡಿದ್ದಿತು. 

ಅಯಷೆಯು ವಾತಾಯನದಲ್ಲಿ ಕುಳಿತು ಬಹಳಹೊತ್ತು, ಚಿಂತೆಯನ್ನು 
ಮಾಡಿದಳು. ಕೈಯಲ್ಲಿ ಹಾಕಿದ್ದೊಂದುಂಗುರವನ್ನುು ತೆಗೆದು ಹಿಡಿದು ಕೊಂಡಳು. 
ಉಂಗುರವು ಗರಳಾಧಾರಃವಾಗಿದ್ದಿತು. ಮನಸ್ಸಿನಲ್ಲೊತ್ತಡವೆ, "ಈ ವಿಷ 

ನ್ನು ಪಾನಮಾಡೀ ಕ್ಲಣದಲ್ಲಿ RADIANS, ಲ್ಲಾ ನಿವಾರಣೆಮಾಡಿಕೊಳ್ಳ 
ಬಲ್ಲೆನು' ಎಂದುಕೊಂಡು, ಪುನಃ, "ಅಂತಹ ಕೆಲಸವನ್ನು ಮಾಡುವುದಕ್ಕೆ ಸಲು 
ವಾಗಿಯೆ ವಿಧಾತನೆನ್ನ ನ್ನು ಸೃಷ್ಟಿಸಿದನು ? ನಾನೀ ಕಷ್ಟ ವನ್ನು ಸಹಿಸಲಾರದೆ 
ಹೋದರೆ ನಾರಿಯ ಜನ್ಮದಲ್ಲಿ ಹುಟ್ಟಿದುದು ವ್ಯರ್ಥ, ಬಗತ್ತಿ ‘oda 9 ಕೇಳಿದರೆ 
ಏನೆಂದು ಹೇಳುವನು !' ಖಂದಂದು ಕೊಂಡಳು. ಬಳಿಕ ಉಂಗುರವನ್ನು ಪುನಃ 
ಬೆರಳಿಗೆ ' ತೊಡಿಸಿಕೊಂಡಳು. ಪುನಃ, "ಈ ಲೋಭವನ್ನೆದುರಿಸಿ ದೂರಮಾಡು 
ವುದು ಹೆಂಗಸರಿಗೆ ಸಾಧ್ಯವಲ್ಲ, ಅಂತಹ ಪೈ ಲೋಧವನ್ನು ದೂರಮಾಡುವುದು 
ಉಚಿತ' ಎಂದಂದುಕೊಂಡು, ಗರಳಾಧಾರವಾಗಿದ್ದಾ ಉಂಗುರವನ್ನು ಪರಿಖದಃ 
ನೀರಿನಲ್ಲಿ ಬಿಸುಟುಬಿಟ್ಟಿಳು. 
— ಸಂಪೂರ್ಣಂ — 


* FINO PC ಸನಾ ಧಾರವಳದೆ; ಅವತು ದ್ಯ, * ಪರಿಖ- ಕಂದಕ, 


ಕ್ಲೀರಣ್ಣ್ಯಸ್ಸಂತು ಗಾವೊ ಭವತು ವಸುಮೆತೀ ಸರ್ವಸಂಪನ್ನ ಸಸ್ಯಾ! 


ಪರ್ಜನ್ಯಃ ಕಾಲವರ್ಷೀ ಸಕಲಬನಮನೋ ನ೦ದಿನೋ ವಾಂತು ವಾತಾ! 


೨ 
ಮೋದಂತಾಂ WH, Word ಸತತಮಭಿಮತಾ ಬ್ರಾಹ್ಮಣಾಸ್ಸ೦ತು ಸಂತಃ! 
ಟ್ರ È n 
3 0530033 ಪಾಂತು ಪೃಥ್ನೀ೦ ಪುಶಮಿತರಿಪನೋ ಧರ್ಮನನಿಷ್ಣಾಶ್ಟ 
S DNI î Ow 
ಭೂಪ |l 


13 


Durgesha Nandini 
OR 
The Chieftain’s Daughter 


“The excellence of the works of Bankim Chander, the Bengalee 
novelist of world-wide fame, has been acknowledged by persons of 
high literary merit and his works have been translated into many 
languages, European and Indian. In view both to enrich the 
Kannada literature and to regale the minds of the reading public, 
Mr, B. Venkatachar has translated almost all of Bankim Chander’s 
works and has sent us his revised edition of Durgesha Nandine. 
It is a novel based on historical facts and abounds with events of 
a most chivalrous character. The plot is clever and the sequel 
happy; and the reader of this excellent work can scarcely fail to 
perceive its beauty. The object of the author in writing this is 
evidently to elevate the minds of his readers and to ennoble their 
thoughts and this has been done successfully. ‘The work is further 
replete with truisms always worth keeping in view. ‘The hero Jagat 
Simha and the heroine Tilottame sustain their character excellently 
well and Vimala plays her part in a splendid manner and avenges 
her lord in a wonderfully clever way. But Aisha towers above all 
and is a perfect model of her sex. 


“The translator is seen at his best when he exhibits his 
descriptive faculty and both passion and pang have been depicted 
in a most lively way. He has earned, and deservedly, a high 
reputation as a Canarese writer and the diction and style of the 
work under revieW “Are excellent and the copious admixture of 
Sanskrit lends toit a dignity rarely tobe excelled. People of 
either sex who wish to enlighten their minds should not neglect to 
read Durgesha-Nandini.” 

— Thr Mysore Times, 





68-೫, ಬೆಂಗಳೂರು ಪ್ರೆಸ್‌, ಮೈಸೂರು ರೋಡ್‌ ಬೆಂಗಳೂರು ಸಿಟಿ, 


ಬೆಂಗಳೂರು ಸನ ಪುಸ್ತಕ ಭಂಡಾರ 
zD ಬಿಲ್ಶಂಗ್ಸ್‌ » ಅದನ್ನೂ ರೋಡ್‌ 
ಆ Y 


ಬೆಂಗಳೂರು ಸಿಟಿ 


ನಮ್ಮಲ್ಲಿ ದೊರೆಯುವ ಪುಸ್ತಕಗಳು: 


ಜಿ. ಮೆಂತಬಾಚಾರ್ಯ ರಚಿತ 


(ಅಜ್ಜಿ ನಲ್ಲಿ ಇವೆ. ಇಷ್ಟರಲ್ಲಿ ಯೇ 


ಆನಂದರ ) 
ಬಿಕರಿಗೆ ಸಿದ್ದ ವಾಗುವವು) 


FMC ALTO \ 


3 
4 


ಇರತ mu evo 


ಚಂಗಬಿಬೇತ (ಬೆಂಗಳೂರು ಪೆ A vod ಗ್ರಚುರಿತವಾದುದು) ೧೨ ೮-೦ 
Se nerd? Goma Se os ೬ ಲಂ 
ರಾಜನಿ೦ಹ es tes af 7-0 9-0 


ಬೆಂಗಳೂರು ಪ್ರೆಸ್ಸಿನಿಂದ ಪ್ರಚುರಿತವಾದುವು 


B) 
ಸೀದಿನಾರ (3: ಥಮ ಭಾಗ) exe aa ರಲ್ಲಿ 
(ದ್ರಿ ತೀಯ ಭಾಗ) eo a aris oer ee 
ay (32 ತೀಯ ಭಾಗ) gs ee ೧-೬-೦ 
ತ (ಮೂರು ಭಾಗಗಳೂ ewo) ೬ ೧-೧೦-೦ 


ಹೊಳವನಹಳ್ಳಿ ಶೇಷಾಚಾರ್ಯ ರಚಿತ 


ತ್ರೀ Pie ದ್ಲೀತೆ . TN ae ೨೦ 
Ng 
ಹಿ. ಫಿ. $ ಲಾಸಂ ರಚಿತ f 
Bay ನ್ಗ ಗಟ್ಟಿ, es ಚ್‌ ೦-೪.-೦ 


ತಾ 


reas ಇತರ ಪುಸ್ಮಕಗಳ ಹೆಸರು ಗಳನ್ನು ನಮ್ಮ ಕನ್ನಡ ಪುಸ್ತಕಗಳ ಪಟ್ಟಿಯಿಂದ ತಿಳಿಯ ಹುದು. 


